ಯಕ್ಷಲೋಕ 


(ಬವಲಾಡಿ ಹಿರಿಯಣ್ಣ ಹೆಬ್ಬಾರರಿಂ೦ದ ರಚಿತವಾದ 
ಯಕ್ಷಗಾನ ಪ್ರಸಂಗಗಳು ಮತ್ತು ಭಕ್ತಿಸೂಕ್ತಗಳು) 


ರಾಜಶೇಖರ ಹೆಬ್ಬಾರ 


ಯಶ್ಷಲೋಶ 


(ಬವಲಾಡಿ ಹಿರಿಯಣ್ಣ ಹೆಬ್ಬಾರರಿಂದ ರಚಿತವಾದ 
ಯಕ್ಷಗಾನ ಪ್ರಸಂಗಗಳು ಮತ್ತು ಭಕ್ತಿಸೂಕ್ತಗಳು) 


ಸಂಪಾದಕರು 
ರಾಜಶೇಖರ ಹೆಬ್ಬಾರ 


ತೇಜು ಪಬ್ಲಿಕೇಷನ್ಸ್‌ 
ನಂ. 1014, 24ನೇ ಮುಖ್ಯರಸ್ತೆ, 16ನೇ ಕ್ರಾಸ್‌, 
ಬಿ.ಎಸ್‌.ಕೆ. 2ನೇ ಹಂತ, ಬೆಂಗಳೂರು - 560 070. 


Bavalaadi Hiriyanna Hebbar’'s Works 
YAKSHA LOKA 


Edited by 
Rajashekhar Hebbar 


Published by 
V. Padmavathi, on behalf of Teju Publications 
# 233, 7th 'A' Cross, Shastrinagar, 
Bangalore - 560 028. Mob : 9900195626 


© Rajashekhar Hebbar 
First Edition : 2023 
Pages : 304 + iv 
Price: ₹ 320 ಬೆಲೆ : ರೂ. ೩೨೦ 
No. of Copies : 1000 


70 GSM N.S. Maplitho - 1/8 Demy 


Cover Design : Chandrashekar 
Cover Illustration : Miss Nitya Gowda, Miss Anvitha Somayaji 


Courtesy : Sri Muralidhara Naavada 
Kala Kadamba Arts Centre, Bangalore. 


Typeset at: Page Designers 
Bangalore - 560 004. E-mail : bsmadhu75@gmail.com 


Printed at : Satyananada Printers 
Pipeline Service Road, Magadi Road, Bangalore. 


ಸಂಪಾದಕೀಯ 


ಕವಿ, ಭಾಗವತ, ಮೃದಂಗವಾದನ ನಿಷ್ಣಾತ, ಅರ್ಥದಾರಿ ಮತ್ತು ಯಕ್ಷಗಾನ 
ಪ್ರಸಂಗಕರ್ತೃ ದಿ. ಬವಲಾಡಿ ಹಿರಿಯಣ್ಣ ಹೆಬ್ಬಾರರ ಹೆಸರು ಯಕ್ಷಗಾನದ ನಟರಿಗೂ, 
ಪ್ರೇಮಿಗಳಿಗೂ ಸುಪರಿಚಿತ. 

ಹಿರಿಯಣ್ಣ ಹೆಬ್ಬಾರರು ರಚಿಸಿದ ಪ್ರಸಂಗಗಳು ಮಾರಿಕಾ ಮಹಾತ್ಮೆ ಅಸಹಕಾರ 
ವಿಜಯ, ಪಾಂಡವ ವಿಜಯ, ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ಹಾಗೂ 
ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ. ಇವುಗಳಲ್ಲಿ ಮಾರಿಕಾ ಮಹಾತ್ಮೆ 
ಮತ್ತು ಅಸಹಕಾರ ವಿಜಯಗಳು ಲಭ್ಯವಾಗಿಲ್ಲ. “ಪಾಂಡವ ವಿಜಯ'ವು ಪಾವಂಜೆ 
ಗುರುರಾಯರಿಂದ 1925ರಲ್ಲಿ ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿಯಲ್ಲಿ ಪ್ರಥಮವಾಗಿ 
ಪ್ರಕಟಿಸಲ್ಪಟ್ಟಿತು. “ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ' ಕೂಡ ಶ್ರೀ ಪಾವಂಜೆ 
ಗುರುರಾಯರಿಂದಲೇ 1953ರಲ್ಲಿ ದ್ವಿತೀಯ ಮುದ್ರಣವಾಗಿ ಪ್ರಕಟಿಸಲ್ಪಟ್ಟವು. ಇನ್ನು 
“ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ” ಎಂಬ ಪ್ರಸಂಗವು ಸಾಹಿತಿ 
ಬಿ.ಎಚ್‌. ಶ್ರೀಧರರಿ೦ದ ಸಂಪಾದಿತವಾಗಿ 1958ರಲ್ಲಿ ಮೈಸೂರಿನ "ಕಾವ್ಯಾಲಯ'ದಿಂದ 
ಪ್ರಥಮ ಮುದ್ರಣ ಕಂಡಿತು. ಹಾಗೆಯೇ “ರಸೋ ವೈ ಸಳ್‌ ಎಂಬ ಶೀರ್ಷಿಕೆಯಲ್ಲಿ 
ಹಿರಿಯಣ್ಣ ಹೆಬ್ಬಾರರ ಯಕ್ಷಗಾನ ಭಕ್ತಿ ಸೂಕ್ತಿಗಳನ್ನು ಬಿ.ಎಚ್‌. ಶ್ರೀಧರರೇ ಸಂಪಾದಿಸಿದ್ದು, 
ಸಾಹಿತ್ಯಮಂದಿರ, ಶಿರಸಿಯ ವತಿಯಿಂದ 1991ರಲ್ಲಿ ಪ್ರಕಟವಾಯಿತು. ಈ ಎಲ್ಲ ಕೃತಿಗಳ 
ಸಂಗ್ರಹವನ್ನು ಸಂಕಲನದ ರೂಪದಲ್ಲಿ ಮೊದಲ ಬಾರಿಗೆ ಈಗ ತೇಜು ಪಬ್ಲಿಕೇಷನ್ಸ್‌, 
ಬೆಂಗಳೂರು ಇವರ ಸಹಕಾರದಿಂದ ಪೂರೈಸುತ್ತಿದ್ದೇವೆ. 


ಹಿರಿಯಣ್ಣ ಹೆಬ್ಬಾರರ ಕುಟುಂಬವೇ ಕವಿ, ವಿದ್ವಾಂಸರದ್ದು. ಬವಲಾಡಿಯ 
(ಕುಂದಾಪುರ ತಾಲೂಕ, ದಕ್ಷಿಣಕನ್ನಡ ಜಿಲ್ಲೆ ಶಂಭು ಹೆಬ್ಬಾರ ಮತ್ತು ಮಹಾಲಕ್ಷ್ಮಿ 
ದಂಪತಿಗಳ ಐವರು ಮಕ್ಕಳಲ್ಲಿ ಹಿರಿಯಣ್ಣ ಹೆಬ್ಬಾರರು ನಾಲ್ಕನೆಯವರು. 1877ರಲ್ಲಿ 
ಹೆಬ್ಬಾರರ ಜನನ. ತಾಯಿ ಮಹಾಲಕ್ಷ್ಮಿಯವರು ಅಂದಿನ ಕಾಲದಲ್ಲೇ ವಿದ್ಯಾವತಿಯೂ, 
ಕವಯಿತ್ರಿಯೂ ಆಗಿದ್ದು "ಕಂಪಾಸುರ ಕಾಳಗ' ಎಂಬ ಯಕ್ಷಗಾನ ಪ್ರಸ೦ಗ(ಅಲಭ್ಯ)ವನ್ನು 
ರಚಿಸಿದವರು! ಅಕ್ಕಂದಿರಾದ ಪಾರ್ವತಿ, ಸರಸ್ವತಿಯವರು ಆಶು ಕವಯಿತ್ರಿಯರು. 
ಪಾರ್ವತಿಯವರು ಕವಿ ಗೋಪಾಲಕೃಷ್ಣ ಅಡಿಗರ ಅಜ್ಜಿ. ವೆಂಕಟರಮಣ ಹೆಬ್ಬಾರರು 
ಹಿರಿಯಣ್ಣ ಹೆಬ್ಬಾರರ ಅಣ್ಣ ಅವರು ಸಂಸ್ಕೃತ, ಕನ್ನಡಗಳಲ್ಲಿ ಅದ್ಭುತ ವಿದ್ವಾಂಸರಾಗಿದ್ದು, 


೪ 


ಕವಿ ಮುದ್ದಣನ ಗುರುಸ್ಥಾನದಲ್ಲಿದ್ದ ಮಿತ್ರ, ಮಾರ್ಗದರ್ಶಕರು! ಅವರ ತಮ್ಮ ಸೀತಾರಾಮ 
ಹೆಬ್ಬಾರರೂ ಕವಿಗಳೇ. ಹಲವು ದೇವತಾಸ್ತುತಿಗಳನ್ನೂ, ರಾಷ್ಟಭಕ್ತಿ ಗೀತೆಗಳನ್ನೂ 
ರಚಿಸಿದವರು. ಕವಿ, ವಿಮರ್ಶಕ ಬಿ.ಎಚ್‌. ಶ್ರೀಧರರು ಇವರ ಪುತ್ರ. ಹಿರಿಯಣ್ಣ 
ಹೆಬ್ಬಾರರ ಪತ್ನಿ ಸುಬ್ಬಮ್ಮ ಮತ್ತು ಸುಪುತ್ರ ಮಾರ್ತಾಂಡ. ಮಗನೂ ಕವಿಯೇ. 
ಹೆಬ್ಬಾರರು ಕೊನೆಯುಸಿರೆಳೆದದ್ದು 1942ರಲ್ಲಿ. 
ಹಿರಿಯಣ್ಣ ಹೆಬ್ಬಾರರು ತಮ್ಮ ವಿದ್ವತ್ಪೂರ್ಣ ಪ್ರಸಂಗ ರಚನೆಗಳಿಂದ ಮತ್ತು 
ರಸಮಯ ತುಂಡುಪದ್ಯಗಳಿಂದ ಯಕ್ಷಗಾನಾಸಕ್ತ ಜನಮನಗಳಲ್ಲಿ ಇಂದಿಗೂ 
ಜೀವಂತವಾಗಿದ್ದಾರೆ. 
ರಾಜಶೇಖರ ಹೆಬ್ಬಾರ 


ಯಕಗಾನ ಮತು ದಿ. ಹಿರಿಯಣ್ಣ ಹೆಬ್ಬಾರ 
ಕ್ಕೆ? ಇವಿ ಣ ಬ 


ಯಕ್ಷಗಾನ ನೃತ್ಯ ನಾಟಕಗಳನ್ನು ಕಾಣದ ಕನ್ನಡ ಸಮಾಜಗಳು ಬಹುಶಃ 
ಇಂದು ಇಲ್ಲ. ಹೀಗಾಗಲು ಡಾ. ಶಿವರಾಮ ಕಾರಂತರ ವಿವಿಧ ಪ್ರಯತ್ನಗಳು ಕಾರಣ 
ಎ೦ಬುದು ನಿರ್ವಿವಾದ. “ಯಕ್ಷಗಾನ” ಎಂದು ಹೆಸರಿಟ್ಟು ಬರೆದುದೆಲ್ಲವೂ “ಯಕ್ಷಗಾನ 
ಆಟ, ದಶಾವತಾರದ ಆಟ, ಭಾಗವತರ ಆಟ” ಎನ್ನಿಸವು ಎಂಬುದನ್ನು ಶ್ರೀ ಕುಕ್ಕಿಲ 
ಕೃಷ್ಣ ಭಟ್ಟರು ಹೇಳಿದ “ಯಕ್ಷಗಾನ” ಎ೦ದು ಮುದ್ರಿಸಲ್ಪಟ್ಟ ಪ್ರಸ೦ಗಗಳ ಪಟ್ಟಯನ್ನು 
ಅವಲೋಕಿಸಿದರೆ ಗೊತ್ತಾಗುತ್ತದೆ. ಕ್ರಿ. ಶ. ೧೪ನೆಯ ಶತಮಾನದಿಂದ ಮುಂದೆ 
ಮಲೆನಾಡು ಮತ್ತು ಕಡಲ್ಲನ್ನಡ ಪ್ರದೇಶಗಳಲ್ಲಿ ಮಾತ್ರ ಉಪಲಬ್ಧವಾದ ಯಕ್ಷಗಾನ 
ಪ್ರಸಂಗಗಳನ್ನು ಈ ವರೆಗೂ ಸಾಂಪ್ರದಾಯಿಕವಾಗಿ ಆಡುತ್ತ ಬಂದ ಮೇಳಗಳು 
ಕಡಲ್ಲನ್ನಡ ಸೀಮೆಯಲ್ಲಿ ಮಾತ್ರ ಅತ್ಯಂತ ಪ್ರಸಿದ್ಧವಾದ ಮೂಲಗಳನ್ನುಳ್ಳವುಗಳಾಗಿವೆ. 

ಯಕ್ಷಗಾನ ಪ್ರಸಂಗಗಳನ್ನು ಮುದ್ದಣ ಮಹಾಕವಿ ಕೂಡ ಬರೆದ. ಅದರಿಂದ 
ಅವು “ಜಾನಪದ” ಎಂದು ವರ್ಗೀಕರಿಸುವುದರ ತರ್ಕಶುದ್ಧತೆ ಬಾಧಿತವಾಯಿತು; 
ಅಥವಾ “ಅಗ್ನಿಮೀಳೇ ಪುರೋಹಿತಂ...” ಮುಂತಾದ ಯಗ್ವೇದ ಮಂತ್ರಗಳನ್ನೂ 
ಪ್ರಾಚೀನ ಸಂಸ್ಕೃತ ಜಾನಪದ ಗೀತೆಗಳೆಂದರೆ ತಪ್ಪಾಗಲಾರದು ಎಂಬ ಸ್ಥಿತಿಯು 
ಉಂಟಾಯಿತು. ರಾವಣ ಜಯಭೇರಿಯನ್ನು ಪಾತಾಳದಲ್ಲಿ ಹೊಡೆಯಿಸಿದಂಥ ಕಲಾ 
ವಿಮರ್ಶೆ ಸಾಹಿತ್ಯ ವಿಮರ್ಶೆಗಳು ನನಗೆ ತ್ಯಾಜ್ಯ. 

ಸಂಗೀತಾಭ್ಯಾಸಿಗೆ ಕೇಳ್ಮೆ ಮುಖ್ಯ ಯಕ್ಷಗಾನ ಪ್ರಸಂಗಗಳ ಅಭ್ಯಾಸಿಗೂ ಅದೇ 
ಪ್ರಕಾರ ಶ್ರವಣವು ಪ್ರಧಾನ. ಅದರಿಂದ ಎದುರಿರುವುದು ಯಕ್ಷಗಾನ ಭಾಗವತರೋ 
ಅಲ್ಲವೋ ಎಂಬುದನ್ನು ನಿಷ್ಕರ್ಷಸುವುದು ಸುಲಭ. ಉಡುಪಿ, ಕುಂದಾಪುರ, 
ಹೊನ್ನಾವರಗಳ ವಿಶಾಲ ಪ್ರದೇಶದಲ್ಲಿ ಆ ಭೌಗೋಲಿಕ ಆವರಣದಲ್ಲಿ, ಕೇಳಿ ಬರುವ 
ಯಕ್ಷಗಾನದ ಸಂಗೀತ, ವಾದ್ಯವಾದನ, ನರ್ತನ, ಅಭಿನಯ, ವೇಷಧಾರಿತ್ವಗಳು 
ಯಕ್ಷಗಾನದ ಹೃದಯವೆಂದು ನನ್ನ ಅಭಿರುಚಿ ದೃಢಪಡಿಸಿಕೊಟ್ಟದೆ. ಈ ಆವರಣದಲ್ಲಿಯೇ 
ನಾನು ಭರತಾಭಿಮತವೆನ್ನಿಸುವಂಥ ಉತ್ತಮ, ಅಭಿಜಾತ, ಯಕ್ಷಗಾನ ಕಲಾವಿದರನ್ನು 
ಮೊದಲು ಕಂಡದ್ದು. ಉಡುಪಿಯಿ೦ದ ಕುಮಟೆಯ ವರೆಗಿನ ಹಳ್ಳಿ-ಪಟ್ಟಣಗಳಲ್ಲಿ 
ನಾನು ಕಂಡ ಯಕ್ಷಗಾನ ನೃತ್ಯ ನಾಟಕಗಳ ಮಾದರಿಗಳು ನೂರಾರು ವರ್ಷಗಳ 
ಪರಂಪರೆಯನ್ನು ಉಳ್ಳಂಥವುಗಳು. ನನ್ನ ಹುಟ್ಟು ಸ೦ಭವಿಸಿದ್ದು ೧೯೧೮ನೆಯ 


೬ 


ಇಸವಿಯಲ್ಲಿ. ಬಾಲ್ಕದಿಂದ ಈ ವರೆಗೆ ಮನೆಯಲ್ಲೂ ಹೊರಗೂ ಯಕ್ಷಗಾನವನ್ನು 
ಕಂಡು ಕೇಳಿ ಪಡೆದ ಸಂಸ್ಕಾರವು ಅಬಾಧಿತವಾಗಿದೆ. 


ಮುದ್ದಣ ಸಮಕಾಲೀನರಾದ ಬವಲಾಡಿಯ ವೆಂಕಟರಮಣ ಹೆಬ್ಬಾರರೂ ಅವರ 
ತಮ್ಮಂದಿರಾದ (ಯಕ್ಷಗಾನ ಕರ್ತ) ಹಿರಿಯಣ್ಣ ಹೆಬ್ಬಾರರೂ (ಭಾಗವತರಾದ) 
ಸೀತಾರಾಮ ಹೆಬ್ಬಾರರೂ ಯಕ್ಷಗಾನದ ಅಭಿಜಾತ್ಯವನ್ನು ನನಗೆ ಮನೆಯಲ್ಲೇ 
ಮನಗಾಣಿಸಿಕೊಟ್ಟವರು. ಈ ಮೂವರೂ ದಿವಂಗತರು. ಹಿರಿಯಣ್ಣ ಹೆಬ್ಬಾರರು 
ಪ್ರಕಟಿಸಿದ “ಪಾಂಡವ ವಿಜಯ”, “ವಿಶ್ವಾಮಿತ್ರ ಪ್ರತಾಪ” ಮತ್ತು (ನಾನೇ 
ಸಂಪಾದಕತ್ವವಹಿಸಿ ಮೈಸೂರಿನ ಕಾವ್ಯಾಲಯದ ಕೃ 'ಕೃಷೆಯಿಂದ ಪ್ರಕಟಿಸಿದ) “ಭಾನುಮತೀ 
ಕಲ್ಯಾಣ” ಎಂಬ ಪ್ರಸಂಗಗಳು ನನಗೆ ಬಾಯಿಪಾಠಗಳಷ್ಟಾಗಿವೆ. 

ಪ್ರತಿಯೊಂದು ಪ್ರಸಂಗವೂ ಮಂಗಲಾದಿ ಮತ್ತು ಮಂಗಲಾಂತ. ತ್ರಿಮೂರ್ತಿಗಳ 
ಹಾಗೂ ಅವರ ಪತ್ನಿಯರ ಸ್ತೋತ್ರ ಪದ್ಯಗಳು ಆದ್ಯಂತಗಳಲ್ಲಿ (ಈ ಪ್ರಸಂಗಸ್ತೋಮದಲ್ಲಿ) 
ಕಂಡುಬರುತ್ತವೆ. ಕವಿಗಳ, ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ಕಲಾದೇವತೆ 
ಸ್ತುತಿಸಲಡದಿರುವ ಪ್ರಸಂಗವೇ ಇಲ್ಲ. ಇವುಗಳ ಸಾಧಾರಣತೆಯ ದೆಸೆಯಿಂದ 
ಮೇಳದವರು ತಮಗೆ ರುಚಿಸಿದ ಪ್ರಸ೦ಗಗಳಲ್ಲಿರುವ ಮಂಗಲ ಪದ್ಮಗಳನ್ನು ಬೇಕುಬೇಕಾದ 
ಹಾಗೆ ತಾವು ಅಭಿನಯಿಸಲು ತೆಗೆದುಕೊಂಡ ಎಲ್ಲ ಪ್ರಸಂಗಗಳ ಆದ್ಯಂತಗಳಲ್ಲೂ 
ಹಾಡುತ್ತಾರೆ. ಕೆರೆಮನೆ (ಇಡುಗುಂಜಿ) ಮೇಳದವರು ಮದ್ದಲೆಯ ಬಿಡಿತಿಗೆಗಳಿಗೆ 
ಸಮವಾಗಿ ಅಕ್ಷರವಿನ್ಯಾಸವನ್ನುಳ್ಳ (ಹಿರಿಯಣ್ಣ ಹೆಬ್ಬಾರರ) ಮಂಗಲ ಪದ್ಯಗಳನ್ನು 
ಎಲ್ಲೆಂದರಲ್ಲಿ ಹಾಡುತ್ತಲೇ ಬಂದಿದ್ದಾರೆ. ಅವರಲ್ಲಿ ಕೆರೆಮನೆ ಶಿವರಾಮ ಹೆಗಡೆ, 
ಮಹಾಬಲ ಹೆಗಡೆ ಮತ್ತು ಶಂಭು ಹೆಗಡೆಯವರು ಗಣ್ಯರು. ಆಕಾಶವಾಣಿಯಲ್ಲಿ 
ಕೂಡ ಮಹಾಬಲ ಹೆಗಡೆಯವರು ಉಕ್ತ ಪದ್ಯಗಳನ್ನು ತಮ್ಮ ಕಂಚಿನ ಕಂಠದಿಂದ 
ಹಾಡಿದ್ದುಂಟು. ದಿ। ಹೆಬ್ಬಾರರು ಪ್ರಸಂಗದ ಹೊರಗೆ ಪ್ರತ್ಯೇಕವಾಗಿ ಹಾಡಲು ಬರುವ 
ಯಕ್ಷಗಾನ ಸ್ತೋತ್ರ ಪದ್ಯಗಳೂ, ಹಾಗೇ ಕುಂದಾಪುರ ಹೊನ್ನಾವರ ಮುಂತಾದೆಡೆಗಳಲ್ಲಿ 
ಅವರಿಂದ ಜನಪ್ರಿಯಗೊಳಿಸ್ಪಟ್ರಿವೆ. ಮಕ್ಕಿ ದೇವಸ್ಥಾನದ ಮಹಾಲಿಂಗೇಶ್ವರ ಅಂಕಿತವಿಲ್ಲದ 
ಪದ್ಯವನ್ನು ದಿ। ಹಿರಿಯಣ್ಣ ಹೆಬ್ಬಾರರು ಬರೆದೇ ಇಲ್ಲವೆನ್ನಬಹುದು. ಅವರು ಭಾಗವತರು, 
ಮೃದಂಗವಾದನ ಕೋವಿದರು ಮತ್ತು ಚೆಂಡೆ ಹೊಡೆತವನ್ನು ಚೆನ್ನಾಗಿ ಬಲ್ಲವರು; 
ಅದೆ ಒಬ್ಬ ಸ್ವಾತಂತ್ರ (ಯೋಧರು. ಪುರಾಣ -ಧರ್ಮಶಾಸ ಸ್ವಗಳ ಆಳವೂ ವಿಶಾಲವೂ 
ಆದ ಜ್ಞಾನವು ಅವರನ್ನು ತಾಳಮದ್ದಲೆಗಳಲ್ಲಿ ಗಣ್ಯ ಅಥನೆಗಾರರನ್ನಾಗಿ ರೂಪಿಸಿತ್ತು. 
ಅವರಿಂದ ಕೌರವ, Pe ರಾವಣ. ಅತಿಕಾಯ ದಿದ ಸಂವಾದಗಳನ್ನು 
ಬರೆದುಕೊಂಡು ಹೋಗಿ ಕಲಿತು ತಾಳಮದ್ದಲೆಗಳಲ್ಲಿ ಅನೇಕರು ಹೆಸರು ಪಡೆದಿದ್ದುಂಟು. 
ಅವರು ೦8೩೬೦೫ ವಾಗ್ದಿಲಾಸಿಗಳೆಂಬುದಕ್ಕೆ ಈ ಕೆಳಗಿನದೊ೦ದು ಮಾದರಿ. 


ಕೃತ್ರಿಯನು ಯುದ್ಧಕ್ಕೆ ಹೊರಡುವುದು 

ಅತಿರಥ, ಮಹಾರಥ, ಸಮರಥ, ಷಡುರಥ, ಚಿತ್ರರಥ, ಅರ್ಧರಥ, ಸ್ಥೂಲರಥ, 
ಸೂಕ್ಷ್ಮರಥ, ದೀರ್ಫರಥ, ಹಸ್ತರಥ, ಗುರುರಥ, ಲಘುರಥ ಮೊದಲಾದವರು ಮತ್ತು 
ರಾವುತರು, ಮಾವುತರು, ಮಲ್ಲರು, ಭಟರು, ಭ೦ಜಕರು, ಸೈನಿಕರು, ಸೇನಾನಿಗಳು, 
ಸಾಹಸಿಗಳು, ಪರಾಕ್ರಮಿಗಳು, ಪದಾತಿಗಳು ಶಸ್ತ್ರಾಜೀವರು, ಧನ್ವಿಗಳು, ಶಾಕ್ತಿಕರು, 
ಯಾಷ್ಟಿಕರು ಮುಂತಾದ ಪಟುಭಟರೆಲ್ಲರೂ ಸಿದ್ಧರಾಗಬೇಕು. ಇದಲ್ಲದೆ. ಮೋಹಕ, 
ದಾಹಕ, ಗ್ರಾಹಕ, ವಾಹಕ, ದ್ರಾವಕ, ಧಾವಕ, ಧ್ವಂಸಕ, ಹಿ೦ಸಕ, ಘಾತಕ, ಪಾತಕ, 
ಯಾತಕ, ಸ್ಥಾಪಕ, ಕ್ಷೇಪಕ, ತಾಪಕ, ತಾಡಕ, ಪೀಡಕ, ಮಾರಕ, ಹಾರಕ, ಶೋಷಕ, 
ಪೇಷಕ, ಕರ್ಷಕ, ವರ್ಷಕ, ಧರ್ಷ, ಶೋಚಕ, ಪಾಚಕರೆಂಬ ಕಟ್ಟಾಳುಗಳೆಲ್ಲರೂ 
ಒಟ್ಟುಗೂಡಿ ದಿಟ್ಟತನದಿಂದ ಬರಬೇಕು ಮತ್ತು ಕೇಶಾಕೇತಿ, ಮುಷ್ಟಾಮುಷ್ಟಿ, ಹಸ್ತಾಹಸ್ತಿ, 
ಕರ್ಣಾ ಕರ್ಣಿ, ಕಂಠಾಕಂಠಿ, ಭುಜಾಭುಜಿ, ಜಂಘಾಜ೦ಫಿ ಈ ಪ್ರಕಾರ ಮಲ್ಲಯುದ್ಧ 
ಮಾಡಿ ಗೆಲ್ಲುವ ಯೋಧರೂ ಹೊರಡಬೇಕು; ಮತ್ತು ಮುಸಲಪಾಣಿಗಳು, 
ಮುದ್ಧರಪಾಣಿಗಳು, ಖಡ್ಗಪಾಣಿಗಳು, ಕಕ್ಕಡ ಪಾಣಿಗಳು, ಫನಪಾಣಿಗಳು, ಗದಾಪಾಣಿಗಳು, 
ಅಸ್ಪಪಾಣಿಗಳು, ಶಸ್ತಪಾಣಿಗಳು, ಅಂಕುಶಪಾಣಿಗಳು, ಶೂಲಪಾಣಿಗಳು, ಶಕ್ತಿಪಾಣಿಗಳು, 
ಪಾಶಪಾಣಿಗಳು, ಪ್ರಾಸಪಾಣಿಗಳು, ಪರಿಘಪಾಣಿಗಳು ಮುಂತಾದ 
ಆಯುಧಪಾಣಿಗಳಲ್ಲರೂ ಯುದ್ಧಕ್ಕೆ ಬದ್ಧಕಂಕಣರಾಗಬೇಕು; ಮತ್ತು ಉಗ್ರಚಾಪ, 
ಉದಗ್ನಚಾಪ, ದೀರ್ಫ್ಥಚಾಪ, ಹ್ರಸ್ತಜಾಪ, ವಕ್ರಚಾಪ, ಸರಳಚಾಪ, ಗುರುಚಾಪ, 
ಲಘುಚಾಪ- ಇದೇ ಪ್ರಕಾರ ನಾನಾ ತರದ ಚಾಪಗಳಿ೦ದ ತುಂಬಿದ ಸಾವಿರಾರು 
ಬಂಡಿಗಳೂ ಹೇಮಕೂಟ ಪುಂಖ, ಭೀಮಪುಂಖ, ಅಗ್ನಿಪುಂಖ, ಉಗಪುಂಖ, ವಕಪುಂಖ. 

ಷಪುಂಖ, ಸ್ಥೂಲಪುಂಖ, ಸೂಕ್ಷ್ಮಪುಂಖ, ಸೂಚೀಪುಂಖಗಳೆಂಬ ನಾನಾ ಪ್ರಕಾರದ 
ಬಾಣಗಳೂ ಬತ್ತಳಿಕೆಗಳೂ ತುಂಬಿರುವ ಲಕ್ಷಗಟ್ಟಲೆ ಬ೦ಡಿಗಳೂ ಸುರಗಿ, ಸಬ್ಬಳ, 
ಶಲ್ಯ, ಶಕ್ತಿ ಮುಸಲ, ಮುದ್ದರ, ಮುಸುಂಡಿ, ಘನ, ಕಟಾರಿ, ಕುಠಾರ, ತೋಮರ, 
ಗದೆ, ಅಂಕುಶ, ಪಾಶ, ಪರಿಫ, ಪ್ರಾಸ, ಶೂಲ, ಕಕ್ಕಡ, ಕಿರಿಸೆ, ಚಕ್ರ ಶಿರಾದಿ, ಶಿಳೀಮುಖ, 
ಉಬ್ಬಣ ಇವೇ ಮೊದಲಾದ ಬತ್ತೀಸು ತರದ ಆಯುಧಗಳನ್ನು ತುಂಬಿದ ಅಪರಿಮಿತ 
ಬಂಡಿಗಳೂ ಸಿದ್ಧವಾಗಬೇಕು. 


ಮತ್ತು ಗಜಬಲ, ತುರಗಬಲ, ರಾವುತಬಲ, ಮಾವುತಬಲ ಅಂದರೆ ಹಸ್ತಿ, ಅಶ್ವ, 
ರಥ, ಪದಾತಿಗಳೆಂಬ ಚತುರಂಗ ಬಲವೂ ಹೊರಡಬೇಕು. ಇದಲ್ಲದೆ, ಅಭಿಚರರು, 
ಪುರೋಗರು, ಮಂದರರು, ಜ೦ಘಾಲರು, ಜಾಂಫೀಕರು, ಜೈತ್ರರು, ಅಭ್ಯಮಿತ್ರರು, 
ಊರ್ಜಸ್ವರು, ಉರಸ್ವರು, ಅನುಕಾಮೀನರು, ಅತ್ಯಂತೀನರು ಇಂಧಿಂಥಾ 
ಗುಣದವರೆಲ್ಲರೂ ರಣಾರಂಗಣಕ್ಕೆ ಹೊರಡಬೇಕು ಮತ್ತು ಯುದ್ದದಲ್ಲಿ ವೈರಿಬಲದೊಡನೆ 


೮ 


ಮಾರಾಂತು ನಿಂದು ಹೋರಾಡಿ ತಲೆಯೊಡೆದು, ತೋಳ್ಗಡಿದು, ತೊಡೆ ಮುರಿದು, 
ಒಡಲು ಜರಿದು, ಟೊಂಕ ಮುರಿದು ಸಂಕಟಪಟ್ಟು ನಾನಾ ಪ್ರಕಾರವಾಗಿ 
ಗಾಯಗೊಂಡವರಿಗೆ ಔಷಧೋಪಚಾರ ಮಾಡುವ ಬಗ್ಗೆ ತಕ್ಕಂಥ ವೈದ್ಯರ ತಂಡಗಳು 
ತಕ್ಕತಕ್ಕ ಮದ್ದುಗಳನ್ನು ಸಿದ್ಧ ಮಾಡಿಕೊಂಡು ಬರಬೇಕು. ಮತ್ತು ರಾಜ 
ಮರ್ಯ್ಕಾದಾಪ್ರಕಾರವಾಗಿ, ಭೇರಿ, ಶಂಖ, ನಗಾರಿ, ಕೊಂಬು, ಕಹಳೆ, ಭದ್ರ, ಭೀಷಣ, 
ಘೋಚಣ, ಢಕ್ಕೆ ಡಮರು ಎಂಬ ದಶ ವಾದ್ಯಗಳೂ ಮೊಳಗಬೇಕು. ಮತ್ತು ಸಮಸ್ತ 
ಸೇನೆಗಳೂ ಸಾ ನಾಯಕರೂ ಸಾಧೂ ಶಿರಸ್ತ್ರಾಣ, ಗಲತ್ರಾಣ, ಉರಸ್ತ್ರಾಣ, 
ಕರತ್ರಾಣ, ಉದರತ್ರಾಣ, ಕಟತ್ರಾಣ, ಜಘನತ್ರಾಣ, ಊರುತ್ರಾಣ, ಪಾದತ್ರಾಣ ನೇಗೆ 
ತಮ್ಮ ಸರ್ವಾ೦ಗಗಳೂ ಸರ್ವತೋಭದ್ರವಾಗುವಂತೆ ಕೂಡಿಸಿ ಮಾಡಿಸಿಟ್ಟರುವ ಪಟ್ಟೆ, 
ದಟ್ಟ, ಕವಚ, ಕುಂಡಲ, ಮಣಿಕ, ಮುಕುಟ ಮುಂತಾದ ಉಡಿಗೆ ತೊಡಿಗೆಗಳಿಂದ 
ಯುಕ್ತರಾಗಿ ಬರಬೇಕು. ಹಾಗೇ ರಾಜಗೌರವ ಧವರ್ನಾನುಸಾರವಾಗಿ 
ಎಡಬಲಪಾರ್ಶ್ವಗಳಲ್ಲಿ ಛತ್ರ, ಚಾಮರ, ಚೌರಿ, ಸೀಗುರಿ, ವ್ಯಜನ ಮೊದಲಾದ 
ಬಿರುದಗಳನ್ನು ಒಡಿದಿರಬೇಕು. ಅಲ್ಲದೆ, ವೈತಾಳಿಕರು, ಚಾಕಿಕರು, ಮದಗ. ಮಾಗಧರು, 
ಪಾಠಕರು ಗದ್ಯ ಪದ್ಯಾದಿಗಳಿಂದ ಹೊಗಳುತ್ತಿರಬೇಕು. ಈ ಪ್ರಕಾರ ಎಲ್ಲವೂ 
ಸಿದ್ಧವಾಯಿತಲ್ಲವೋ? 

ಈ ಕೂಡಲೇ ಈ ಸಕಲಾಡ೦ಬರಗಳಿ೦ದ ಹೋಗುತ್ತಿರುವ ಕಾಲದಲ್ಲಿ ತೇರಚೀತ್ಕಾರ, 
ವೀರಭಟರ ಹೂಂಕಾರ, ಚಾಪರೋಂಕಾರ, ವಂದಿಗಳ ಜಯಕಾರ, ಹರಿಗಳ ಹೇಷಿತದ್ದನಿ, 
ಕರಿಗಳ ಘಟೆಗಳ ಬೃಂಹಿತ ಧ್ವನಿ, ಶಂಖ ಭೇರ್ಯಾದಿ ವಾದ್ಯದ್ದನಿ, ಸಮಸ್ತ ಸೈನ್ಯಗಳ 
ಕಳಕಳ ಧ್ವನಿ ಹೀಗೆ ಎಲ್ಲಾ ತರದ ಘೋಷಗಳಿಂದ ವಾರಿಧಿಯು ಮೇರೆದಪ್ಪಿ ಧಾರಿಣಿಯನ್ನು 
ಆಕ್ರಮಿಸುವುದೆಂಬಂತೆ ಹೋಗುವಾಗ- 


ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ಪಾತಾಲಗಳೆಂಬ ಕೆಳಗಿನ 
ಸಪ್ತಲೋಕಗಳೂ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಕ, 
ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ ಮೇಲಿನ ಸಪ್ತಲೋಕಗಳೂ 
ಕೂಡಿ ಹದಿನಾಲ್ಕು ಲೋಕಗಳೂ ಗಡಗುಟ್ಟ ನಡುಗುವುದೋ? ಅಥವಾ “ಈ ಬ್ರಹ್ಮಾಂಡ 
ಘಟವು ಒಡೆದು ಹೋಗುವುದೋ? ಇನ್ನು ಐರಾವತ, ಪುಂಡರೀಕ, ವಾಮನ, ಕುಮುದ, 
ಆ೦ಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೇಕಗಳೆಂಬ ಅಷ್ಟ ದಿಗ್ಗಜಗಳು ಜರಿದು 
ಬೀಳುವುವೋ? ಹಾಗೆಯೇ ಈ ಭೂಮಿಯನ್ನು ಹೊತ್ತಿರುವ ಶೇಷ-ಕೂರ್ಮರು ತಲೆ 
ಕೆಳಗಾಗಿ ಹೋಗಿ ಪಾತಾಳವಾಗುವುದೋ ಎಂಬ ಸಂದೇಹವು ಲೋಕದ ಸಮಸ್ತ 
ಜನಾಂಗದವರಿಗೂ ಸಂಭವಿಸಬೇಕು. ಈ ನಮ್ಮ ಆನೆ, ಸೇನೆ, ಮಂದಿ, ಮಾರ್ಬಲ, 
ಪ್ರಜೆ, ಪರಿವಾರ, ರಾವುತರು, ಮಾವುತರು, ರಥಿಕರು ಮುಂತಾದವರು ಏಕಕಾಲದಲ್ಲಿ 


೯ 


ಒತ್ತೊತ್ತೆಯಾಗಿ ಹೋಗುತ್ತಿರುವುದರಿಂದುಂಟಾಗುವ ಧೂಳಿಗಳು ಐಂದ್ರ, ಆಗ್ನೇಯ, 
ಯಾಮ್ಯ, ನೈಯತ್ಯ, ವಾರುಣ, ವಾಯುವ್ಯ ಕೌಬೇರ, ಈಶಾನ್ಯಗಳೆಂಬ ಅಷ್ಟ ದಿಕ್ಕುಗಳನ್ನು 
ಮುಸುಕಿ, ಭೂಮಿ ಯಾವುದು? ಆಕಾಶ ಯಾವುದು? ಸೂರ್ಯ-ಚಂದರೆಲ್ಲಿ? 
ದಿಕ್ಕುಗಳಾವುವು? ಎಂಬ ಭೇದಗಳು ಜನರಿಗೆ ಬೋಧೆಯಾಗದಂತೆ ಮಹಾ ಸಂಭ್ರಮದ 
ಗಾಂಭೀರ್ಯದಿಂದ ನಮ್ಮ ಬಲ ಹೋಗಲಿ-ತೈದ, ತೈದ, ತೈದ; ಕೃಡ್ತ್ಯ ತೈದ, ತೈದ, 

ತೈದ! 
ಚಂಡೆ ಮದ್ದಲೆಗಳಾರ್ಭಟದೊಡನೆ ಗರ್ಜಿಸುವ, ತರ್ಜಿಸುವ, ಬೊಬ್ಬಿರಿವ ಈ 
ರಿಪುಕುಮುದ ಮಾರ್ತಾಂಡ, ಪುಣ್ಯಾನೂನ ತುಂಡ, ಬಲಭರಿತದೋರ್ದಂಡ, 
ಭೂಮಾನಿನಿಯ ಗಂಡ, ವಿಜಯಾಂಗನೆಯ ಮಿಂಡ, ರಣರಂಗ, ಮುಖ ಕಾಲದಂಡನು 
(ಹರಿಶ್ಚಂದ್ರ ಕಾವ್ಯ ಸಂಗಹದಲ್ಲಿ) ಮೇಲೆ ಕೊಟ್ಟ ಮಾತುಗಳ ಸುರಿಮಳೆಯ ಮೂಲಕ 
ಪ್ರೇಕ್ಷಕ-ಶ್ರಾವಕರ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡುತ್ತಿರಬೇಕು! ಎಂಬುದೀಗ 
ಸುಲಭವಾಗಿ ಊಹ್ಯ ಈ 01801 ವಾಗಾಡ೦ಬರವು ಹಿಂದಿನ ಅಲ್ಪ ಸಜ್ಜತ ರಂಗಸ್ಥಳಕ್ಕೆ 
ಕೊರತೆ ತುಂಬಲು ಅಗತ್ಯವಾಗಿತ್ತು ಶಬ್ದವೈಭವ. ಅರ್ಥವಿಲಾಸಗಳಿಂದ ವಾಚಿಕಾಭಿನಯವು 
ಮಿಕ್ಕ ಆಂಗಿಕ, ಸಾತ್ತಿಕ ಮತ್ತು ಆಹಾರ್ಯಗಳೆಂಬ ಅಭಿನಯಗಳಿಂದ ಅಭಿವ್ಯಕ್ತವಾಗಲಿರುವ 
ಭಾವಕ್ಕೆ ಪೋಷಕವಾಗಿರುತ್ತಿತ್ತು ಈ ಪರಿಯ ಯಕ್ಷಗಾನ ವಾಗ್ಯೈಖರಿಗೆ ಹರಿಯಣ್ಣ 
ಹೆಬ್ಬಾರರು ಸುಮಾರು ೧೮೮೦ರಿಂದಲೂ ಪ್ರಖ್ಯಾತರಾಗಿದ್ದರು. ಭಾಗವತಿಕೆ, 
ಮದ್ದಲೆಗಾರಿಕೆಯಲ್ಲಿಯೂ ಅದೇ ಪ್ರಕಾರ ಅರ್ಥಗಾರಿಕೆ (ಸಂವಾದ)ಯಲ್ಲಿಯೂ 
ಅವರು ಕಡಲ್ಲನ್ನಡಕ್ಕೆ ದ್ರೋಣಾಚಾರ್ಕರಾಗಿ ಮೆರೆದರು. ಅವರು ದಿವಂಗತರಾದದ್ದು 
19/03/1942ರಲ್ಲಿ; “ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ”ಯನ್ನು 
1958ರಲ್ಲಿ ಮೈಸೂರಿನ ಕಾವ್ಯಾಲಯವು ಪ್ರಕಾಶಿಸಿತು, ಅದರಲ್ಲಿ ದೇವ, ಮಾನವ, 
ಅಸುರರದಲ್ಲದೆ ಪ್ರಾಣಿಗಳ (ಕ್ರೂರಮೃಗಗಳ) ಪಾತ್ರವೂ ಬರುವದರಿಂದ ಅದನ್ನು 
ರಂಗಸ್ಥಳದಲ್ಲಿ ಆಡಿದ್ದು ವಿರಳ. ಆದರೆ ಉಕ್ತ ವೈಶಿಷ್ಟ್ಯವನ್ನು ಕೆರೆಮನೆ ಶಿವರಾಮ 
ಹೆಗಡೆಯಂಥ ನುರಿತ ನಟರೂ, ಮೇಳಗಾರರೂ ತುಂಬ ಮೆಚ್ಚಿಕೊಂಡಿದ್ದರು. ಯಕ್ಷಗಾನ 
ಪ್ರದರ್ಶನದಲ್ಲಿ ವೈಯಕ್ತಿಕ ಪಾಂಡಿತ್ಯದ ಜ್ಞಾನದ ಔಚಿತ್ಯಪೂರ್ಣ ಅಭಿವ್ಯಕ್ತಿ ಯಕ್ಷಗಾನವನ್ನು 
ಉನ್ನತ ಕಲೆಗಳ ಸಾಲಿಗೆ ಸೇರಿಸಬಲ್ಲುದು ಎಂಬುದಕ್ಕೆ ಹಿರಿಯಣ್ಣ ಹೆಬ್ಬಾರರು ಪ್ರಖರ 
ಬಿ.ಎಚ್‌. ಶ್ರೀಧರ 


೧೦ 


೧೧ 


ನಲ್ಲುಡಿ 


ಕನ್ನಡದಲ್ಲಿ ನಾಟಕಗಳು ರೂಪುಗೊಳ್ಳುವ ಮೊದಲೇ, ಕನ್ನಡ ಸಂಸ್ಕೃತಿಯ 
ಮೈಲುಗಲ್ಲಾಗಿರುವ ಯಕ್ಷಗಾನಕ್ಕೆ ಶತಶತಮಾನಗಳ ಇತಿಹಾಸ ಇದೆ. ಅಷ್ಟೇ ಅಲ್ಲ, 
ಮರಾಠಿ ರಂಗಭೂಮಿಯ ಉದಯಕ್ಕೆ ಕಾರಣವಾದ ಹೆಗ್ಗಳಿಕೆ ಯಕ್ಷಗಾನಕ್ಕಿದೆ. ಅದು 
ಕನ್ನಡದ ಪ್ರಾತಿನಿಧಿಕ ರಂಗಕಲೆ. ದಶಾವತಾರವೆಂಬ ಹೆಸರುಳ್ಳ ಯಕ್ಷಗಾನ, 
ದೇವಾಲಯದಿಂದ ಬಯಲಿಗೆ ಬಂದು ಬಯಲಾಟ ಎನಿಸಿತು. ಆದರೂ ಇಂದಿಗೂ 
ದೇವಾಲಯಗಳ ಆಶ್ರಯದಲ್ಲಿ ಯಕ್ಷಗಾನದ ಬೇರು ಭದ್ರವಾಗಿದೆ. ಹೊನ್ನಾವರದ 
ಗುಂಡಬಾಳೆಯ ಹನುಮಂತ ದೇವರ ಸನ್ನಿಧಿಯಲ್ಲಿ ನಿರಂತರ ಯಕ್ಷಗಾನ ನಡೆಯುತ್ತಲೇ 
ಬಂದಿರುವುದು ಇದಕ್ಕೊಂದು ಉದಾಹರಣೆ. ಅಷ್ಟೇ ಅಲ್ಲ, ಶತಮಾನಗಳಿಂದ ಧರ್ಮಸ್ಥಳ 
ಮೇಳ ಮರ್ಯಾದಿತವಾಗಿ ಸಾಗಿ ಬಂದಿದೆ. ಮಂದರ್ತಿ, ಮಾರಣಕಟ್ಟೆ, ಕಟೀಲು 
ದೇವಾಲಯಗಳಲ್ಲದೆ ಇನ್ನೂ ಅನೇಕ ದೇವಾಲಯಗಳಲ್ಲಿನ ಮೇಳಗಳು ಯಕ್ಷಗಾನಕ್ಕೆ 
ಭದ್ರತೆಯನ್ನು ನೀಡುತ್ತಲೇ ಸಾಗಿ ಬಂದಿವೆ. ಹಾಗಾಗಿ ನಮ್ಮ ಜನಗಳಲ್ಲಿ ಇದು ಕೇವಲ 
ರಂಗಕಲೆಯಾಗಿರದೆ ಆರಾಧನಾಕಲೆಯೂ ಆಗಿ ಮಾನ್ಯವಾಗಿದೆ. 


ರಾಮಾಯಣ, ಮಹಾಭಾರತ, ಭಾಗವತ ಹಾಗೂ ಜನಪದ ಪುರಾಣಗಳಲ್ಲದೆ 
ವೇದೋಪನಿಷತ್ತಿನ ಸಂದೇಶಗಳನ್ನು ಸಾರುವ ಯಕ್ಷಗಾನ ನಮ್ಮ ದೇಶದ, ನಾಡಿನ 
ಅಸ್ಲಿತೆಯೂ ಹೌದು. ಕರಾವಳಿಯಲ್ಲಿ ಕಡಲ ಅಲೆಯಂತೆ ಶೋಭಿಸುವ ಯಕ್ಷಗಾನವು 
ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ತುಮಕೂರು, 
ಬೆಂಗಳೂರು ಗ್ರಾಮಾ೦ತರಗಳಲ್ಲೆಲ್ಲ ಮತ್ತೊಂದು ಬಗೆಯ ಆರಾಧನಾ ಶೈಲಿಯಲ್ಲಿ 
ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. 


ಯಕ್ಷಗಾನ ಪದ್ಯಗಳನ್ನು ಗಮನಿಸಿದರೂ ಸಹ ಗಣಪತಿ, ದುರ್ಗೆ, ಎಷ್ಟು ಶಿವ 
ಅಲ್ಲದೇ ತಮ್ಮ ತಮ್ಮ ಇಷ್ಟದೇವತೆಗಳ ಅನೇಕ ಸ್ತುತಿಯೊಂದಿಗೆ ಆರಾಧನಾ ಕಥೆಯನ್ನು 
ಹೇಳಿ ಮತ್ತೆ ಅದನ್ನು ಭಗವಂತನಿಗೆ ಅರ್ಪಿಸುವ ಮಂಗಲ ಪದ್ಯಗಳನ್ನು ಕಾಣುವಾಗ 
ಇದರ ನಿಜದ ಅರಿವು ನಮಗೆ ಆಗದೇ ಇರದು. ಬಡವ ಬಲ್ಲಿದ, ಓದಿರುವ, ಓದದವ 
ಎಂಬ ಭೇದವಿಲ್ಲದೆ ಆಸ್ವಾದನೆಗೊಳ್ಳುವ ಹಾಗೂ ಪ್ರಯೋಗಗೊಳ್ಳುವ ಯಕ್ಷಗಾನ, 
ಸಮಾಜ ಸಮಾಜಗಳ ನಡುವಿನ ಸಾಮರಸ್ಯದ ಮಾಧ್ಯಮ. ಹಿಂದು, ಮುಸ್ಲಿಂ, ಕ್ರೈಸ್ತ, 
ಜೈನ ಇತ್ಯಾದಿ ಧರ್ಮದವರು ಒಟ್ಟಿಗೆ ಕುಣಿಯುವ ಹಾಗೂ ನೋಡಿ ಸಂತಸಪಡುವ 
ಕನ್ನಡದ ಈ ರಂಗವೇದಿಕೆ ಧರ್ಮ ಸಹಿಷ್ಣುತೆಯನ್ನು ಬಿತ್ತಿ ಬೆಳೆಸುತ್ತಲೇ ಬಂದಿದೆ. 


೧೨ 


ಒಮ್ಮೆ ದಕ್ಷಿಣಕನ್ನಡದಲ್ಲಿ ಯಕ್ಷಗಾನ ಆಟ ಪ್ರಸಂಗ - ಬಪ್ಪನಾಡುಕ್ಟೇತ್ರ ಮಹಾತ್ಮೆ 
ಮುಸ್ಲಿಂ ವ್ಯಾಪಾರಿಯೊಬ್ಬ ಬಪ್ಪನಾಡು ದುರ್ಗಾಪರಮೇಶ್ವರಿ ಅಮ್ಮನವರ 
ದೇವಾಲಯವನ್ನು ಕಟ್ಟಸಿದ ಘಟನೆಯನ್ನು ಆಧರಿಸಿ ಬರೆದ ಕಥಾಪ್ರಸಂಗ ಇದು. 
ದಿವಂಗತ ಡಾ| ಶೇಣಿ ಗೋಪಾಲಕೃಷ್ಣ ಭಟ್ಟರು ಬಪ್ಪನೆಂಬ ಮುಸಲ್ಮಾನನ ಪಾತ್ರ 
ಮಾಡುತ್ತಿದ್ದರು. ಅದು ಅವರಿಗೆ ಕೀರ್ತಿ ತಂದುಕೊಟ್ಟ ಪಾತ್ರಗಳಲ್ಲಿ ಒಂದು. ಆ ದಿನ 
ಆಟಕ್ಕೆ ಅನೇಕ ಮುಸ್ಲಿಂ ಸಮುದಾಯದ ಮೌಲ್ವಿಗಳು, ಧಾರ್ಮಿಕ ಮುಖಂಡರು, 
ಯುವಕರು ಮುಂದಿನ ಸಾಲಿನಲ್ಲಿಯೇ ಕುಳಿತಿದ್ದರು. ಅವರಲ್ಲಿ ಆಯುಧಪಾಣಿಗಳೂ 
ಇದ್ದರಂತೆ; ಏಕೆಂದರೆ ಶೇಣಿಯವರು ಬಪ್ಪನ ಪಾತ್ರ ಮಾಡಿ ಇಸ್ಲಾಂಗೆ ಅಪಚಾರ 
ಮಾಡುತ್ತಿದ್ದಾರೆ, ಖುರಾನಿಗೆ ವ್ಯತಿರಿಕ್ತ ಮಾತನಾಡುತ್ತಾರೆ ಎಂದೆಲ್ಲ ಗಾಳಿಸುದ್ದಿ ಹಬ್ಬಿ, 
ಇವರೆಲ್ಲ ರೊಚ್ಚಿಗೆದ್ದು ಬಂದಿದ್ದರು. ಇಂದು ಶೇಣಿಯವರ ಮೇಲೆ ಆಕ್ರಮಣ ಖಂಡಿತ 
ಆದೀತು ಎಂಬ ಗುಸುಗುಸು ಬಣ್ಣಕ್ಕೆ ಕುಳಿತ ಶೇಣಿಯವರಿಗೂ ತಲುಪಿತು. ಶೇಣಿ 
ವಿಚಲಿತರಾಗಲಿಲ್ಲ. ಬೆಳಗಿನ ರಾವ ಮೂರು ಗಂಟೆಗೆ ಬಪ್ಪನೆಂಬ ಮುಸಲ್ಮಾನನ 
ಪ್ರವೇಶವಾಯಿತು. ಖುರಾನಿನ ಸಾಲುಗಳನ್ನೇ ವ್ಯಾಖ್ಯಾನ ಮಾಡತೊಡಗಿದರು. 
ತಮಗಿಂತಲೂ ಎತ್ತರದಲ್ಲಿ ಖುರಾನನ್ನು ಕಾಣುವ, ಸ್ಪಷ್ಟವಾಗಿ ಉಚ್ಚರಿಸುವ ಶೇಣಿಯವರ 
ಹೊಸ ಅರ್ಥಪರಂಪರೆಯನ್ನು ದರ್ಶಿಸುವ ಶೇಣಿಯವರ ವ್ಯಾಖ್ಯಾನಕ್ಕೆ ಮುಸ್ಲಿಮರು, 
ಮೌಲ್ವಿಗಳು ಮಣಿದರು. ಚೌಕಿಗೆ ಹೋಗಿ ಕಾಲು ಮುಟ್ಟಿ ನಮಸ್ಕರಿಸಿ ಗೌರವ 
ಸಲ್ಲಿಸಿದರು. ಮುಸ್ಲಿಂ ಮೌಲ್ವಿಗಳ ಅಪೇಕ್ಷೆಯಂತೆ ಕೇವಲ ಮುಸ್ಲಿಂ ಮಹಿಳೆಯರಿಗಾಗಿ 
ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯನ್ನು ಶೇಣಿ ಆಡಿ ತೋರಿಸಿದರು. ಇದು ಯಕ್ಷಗಾನದ 
ಸಾಮರ್ಥ್ಯ. ಸಮರ್ಥರ ಕೈಯಲ್ಲಿ ಸಿಕ್ಕ ಯಕ್ಷಗಾನ ದೇಶದ ಸಮಗ್ರತೆಯನ್ನು ಉಳಿಸಬಲ್ಲದು. 

ಇಂತಹ ಸಮರ್ಥರಲ್ಲಿ ಬವಲಾಡಿ ಹಿರಿಯಣ್ಣ ಹೆಬ್ಬಾರರೂ ಕೂಡಾ 
ಪ್ರಾತಸ್ಮರಣೀಯರು. ಅವರದು ಬಹುಮುಖಪ್ರತಿಭೆ. ಮುಖ್ಯವಾಗಿ ಅವರದು ಕವಿಹೃದಯ. 
ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಭುತ್ವವಿರುವ. ಶಾಸ್ತಾರ್ಥಗಳನ್ನು ಅರಿತ ಒರಿಯ 
ಜೀವ. ಮೂಲತಃ. "ದಕ್ಷಿಣಕನ್ನ ಡದ ಬಾರ್ಕೂರಿನ ಒಂದು ಕುಟುಂಬ ಬವಲಾಡಿಗೆ 
ಬಂದು ನಾಲ್ಕು ಮನೆಗಳಾಗಿ ಸಲಿಗೂಂಿಡಾಗ ಶಂಭು ಹೆಬ್ಬಾರ ಹಾಗೂ ಮಹಾಲಕ್ಷ್ಮಿ 
ಅಮ್ಮನವರ ಗರ್ಭಸಂಜಾತರಾದ ಹದಿನೆಂಟು ಮಕ್ಕಳಲ್ಲಿ ಬದುಕಿ ಉಳಿದ ಐವರಲ್ಲಿ 
ಹಿರಿಯಣ್ಣ ಹೆಬ್ಬಾರರೂ ಒಬ್ಬರು. ಕನ್ನಡದ ಖ್ಯಾತನಾಮರಾದ ಪ್ರೊ» ಬಿ.ಎಚ್‌. ಶ್ರೀಧರರು 
ಇವರ ತಮ್ಮನ ಮಗ ಎಂಬುದೂ ನಮಗೆ ಹೆಮ್ಮೆಯ ವಿಷಯ. 

ಹಿರಿಯಣ್ಣ ಹೆಬ್ಬಾರರು ಸಂಸ್ಕೃತ ಉಪಾಧ್ಯಾಯರು; ಯಕ್ಷಗಾನ ಭಾಗವತರು; 
ತಾಳಮದ್ದಲೆಯ ಅರ್ಥದಾರಿಗಳು; ಚಂಡೆ, ಮದ್ದಳೆ ವಾದಕರು. ಧರ್ಮಶಾಸ್ತ್ರವನ್ನು 
ಚೆನ್ನಾಗಿ ಬಲ್ಲವರು; ಕಾನೂನಿನ ಅರಿವಿದ್ದವರು. ಅವರು ಒಂದು ಓಡಾಡುವ 


೧೩ 


ವಿಶ್ವವಿದ್ಯಾಲಯವೇ ಆಗಿದ್ದರು. ದೈವಭಕ್ತರು, ರಾಷ್ಟಭಕ್ತರು, ಹೋರಾಟಗಾರರು. ಹೀಗಾಗಿ 
ಆನೀಕ ಸಮಾಜಕ್ಕೆ ಬೇಕಾದವರಾಗಿದ್ದರು. ಹಾಗೆ ನೋಡಿದರೆ ತನ್ನ ಸುತ್ತಮುತ್ತಲಿನ 
ಸಾಮಾಜಿಕರಿಗೆಲ್ಲ ಹಿರಿಯಣ್ಣನೇ ಆಗಿದ್ದರು. ಇವರ ಇಡೀ ಕುಟುಂಬವೇ ಹೀಗೆ 
ವಿದ್ವಾಂಸರು ಹಾಗೂ ಸಾಮಾನ್ಯ ಜನರಿಗೂ ಬೇಕಾದವರು! 


ಇಂತಹ ಬಹುಮುಖಪ್ರತಿಭೆಯ ಹಿರಿಯಣ್ಣ ಹೆಬ್ಬಾರರು ನಮ್ಮ ಯಕ್ಷಗಾನಕ್ಕೆ 
ಕೊಟ್ಟ ಕೊಡುಗೆ ಅನನ್ಯ. ಅವರು ಬದುಕಿದ್ದರೆ ನಮ್ಮ ಯಕ್ಷಗಾನಕ್ಕೆ ಸಲ್ಲುತ್ತಿರುವ ಎಲ್ಲ 
ಪ್ರಶಸ್ತಿಗಳೂ ಅವರನ್ನು ಹುಡುಕಿ ಬರುತ್ತಿದ್ದವು. ಪ್ರಶಸ್ತಿಗಳ ಗೌರವ ಹೆಚ್ಚಾಗುತ್ತಿತ್ತು. 
ಹಿರಿಯಣ ಹೆಬಾರರ ಉಪಲಬ ಯಕಗಾನ ಕತಿಗಳೆಂದರೆ: 
ವ್ರ ಬ ಬು ಯ ಲ 


1. ಪಾಂಡವ ವಿಜಯ: ಈ ಯಕ್ಷಗಾನ ಪ್ರಸಂಗದಲ್ಲಿ ಕುರು ಪಾಂಡವರ ಬಿಲ್ಚಿದ್ಯಾ 
ಪರೀಕ್ಷೆ. ದ್ರುಪದ ಗರ್ವಭಂಗ, ಏಕಲವ್ಯ ಪ್ರಕರಣಗಳು ಸೇರಿಕೊಂಡಿವೆ. ಪ್ರಯೋಗದ 
ದೃಷ್ಟಿಯಿಂದ ಪ್ರತ್ಯೇಕ ಪ್ರಯೋಗಕ್ಕೆ ಇದು ಅನುಕೂಲವಾಗಿದೆ. ಕಾಲಮಿತಿ ಪ್ರಯೋಗದ 
ಈ ಕಾಲದಲ್ಲಿಯೂ ಇದು ಉಪಯುಕ್ತವಾಗಿದೆ. ಅನೇಕ ದೇವತಾ ಸ್ತುತಿಗಳೊಂದಿಗೆ 
ಕಥಾಮುಖ ಆರಂಭವಾಗಿ ಮಂಗಳ ಪದ್ಮಗಳೊಂದಿಗೆ ಮುಕ್ತಾಯವಾಗುವ ಪಾರಂಪರಿಕ 
ರೀತಿಯಲ್ಲಿ ಪ್ರಸ೦ಗ ರಚನೆಯಾಗಿದ್ದು, ಪದಪ್ರಯೋಗಗಳ ಕೌಶಲ್ಯದಲ್ಲಿ ರಸಭಾವಗಳ 


ಸಹಯಾನದಲ್ಲಿ ಪ್ರಸಂಗದ ಗೆಲುವನ್ನು ಕಾಣಬಹುದು. 

2. ಭಾನುಮತಿ ಕಲ್ಯಾಣ: ಕೌರವನ ಹೆಂಡತಿ ಭಾನುಮತಿ ಎಂಬುದು ಬಹಳ 
ಜನರಿಗೆ ತಿಳಿದ ವಿಷಯ. ಶ್ರೀಕೃಷ್ಣನ ಮೊಮ್ಮಗಳು ಕೂಡಾ ಭಾನುಮತಿ ಎಂಬುದು 
ಈ ಪ್ರಸಂಗದಿಂದ ಅರಿವಿಗೆ ಬರದಿರದು. ಈ ಕಲ್ಯಾಣದ ಹಿಂದೆಯೂ ಕಾಳಗವಿದೆ. 
ನಿಕುಂಭಾಸುರನ ವಧೆಯೊಂದಿಗೆ ಸಹದೇವನ ವಿವಾಹ ಭಾನುಮತಿಯೊಂದಿಗೆ 
ನಡೆಯುವುದು ಇಲ್ಲಿನ ಕಥೆ. ಇದು ಹರಿವಂಶದ ಕಥೆ. ಕವಿಗಳೇ ಹೇಳುವ ಹಾಗೆ - 

ಮೆರೆವ ಹರಿವಂಶಾಖ್ಯ ಚರಿತದೊ 

ಳುರುಬಲಾಢ್ಯ ನಿಕುಂಭನನು ಸಂ 

ಹರಿಸಿ ನಿಜಪೌತ್ರಿಯನು ನಕುಲಾನುಜಾತನಿಗೆ । 
ಪರಿಣಯವ ಮಾಡಿಸಿದ ರೀತಿಯ 

ನರಿದು ಕ್ರಮದಲಿ ಯಕ್ಷಗಾನದೊ 

ಳೊರೆವೆ ಬಹುಲಪುರೇಶ ಲಿಂಗೇಶ್ವರನ ಕರುಣದಲಿ ॥ 

ಇಂತಹ ಪದ್ಯಗಳಲ್ಲಿ ಅವರ ಸಂಪಾದಕೀಯ ಪ್ರಜ್ಞೆಯನ್ನು ಕಾಣಬಹುದು. 
ಯಕ್ಷಗಾನಕ್ಕೆ ಬೇಕಾದ ವೈವಿಧ್ಯಮಯ ಪಾತ್ರಗಳಿದ್ದರೂ, ಸ್ವಾರಸ್ಯಕರ ಕಥೆಯಿದ್ದರೂ 
ನಿಕುಂಭಾಸುರನ ಕಾಳಗ ರಂಗಕ್ಕೆ ಬಂದದ್ದು ಕಡಿಮೆಯೇ. ರಂಗದ ಮೇಲೆ ಈ 


೧೪ 


ಪ್ರಯೋಗವನ್ನು ನಾನು ನೋಡಲಿಲ್ಲ. ಆದರೆ ರಂಗಕ್ಕೆ ಸಪ್ಪೆಯಾಗದ, ಪ್ರೇಕ್ಷಕರ ಕುತೂಹಲ 
ಉಳಿಸುವ ಕಥೆ ಇದು. ಯಾವು ಯಾವುದೋ ಚಂದಮಾಮ ಕಥೆಗಳನ್ನೋ, ಸಿನಿಮಾ 
ಕಥೆಯನ್ನೋ ಆಡಿ ತೋರಿಸುವ ಮೇಳಗಳು ಇನ್ನಾದರೂ ಇಂತಹ ಪ್ರಸಂಗಗಳನ್ನು 
ರಂಗಕ್ಕೆ ತಂದು ಬೆಳಗಿಸಬೇಕು, ಪಂಥಾಹ್ಹಾನದ ಈ ಕಥೆಯನ್ನು ಉಳಿಸಬೇಕು. 


3. ವಿಶ್ವಾಮಿತ್ರ ಪ್ರತಾಪ: ಸುಮಾರು ಐವತ್ತು ವರ್ಷಗಳ ಹಿಂದೆ ವಿಶ್ವಾಮಿತ್ರ 
ಪ್ರತಾಪ ಆಟ ನೋಡಿದ ನೆನಪಿದೆ. ಎಂಟು ಮೈಲು ನಡೆದು ಹೋಗಿ ನೋಡಿದ ಆಟ 
ಇದು. ತುಂಬಾ ಯಶಸ್ವೀ ಪ್ರಯೋಗ ಕಂಡ ಪ್ರಸಂಗ ಅದು. ಖ್ಯಾತ ನಟರಾದ ಶ್ರೀ 
ದೇವರು ಹೆಗಡೆ ಮೂರೂರು ಅವರ ವಿಶ್ವಾಮಿತ್ರ ಆ ದಿನ. ಆ ಪ್ರಸ೦ಗದ ಅನೇಕ 
ಪದ್ಯಗಳು ನನಗೆ ಆಗಲೂ ಬಾಯಿಗೆ ಬರುತ್ತಿದ್ದವು. ಇಂದ್ರ ಮೇನಕೆಯರ ಸಂಭಾಷಣೆ 
ಹಾಗೂ ವಿಶ್ವಾಮಿತ್ರ ಮೇನಕೆಯರ ಸಂಭಾಷಣೆಗಳ ಪದ್ಯಗಳ ಮಟ್ಟನ ರಚನೆಯೇ 
ವಿಶಿಷ್ಟ. ಈ ಪದ್ಯ ಹಿರಿಯಣ್ಣ ಹೆಬ್ಬಾರರದೆ೦ದು ಆಗ ನನಗೆ ತಿಳಿದಿರಲಿಲ್ಲ. ಬೇಗಡೆ 
ತ್ರಿಮಟಿಯ “ಇಳಿದು ಮೇನಕೆ ಬಂದ । ೪ಳೆಗೆ ಸೊಂಪಿನಲಿ' ಎಂಬ ಪದ್ಯ, ಸುರುಟಿ 
ರೂಪಕದ "ಯಾಕೆ ಪೇಟ್ಟ್‌ಯಿಂತು ಬರಿದೆ | ಸಾಕು ಮುನಿಪನೆ' ಎಂಬ ಪದ್ಯ, 
ಇವನ್ನೆಲ್ಲ ಕಡತೋಕ ಮಂಜುನಾಥ ಭಾಗವತರ ಬಾಯಲ್ಲಿ ಕೇಳಿ ಸಂತೋಷ ಪಟ್ಟಮೇಲೆ 
ಅವರೇ, “ಇದು ಹಿರಿಯಣ್ಣ ಹೆಬ್ಬಾರರ ಕೃತಿ. ಅವರು ಸ್ವತಃ ಭಾಗವತರು; ಅದಕ್ಕೂ 
ಮಿಗಿಲಾಗಿ ಕವಿಗಳು. ಹಾಗಾಗಿ ಇಷ್ಟು ಸುಂದರ ರಚನೆ ಸಾಧ್ಯವಾಯಿತು” ಎಂದಿದ್ದರು. 
ಅನೇಕ ಭಾಗವತರು ಇದನ್ನು ಹಾಡಿದ್ದಾರೆ. ಆದರೆ ಕಡತೋಕರ ಹಾಡಿನ ಪರಿಯೇ 
ಬೇರೆ. 


ಮುಂದೆ ವಿಶ್ವಾಮಿತ್ರ ಮೇನಕೆಯನ್ನು ತ್ಯಜಿಸುವ ಹಿನ್ನೆಲೆಯನ್ನು ನಾಟಕೀಯವಾಗಿ 
ಚಿತ್ರಿಸದೆ ಒಂದೇ ವಾರ್ಧಿಕದಲ್ಲಿ ಮುಗಿಸಿಬಿಡುವ ತುರ್ತು ಕಾಣುತ್ತದೆ. ಕವಿಯು 
ದುಷ್ಕಂತ ಚರಿತ್ರೆಯನ್ನು ಹೇಳುವ ತವಕದಲ್ಲಿ ಈ ಭಾಗಕ್ಕೆ ಮಹತ್ವ ನೀಡದಿರುವುದು 
ಕೊರತೆಯಾಗಿ ಕಾಣುತ್ತದೆ. ಇದೇ ಪ್ರಸಂಗದ ಮೊದಲ ಭಾಗವು ತ್ರಿಶಂಕು ಚರಿತ್ರೆಯನ್ನೂ 
ದುಷ್ಕಂತ ಚರಿತ್ರೆಯನ್ನೂ ಉತ್ತಮ ಕಥಾಭಾಗವಾಗಿ ಹೊಂದಿರುವ ಸುಸಂಪನ್ನ ಬರವಣಿಗೆ. 
ಆದರೆ ಯಕ್ಷಗಾನ ರಂಗದಲ್ಲಿ ಇವು ಅಷ್ಟಾಗಿ ಕಾಣಿಸುತ್ತಿಲ್ಲ. 

ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ರಂಗದಲ್ಲೂ ಆರಾಧನಾ ಭಾಗದ ಮಹತ್ತಕ್ಕಿಂತ 
ಅದರ ಆದಾಯದ ಭಾಗದತ್ತ ಹೆಚ್ಚು ಒತ್ತು ಬಿದ್ದು ಅನೇಕ ಬದಲಾವಣೆಗಳಿಗೆ 
ಕಾರಣವಾಗಿದೆ. ಮೇಳಗಳಿಗಾಗಿ ಯಕ್ಷಗಾನ ಬರೆದುಕೊಡುವುದಕ್ಕೆ ತಯಾರಾದವರಿದ್ದಾರೆ. 
ಹಿರಿಯಣ್ಣರ ಕೃತಿ ಅಂತಹದ್ದೇನಲ್ಲ. ಕವಿಹೃದಯವಿದ್ದ ಯಕ್ಷಗಾನ ಕಲಾವಿದನೊಬ್ಬ, 
ಯಕ್ಷಗಾನದ ಅಂಗೋಪಾಂಗಗಳನ್ನು ಅರಿತ ಸಾಧಕನೊಬ್ಬ, ಯಕ್ಷಗಾನ ಪದ್ಯಗಳ 


೧೫ 


ಮಟ್ಟನ್ನೂ, ಗುಟ್ಟನ್ನೂ ತಿಳಿದ ಸಾಂಸ್ಕೃತಿಕ ರಾಯಭಾರಿಯೊಬ್ಬ ಬರೆದ ಈ ಮೂರೂ 
ಕೃತಿಗಳು ಕನ್ನಡ ಸರಸ್ವತಿಯ ತೀರ್ಥಾವತಾರ. 


ಕವಿ ಹಿರಿಯಣ್ಣರಿಗೆ ಕನ್ನಡ ಛಂದಸ್ಸಿನ ಆಳ ಅಗಲಗಳ ಅರಿವಿತ್ತು. ಶಬ್ದಾಲಂಕಾರ 
ಅರ್ಥಾಲಂಕಾರಗಳ ಸುಲಲಿತ ಬಳಕೆ ಇತ್ತು. ಕನ್ನಡ ಯಕ್ಷಗಾನದ ಪಾರಂಪರಿಕ 
ಮಟ್ಟುಗಳ ಪರಿಜ್ಞಾನ ಇತ್ತು. ಪದವಿಟ್ಟಳುಪದಗ್ಗಳಿಕೆಯಿತ್ತು. ಕಥಾವಸ್ತುವನ್ನು 
ಔಚಿತ್ಯಪೂರ್ಣವಾಗಿ ಹಿಗ್ಗಿಸುವ ಕುಗ್ಗಿಸುವ ಸಂಪಾದಕೀಯ ಪಜ್ಜೆಯಿತ್ತು ಕಾಲಾನುಕಾಲಕ್ಕೆ 
ಅನುಗುಣವಾದ ರಾಗಸ೦ಯೋಜನೆ, ಪಾತ್ರೋಚಿತ, ಭಾವೋಚಿತ ತಾಳಗಳಲ್ಲಿ ಪದ್ಯರಚನೆ 
ಮಾಡುವ ಪ್ರತಿಭೆ ಇತ್ತು ಉಭಯಭಾಷಾ ಪ್ರಾವೀಣ್ಯವಿತ್ತು. ಆದ್ದರಿಂದ ಇಂತಹ 
ಸತ್ತ್ವಯುತ ಪ್ರಸಂಗರಚನೆ ಅವರಿಗೆ ಸಾಧ್ಯವಾಯಿತು. 

4. ರಸೋವೈಸಃ: ಇದು ಹಿರಿಯಣ್ಣ ಹೆಬ್ಬಾರರ ಪದ್ಯಸಂಕಲನ. ಅರವತ್ಮೂರು 
ಪದ್ಯಗಳು ಇಲ್ಲಿ ಮೇಳೈಸಿವೆ. ಸನಾತನಿಗಳು ಆರಾಧಿಸುವ ಅನೇಕ ಮಹದ್ದೇವತೆಗಳ 
ಸ್ತುತಿ, ಧ್ಯಾನ, ಪ್ರಾರ್ಥನೆ, ಭಾವಸ್ತುತಿ ಕೀರ್ತನೆ, ಸ್ತೋತ್ರ, ಸ್ಮರಣೆ, ಮಾಲಾಸ್ತೋತ್ರ 
ವಂದನೆ, ಭಾವಪ್ರಶ್ನೆ, ಅಷ್ಟಕ, ಇತ್ಯಾದಿಗಳನ್ನು ರಾಗತಾಳಗಳ ನಿಖರತೆಯೊಂದಿಗೆ 
ಸಂಪನ್ನಗೊಳಿಸಿದ್ದಾರೆ. ಅವರ ಕಾವ್ಯಪತಿಭೆಗೆ ಇದು ಕನ್ನಡಿ. 

ಮೂರು ಯಕ್ಷಗಾನ ಕೃತಿಗಳ ಜೊತೆಗೆ ಈ ಕೃತಿಯನ್ನೂ ಒಟ್ಟಿಗೆ 
ಪುನರ್ಮುದಣಗೊಳಿಸುತ್ತಿರುವ ಸೀತಾರಾಮ ಹೆಬ್ಬಾರರ ಮೊಮ್ಮಗನ ಅಭಿಮಾನಕ್ಕೆ 
ನೂರು ನಮನಗಳನ್ನು ಸಲ್ಲಿಸುತ್ತಾ, ವಿರಮಿಸುತ್ತೇನೆ. 

ಇತಿ ಶಂ, 

ಡಾ| ಜಿ.ಎಲ್‌. ಹೆಗಡೆ 
ನಿಕಟಪೂರ್ವ ಅಧ್ಯಕ್ಷರು 
ಕರ್ನಾಟಕ ಯಕ್ಷಗಾನ ಅಕಾಡೆಮಿ 
ಬೆಂಗಳೂರು 


೧೬ 


ಪರಿವಿಡಿ 


ಸಂಪಾದಕೀಯ 

ಯಕ್ಷಗಾನ ಮತ್ತು ದಿ. ಹಿರಿಯಣ್ಣ ಹೆಬ್ಬಾರ 
ನಲ್ನುಡಿ 

ಪಾಂಡವ ವಿಜಯ 

ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ 


೧೭ 


೧೧೭ 


೨೧೩ 


೧೮ 


ಶ್ರೀಮನ್ಮಹಾಭಾರತದೊಳಗಣ ಯಕ್ಷಗಾನ 


ಪಾಂಡವ ವಿಜಯ 


೧೯ 


೨೦ 


೨೧ 


ಕಥಾಸಾರ 


“ಪಾಂಡವವಿಜಯ'ವೆ೦ಂಬ ಬವಲಾಡಿ ಹಿರಿಯಣ್ಣ ಹೆಬ್ಬಾರ ಕೃತ ಈ ಪ್ರಸಂಗವು 
ಪ್ರಥಮವಾಗಿ ಪ್ರಕಟಿತವಾದದ್ದು ೧೯೨೫ರಲ್ಲಿ ಪಾವಂಜೆ ಗುರುರಾಯರಿಂದ. 
ಪಾಂಡುರಾಜನ ನಿಧನದ ಬಳಿಕ ಕುಂತೀದೇವಿಯು ತನ್ನ ಐವರು ಮಕ್ಕಳೊಂದಿಗೆ 
ಹಸ್ತಿನಾಪುರಕ್ಕೆ ಬಂದು ಸೇರಿದ ನಂತರ ಭೀಷ್ಮನ ಆಶ್ರಯದಲ್ಲಿ ಮಕ್ಕಳು ಬೆಳೆಯುತ್ತಾರೆ. 
ಕೌರವರೂ, ಪಾಂಡವರೂ ದ್ರೋಣಾಚಾರ್ಯರ ಶಿಷ್ಕರಾಗಿ ಬಿಲ್ಲುವಿದ್ಯೆಯಲ್ಲಿ ಪಾರಂಗತರಾಗಿ 
ಗುರುಗಳಿಗೆ ಗುರುದಕ್ಷಿಣೆ ನೀಡುವ ಗಳಿಗೆ ಬಂದಾಗ, ಗುರುಗಳ. ಇಚ್ಛೆ ಯಂತೆ ದುಪದ 
ರಾಜನೊಂದಿಗೆ ಯುದ್ಧಮಾಡಿ. ಸೋಲಿಸಿ ಅವರ ಪಾದಕ್ಕೆ ಅವನನ್ನು ಕೆಡಹುವದೇ 
ಕಥಾಪ್ರಸಂಗ. ಈ ಯುದ್ಧದಲ್ಲಿ ಪಾಂಡವರ ಅದರಲ್ಲೂ | ಪರಾಕ್ರಮವೇ 
ವಿಜಯಕ್ಕೆ ಮೂಲ ಕಾರಣ. ಹೀಗಾಗಿ ಇದು ಪಾಂಡವವಿಜಯ. ಇಲ್ಲಿ ಏಕಲವ್ಯ 
ಪ್ರಸಂಗ" ಕರ್ಣ ಅಂಗದರಾಜ್ಯದ ರಾಜನಾಗುವ ಸಂದರ್ಭ ಇತ್ಯಾದಿಗಳು 
ಸಂದರ್ಭಾನುಸಾರವಾಗಿ ವರ್ಣಿತವಾಗಿವೆ. ಕವಿಯೇ ಭಾಮಿನಿ ಷಟ್ಪದಿಯಲ್ಲಿ 
ಕಥಾವಸ್ತುವನ್ನು ತಿಳಿಸಿದ್ದಾನೆ- 


ವರ ಮಹಾಭಾರತ ಪುರಾಣದೊ- 

ಳರಿಮಥನ ಪಾಂಡವರು ಸಲೆ ಬಿಲು- 
ಸರಳವಿದ್ಯೆಯನರಿದು ಗುರುವಿಗೆ ದ್ರುಪದ ಭೂಪತಿಯ 
ಭರದ ದಕ್ಷಿಣೆಯಾಗಿ ಕೊಟ್ಟಾ- 

ಪರಿಯ ಬಹುಲಪುರೀಶನೊಲುಮೆಯೊ- 
ಳೊರೆವೆನೊಪ್ಪುವ ಯಕ್ಷಗಾನ ಗಂಥರೂಪದಲಿ 


೨೨ 


॥ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ॥ 


ಣ 


ಕೃ 
ಶ್ರೀಮನ್ಮಹಾಭಾರತದೊಳಗಣ 
ಯಕ್ಷಗಾನ 
ಪಾಂಡವವಿಜಯ 


ಸಸ ಶೇ ಸೇ 


ಸಗ್ಗರಾವ್ಯತ್ತ 
ಶ್ರೀಕಂಠಂ ಕೋಟಿಭಾಸ್ಪದ್ದ, ಣಿಫಣಿ ಗಣ ಸ । ದೂಷಣಂ ಭೀಷಣಾಂಗಂ । 
ರಾಕಾಶುಭ್ರಾಂಶುಖಂಡಪುಕಟಿತಮಕುಟಂ । ಭೂತಸ೦ಘಾತನಾಥಂ ॥ 
ಮಾಕಾಂತಪ್ರಾಣಮಿತ್ರಂ ಮದನಮದಹರಂ | ಹಂಸಮುಗಂ ಸತೀಶಂ ॥ 
ಲೋಕಾಧೀಶಂ ಭಜೇಹಂ ಭೃತಭುವನಮಹಾ । ಲಿಂಗರೂಪಂ ಗಿರೀಶಂ ॥ 


ರಾಗ ನಾಟಿ, ಆದಿತಾಳ. 

ಪಾಹಿ ಮಾಂ ಸಂತತಂ | ಜಗದೀಶ ಜನಾರ್ದನ | ಪಾಹಿ ಮಾಂ ಸಂತತಂ ॥ 
ಪಲ್ಲ ॥ ಪಾಹಿ ಪಂಕಜದಳಾ೦ಬಕ ಚಿನ್ಮಯ । ಪಾಹಿ ಪಾವನಚರಿತ್ರ ಜಗನ್ಮಯ ॥ 
ಅನುಪಲ್ಲ ॥ ಚಾರುಚಂದ ಶತ ಪನ್ನಿಭಮುಖಕಿರಣ । ಖಲಭೀಕರ ಶ್ರೀಕರ । ವಾರಿಜಾಸನಾದ್ಯ 
ಮರವಿನುತಚರಣ ॥ ಕ್ಷೀರವಾರಿಧಿನಿವಾಸ ದಯಾಕರ । ಮಾರ ಮಾತೃಮುಖಪದ್ಮ 
ವಿಭಾಕರ ॥ ಪಾಹಿ ಮಾಂ ॥ ೧ ॥ ನೀಲಮೇಘ ಶಮಸುಂದರ ಸುಶರೀರ । 
ಪೀತಾಂಬರಧರ ವನ । ಮಾಲ ಮಂಗಲ ಮನೋಹರ ಮಣಿಹಾರ ॥ ಮಾಲಲಾಮ 
ಮಧುಕೈಟಭ ಸೂದನ । ಕಾಲಕಾಲಸಖ ಕಲ್ಲಷಭೇದನ ॥ ಪಾಹಿ ಮಾಂ ॥ ೨ ॥ 
ನಾಗರಾಜ ವರದಾಯಕ ನಿರ್ಮರಣ । ಸಚರಾಚರ ಸಂಭ್ಯೃತ । ನಾಗತಲ್ಪಧೃತ 
ನವರತುನಾಭರಣ ॥ ಯಾಗರೂಪ ಸಂಹೃತ ನರಕಾಸುರ । ಯೋಗಿ ವಂದ್ಯ 
ವೈಕು೦ಠಪುರೀಶ್ಚರ ॥ ಪಾಹಿ ಮಾಂ ॥ ೩ ॥ © 

ರಾಗ ನಾಟಿ, ರುಂಪೆತಾಳ. 

ಜಯ ಜಯತು ವೀರ ವಿಘ್ನೇಶ ದುರ್ಜನನಾಶ | ಜಯ ಜಯತು ದೇವ 
ಗಣನಾಥ ವಿಖ್ಯಾತ ॥ ಜಯ ಜಯತು ಜಯತು ॥ ಪಲ್ಲ ॥ ಗಗನಮಣಿ ಕೋಟ 
ಸಮಕಿರಣ ಪಾವನ ಚರಣ | ನಗಸುತೆಯ ಸುಕುಮಾರ ಮಾರಶರದೂರ ॥ ೧ ॥ 
ಶರಣಜನಜಾಲ ಸಂಜೀವ ದೇವರದೇವ । ಸುರವಿನುತ ಪದ ಪಂಕಜಾತ ನಿರ್ಭೀತ ॥ 
೨ ॥ ಕಾರುಣ್ಯನಿಧಿ ಪುಣ್ಯ ಚರಿತ ಗುಣಗಣಭರಿತ । ಹೇರಂಬ ಮೆರವೇಕರದನ 
ಗಜವದನ ॥ ಜಯ ಜಯತು ಜಯತು ॥ ೩ ॥ we 


ಪಾಂಡವ ವಿಜಯ ೨೩ 


ಭಾಮಿನಿ. 

ತಾಯೆ ಮಂಗಲಕಾಯೆ ಸತ್ತಮು | ದಾಯೆ ರಕ್ಷೋಪಾಯೆ ನಿರ್ಗತ । ಮಾಯೆ 
ನಿಖಿಲಾಮ್ನಾಯೆ ಭಾರತಿ ತೋಯರುಹವದನೆ ॥ ಆಯತಾಕ್ಷಿಸುಧೀಯೆ ಕಮಲಾ | 
ನಾಯಕಾತ್ಮಜಜಾಯೆ ವಿದ್ಯಾ | ಶ್ರೀಯನೆನಗೊಲಿದೀಯೆ ನೆಲಸಿ ಮದೀಯಜಿಹ್ವೆಯಲಿ 
WO 1 NON 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಜಯತು ಜಯತು ನಗೇಂದ್ರನಂದನೆ | ಜಯತು ದುರ್ಜನ ಬಂಧನೇ ॥ 
ಜಯತು ಜಯತು ಮಹಾಘಭಂಜನೆ | ಜಯತು ನಿತ್ಯ ನಿರಂಜನೇ ॥ ಜಯತು 
ಜಯತು ॥ ಪಲ್ಲ ॥ ಸರ್ವ ಸೌಭಾಗ್ಯ ಪ್ರದಾಯಕಿ । ಸರ್ವ ಲೋಕವಿನಾಯಕಿ ॥ ಸರ್ವ 
ಸದ್ಗುಣ ಗಣ ಸಮನ್ವಿತೆ | ಸರ್ವ ಸಜ್ಜನ ಸನ್ನುತೇ ॥ ೧ ॥ ಭಕ್ತಜನ ಸಂಕಟ ವಿನಾಶಿನಿ 
| ಭಕ್ತ ಹೃದಯ ನಿವಾಸಿನಿ ॥ ಶಕ್ತಿಯುತೆ ಸಂಗರ ಭಯಂಕರಿ । ಶಕ್ತಿದೇವತೆ ಶಂಕರಿ ॥ 
೨ ॥ ಕೋಮಲಾಂಗ ಲತಾವಿರಾಜಿತೆ । ತಾಮರಸಭವಪೂಜಿತೆ ॥ ಹೈಮವತಿ 
ವನಜಾಯತಾಂಬಕಿ | ಸೋಮ ಮುಖಿ ಜಗದಂಬಿಕೆ ॥ ಜಯತು ॥ ೩ ॥॥ ೧೧ ॥ 


.ರಾಗ ಸೌರಾಷ್ಟ್ರ ಅಷ್ಟತಾಳ. 
ಕ್ಷೀರಾಂಬುನಿಧಿಜಾತೆ ಕೀರಸನ್ನಿಭವಾಣಿ | ಲೋಕಮಾತೆ ॥ ಪೂರ್ಣ । 
ಕಾರುಣ್ಯಸ೦ಭೃತೆ ಕಾಳಪನ್ನಗವೇಣಿ | ಲೋಕಮಾತೆ ॥ ೧ ॥ ಕಾಮರೂಪಿಣಿ ದೇವಿ 
ಕಲಿಮಲನಾಶಿನಿ । ಲೋಕಮಾತೆ ॥ ಮತ್ತ । ಸಾಮಜಗಾಮಿನಿ ಸರಸಿಜವಾಸಿನಿ । 
ಲೋಕಮಾತೆ ॥ ೨॥ ಅಕ್ಷಯಾತ್ಮಿಕೆ ಪಾಲಿಸನುದಿನವೆನ್ನನು । ಲೋಕಮಾತೆ ॥ ಎಷ್ಟು 
| ವಕ್ಷದೊಳಿಹ ತಾಯೆ ವಂದಿಪೆ ನಿನ್ನನು । ಲೋಕಮಾತೆ ॥ ೩ ॥ ।೧೪॥ 


ವಾರ್ಧಿಕ. 
ನರತನುವನಾಂತಾದ್ವಿತೀಯ ಬಾಣನ ಪ್ರಥಮ । ದಿರಿತಕಳುಕುವ ಚತುರ್ಥಿಯರಿಗೆ 
ತೃತೀಯದು । ತೃರುಷ ಸೌಖ್ಯವನಿತ್ತು ಮೋಹಪಂಚಮಿಯರಂ ತ್ಯಜಿಸಿ ಷಷ್ಠದಪಿತೃಗಳ 
॥ ತೊರೆದು ನಿಜ ಪುರಿಗೈದಿದನ ಮಗನನಿಂದ್ರಾದಿ | ಸುರರಂ ಸುರರ್ಷಿ ವೇದವ್ಯಾಸ 
ಮುಖ್ಯಮುನಿ | ವರರನರ್ಕಾದಿ ಸರ್ವ ಗ್ರಹರನಭಿನಮಿಸಿ ಸುಜ್ಞಾನಮಂ ಪಡೆವೆನು 
(Wen I ೧೫ ॥ 


ಭಾಮಿನಿ. 

ವರ ಮಹಾಭಾರತ ಪುರಾಣದೊ | ಳರಿಮಥನ ಪಾಂಡವರು ಸಲೆ ಬಿಲು । 
ಸರಳವಿದ್ಯೆಯನರಿದು ಗುರುವಿಗೆ ದ್ರುಪದಭೂಪತಿಯ ॥ ಭರದ ದಕ್ಷಿಣೆಯಾಗಿ ಕೊಟ್ಟಾ 
| ಪರಿಯ ಬಹುಲಪುರೀಶನೊಲುಮೆಯೊ | ಳೊರೆವೆನೊಪ್ಪುವ ಯಕ್ಷಗಾನ ಗಂಥರೂಪದಲಿ 
(Wen ।॥೧೬॥ 


೨೪ ಯಕ್ಷಲೋಕ 


ಕಂದಪದ್ಯ 
ವಿತತಾಷ್ಟಾದಶದೋಷ | ಪ್ರತತಿಯೊಳೇನಾದೊಡಂ ವಿಷಮ ಮಿದರೊಳ್ಗಂ | 
ಗತಮಾಗಿರ್ದಡದಂ ಬುಧ । ರತಿ ಕೃಪೆಯಿಂ ತಿದ್ದಿ ಮೆರೆಯಿಸುವದೀಕೃತಿಯಂ 
(Wen I ೧೭ ॥ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಅನಘ ಜನಮೇಜಯನು ಕರುಣಾ | ವನಧಿ ವೈಶಂಪಾಯನನ ಪದ 1 
ವನಜಗಳಿಗಭಿನಮಿಸಿ ನುಡಿದನು | ವಿನಯದಿಂದ ॥ ೧ | ತಾಪಸನೆ ಮೊದಲೆಂತು 
ಪಾಂಡವ । ಭೂಪರಾನಿಜಕುಲಸಮಾಹಿತ | ಚಾಪವೇದವ ಪಠಿಸಿದರು ಪೇ । 
ಳಾಪರಿಯನು ॥ ೨ ॥ ರಣದೊಳಾ ಕಲಿಪಾರ್ಥ ದ್ರುಪದನ । ಕೆಣಕಿ ಕೈಸೆರೆವಿಡಿದು 
ಗುರು ದ। ಕ್ಷಿಣೆಯನಿತ್ತುದದೆಂತು ಪೇಳ್ಗುಣ | ಮಣಿಯೆ ದಯದಿ ॥ ೩ ॥ ಎಂದು 
ಚರಣಕೆ ಮಣಿದ ರಾಯನ | ತಂದು ತಕ್ಕೈಸುತ್ತ ಮುನಿ ಗೋ | ವಿಂದನಡಿದಾವರೆಯ 
ನೆನೆದಿಂ । ತೆಂದ ನೃಪಗೆ ॥ ೪ ॥ ೨೧ 


ವಾರ್ಧಿಕ. 
ಕ್ಲಿತಿಪ ಕೇಳುಣ್ಯಚರಿತವನಿಂದು ಕುಲದವನಿ । ಪತಿ ಪಾಂಡು ಪುರಿಯನುಂ 
ಧರೆಯನುಂ ಗಾಂಗೇಯ ಧೃತರಾಷ್ಟರಿಗೆ ಬಿಟ್ಟು ಕುಂತಿಮಾದ್ರಿಯರೆಂಬ ಸತಿಯರಂ 
ಕೂಡಿಕೊಂಡು ॥ ಶತಶ್ಶ೦ಗ ಶೈಲಕ್ಕೈ ತಂದಲ್ಲಿ ಸೆಲಸಿರ್ದು ಸುತರೈ ವರಂ ಪಡೆದು 
ಕಿಂದಮನ ಶಾಪದಿಂ | ಮೃತನಾಗಲಾಮಾದಿ ಸಹಗಮನ ವಿಧಿಯಿಂದ ಸಿತಿ ಲೋಕಮಂ 
ಪಡೆದಳು ॥ ೧ ॥ ॥ ೨೨॥ 


ರಾಗ ಭೈರವಿ, ರುಂಪೆತಾಳ. 

ಅರಸ ಕೇಳೈ ಬಳಿಕ | ತರಳರೈವರು ಸಹಿತ । ನೆರೆಕುಂತಿ ನಡೆದಳ | ಲ್ಲಿರದೆ 
ಕರಿಪುರಕೆ ॥ ೧ ॥ ಧೃತರಾಷ್ಟಗಲ್ಲಿ ದು | ಮತಿ ಕೌರವಾದಿ ಶತ | ಸುತರು ಸಂಭವಿಸಿ 
ಬೆಳ | ವುತಲಿರ್ದರಂದು ॥ ೨ ॥ ಆ ಕೌರವರ ಜೊತೆಯೊ | ಳೀಕುಮಾರರನಿರಿಸಿ । 
ಸಾಕಿದನು ಬಿಡದೆ ಭುವ । ನೈಕಬಲ ಭೀಷ್ಮಾ ॥ ೩ ॥ ಸರಳವಿದ್ಯೆಯ ಕೆಲವ । ವರ 
ಕೃಪಾಚಾರ್ಯರಿಂ | ದರುಹಿಸಿದನಾಭೀಷ್ಮ ತರಳರೆಲ್ಲರಿಗೆ ॥ ೪ ॥ ಮತ್ತೆ ಸಾಲದೆ 
ಧರೆಯೊ । ಳುತ್ತಮದ ಗುರುಗಳನು | ಪೌತ್ರರಭಿವೃದ್ಧಿಗರ | ಸುತ್ತಿರ್ದನವನು ॥ ೫ ॥ 
ಕಂತುಪಿತನೊಲುಮೆಯಲಿ ಕುಂತಿ ಸಹಿತಿರ್ದರತಿ | ಸಂತೋಷದಲಿ ಸುಗುಣ | ವಂತ 
ಪಾಂಡವರು ॥ ೬॥ ॥ ೨೮॥ 


ವಾರ್ಧಿಕ. 
ಅರಸ ಕೇಳತ್ತಲಾದ್ರೋಣನತಿದೈನ್ಯದಿ೦ | ದಿರಲಾರದರ್ಥಾಶೆಯಿಂದಾಸತೀಸುತ | 
ರ್ವೆರಸಿ ದ್ರುಪದಂ ಮಿತ್ರನೆಂದವನ ಮನೆಗೈದಲಾತನತಿಗರ್ವದಿಂದ ॥ ಜರೆಯಲೆಲೆ 


ಪಾಂಡವ ವಿಜಯ ೨೫ 


ಮೂಢಾತ್ಮ ಕೇಳೆನ್ನ ಶಿಷ್ಯರಿ೦ । ಸೆರೆವಿಡಿಸಿ ನಿನ್ನನೀಧರೆಯನಪಹರಿಸುವೆಂ | 
ಮರೆಯಬೇಡೆಂದು ಭಾಷೆಯನಾಡಿಯಲ್ಲಿಂದ ಬ೦ದನವನೇಂವೇಳ್ದೆನು ॥ ೧ ॥ ॥೨೯॥ 


ರಾಗ ಮಾಧವಿ, ತ್ರಿಪುಟತಾಳ. 
(ಧಾಟ-ಪೃದ್ವಿಪಾಲಕ ಕೇಳು ಮುರಹರ ॥ ಎ೦ಬಂತೆ.) 

ಬಂದು ಪುಣ್ಯಾರಣ್ಯವೆಂದೆಸೆ । ವೊಂದು ವನದೊಳಿಗಿರ್ದು ಯೋಚನೆ | ಯಿಂದ 
ತನ್ನ ಸತೀಸುತರಿಗವ | ನೊಂದು ದಿನವಿಂತೆಂದನು ॥ ೨ ॥ ಹಳುವದಲಿ ಬಡತನದಿ 
ಕಾಲವ | ಕಳೆಯಲಾರೆನು ನಿಮ್ಮ ಪೋಷಿಪ | ಕೆಲಸವೇಘನ ಕಷ್ಟವಾದುದು । ತಿಳಿಯಲೆನಗೀ 
ಸಮಯದಿ ॥ ೨ ॥ ಮಿತ್ರನಲ್ಲಿಗೆ ಪೋಗಿ ಭಾಷೆಯ । ಹೊತ್ತುಕೊಂಡೆನು ಖತಿಯೊಳದಕಿ 
| ನ್ಲೆತ್ತಣದು ಗತಿ ಘನ ದರಿದದ । ವೃತ್ತಿಗಿನ್ನೇಂಗೈವೆನು ॥ ೩ ॥ ಕೆರಳಿ ದ್ರುಪದಗೆ 
ನುಡಿದ ಭಾಷೆಯ । ಪರರಿಗುಸುರುವದುಚಿತವಲ್ಲವು । ಮರೆಯದಿರಿಯೆನುತೊಡನೆ 
ಚಿಂತಿಸು | ತರಿದು ಮಗುಳಿಂತೆಂದನು ॥ ೪ ॥ ಧನವ ಗಳಿಸಿದ ಹೊರತು ಜೀವಿಸು 
| ವನುವನರಿಯೆನು ಪರಶುಧರನನು । ವಿನಯದಲಿ ಪ್ರಾರ್ಥಿಸಿದೊಡಹುದೆವು । 
ಗೆನುತ ತೋರ್ಪುದು ಚಿತ್ರಕೆ ॥ ೫ ॥ ಆತನಲ್ಲಿಗೆ ಪೋಗಿ ನೋಡುವ । ರೀತಿಯಲಿ 
ನಾವೆನುತಲವರನು । ಪ್ರೀತಿಯಿ೦ಂದೊಡಗೊಂಡು ಗಮಿಸಿದ । ನಾತಪಸ್ವಿಯರಣ್ಯಕೆ 
॥1೬॥ ॥ ೨೫% 


ವಾರ್ಧಿಕ. 
ಸುರಬಿ ಸುರತರು ಶೋಬಿಯಾಗಿರ್ದ ಮರ್ತ್ಯಪುರ | ವರಮ 
ಲ್ಲಶಶಕಮೃಗಕುಲಧಾರಿಯಾಗಿರ್ದು | ಶರದಿಂದುವಲ್ಲ ಚಂದ್ರಾರ್ಕ ತಾರಕ ಯುಕ್ತಮಾಗಿರ್ದು 
ಮಭ್ರಮಲ್ಲ ॥ ಸುರಭಿ ಶರಸಂಘಾತಿಯಾಗಿರ್ದು ಕಾಮಿನಿಯ । ರಿರುಬೆಯಲ್ಲರಿಯಲ್ಕೈೆ 
ಚಕ್ರಯುತಮಾಗಿರ್ದು । ಹರಿಹಸ್ತಮಲ್ಲಿಂತು ವರ್ಣಿಸಲ್ಪನುವಾಗಿ ತತ್ತಪೋವನ ಮೆಸೆದುದು 
WOW ॥ ೨೬॥ 
ಭಾಮಿನಿ. 
ಎಲೆ ನೃಪಾಲ ಮಹೇಂದ್ರಪರ್ವತ । ದೊಳಗೆ ತದ್ವನಮೆಸೆವುದಲ್ಲಿಗೆ । 
ಕಲಶಸಂಭವನೈದಿತನ್ನುನಿಯಂಘಫಿಗಭಿನಮಿಸೆ ॥ ಹಲವು ಪರಿಯಿಂದಾತನೀತನ । ನೊಲಿದು 
ಮನ್ನಿಸಿ ಬಂದ ಕಾರ್ಯವ । ತಿಳುಹಬೇಕೆನೆ ದ್ರೋಣ ನುಡಿದನು ಭಕ್ತಿಭಾರದಲಿ 
WOW ೨೭ ॥ 


ರಾಗ ತೋಡಿ, ತ್ರಿಪುಟತಾಳ. 
(ಧಾಟ-ಕೇಳು ನೃಪ ಕೆಲವಿಹುದು ನಿನ್ನಲಿ ॥ ಎಂಬಂತೆ.) 
ಮುನಿವರನೆ ಕೇಳಳಿದನೆನ್ನಯ । ಜನಕನದರಿಂದೆನಗೆ ದೀನತೆ । ಜನಿಸಿತೀಸ೦ಸಾರ 
ಪೋಷಣಕೇ ॥ ಅನುವನರಿಯದೆ ಬಂದೆನಿಲ್ಲಿಗೆ । ಧನವನಿತ್ತುದ್ದರಿಸಬೇಕೆನ | ಗೆಮತ 


೨೬ ಯಕ್ಷಲೋಕ 


ನಮಿಸಲುಸುರ್ದನವನದಕೆ ॥ ೧ ॥ ಅವನಿಯಮರರಿಗಿತ್ತು ಧನವೆ | ಲ್ಲವನು 
ನಿರ್ಧನನಾದೆನಕಟಾ | ವಿವರಿಸುವದೇನೆನ್ನ ವಸತಿಯಲಿ ॥ ಹವದ ಸಂಗ್ರಹವಾದ ವರ 
ವೈ | ಷ್ಹವ ಮಹಾ ಧನು ಬ್ರಹ್ಮಶರವಿದೆ । ವಿವುಗಳನು ಕೊಂಬುದು ಸರಾಗದಲಿ ॥ ೨ 
॥ ಕರಿಪುರಕೆ ನಡೆಯಲ್ಲಿ ನೂರಾ | ರ್ವರು ನೃಪಾತ್ಮಜರಿರ್ವರವರಿಗೆ । ಗುರುವೆನಿಸಿ 
ಸೌಖ್ಯವನು ಪಡೆಯೆಂದು ॥ ಪರಶುಧರನಾಚಾಪಶರಗಳ । ನೆರಡನಿತ್ತುಪಯೋಗ 
ಮಂತ್ರವ | ನರುಹಿ ದ್ರೋಣನ ಕಳುಹಿಸಿದನಂದು ॥ ೩ ॥ ೪೦ ॥ 


ಕಂದಪದ್ಯ 
ಶರಚಾಪಗಳಂ ಕೊಂಡಾ । ತರುಣೀಸುತ ಸಹಿತ ಬೀಳುಕೊಂಡಲ್ಲಿಂದಂ । 
ಹರುಷದೊಳಾಕಲಿದ್ರೋಣಂ । ಭರದಿಂದೈತಂದ ನಾಗಲಾಗಜಪುರಿಗಂ ॥೧॥॥೪೧॥ 


ರಾಗ ಭೈರವಿ, ರುಂಪೆತಾಳ. 
ಬಂದ ದ್ರೋಣನ ಬರವ । ನಂದು ಚಾರಕರ ಮುಖ । ದಿಂದರಿತು ಭೀಷ್ಮ ಕರ 
| ತಂದನಾತನನು ॥ ೧ ॥ ಸರುವೋಪ ಚಾರದಲಿ | ಸುರನದಿಯ ಸುತನವನ । 
ಚರಣಗಳನರ್ಚಿಸುತಲೆರಗುತಿಂತೆ೦ದ ॥ ೨ ॥ ಆವ ಕಾರಣದಿ೦ದ | ನೀವು ಬಂದವರಿದರ 
| ಭಾವವನು ಪೇಳಿರೆನ । ಲಾವೀರ ನುಡಿದ ॥ ೩ ॥ PON 


ರಾಗ ಘಂಟಾರವ, ಏಕತಾಳ. 
(ಧಾಟಿ-ಚಿತ್ತವಿಸು ಭೂಪೋತ್ತಮನೆ ನುಡಿಯ ॥ ಎಂಬಂತೆ.) 

ಪರದಯಾನಿಧಿ ಕೇಳು ಪೂರ್ವದಲಿ । ನಾನೆನ್ನ ಪಿತನಲಿ | ಸರಳವೇದವನರಿವ 
ಸಮಯದಲಿ ॥ ಅರಸ ದ್ರುಪದನು ಕಲಿತನೆನ್ನೊಡ ನಿರುತಲಾವಿದ್ಯೆಗಳನದರಿಂ 
ಧರೆಯೊಳರ್ಧವನೀವೆನೆನಗೆಂ । ದುರುವ ಮೈತ್ರಿಯ ಬೆಳೆಸಿ ನಡೆದನು ॥ ೧ ॥ ಬಳಿಕ 
ಮತ್ತಿತನಳಿದನದರಿಂದ | ದಾರಿದ್ರ್ಯವೆನ್ನನು | ಬಳಲಿಸಲು ಬೆಂಡಾಗುತಲ್ಲಿಂದ । 
ಲಲನೆಯಣುಗರು ಸಹಿತ ದ್ರುಪದನ । ಬಳಿಗೆ ರಾಜ್ಯಾಶೆಯಲಿ ಪೋದೆನು । 
ಹಳಿದನಾನೃಪನೆನ್ನನಲ್ಲಿಯೆ । ಕಳೆದು ಬಂದೆನು ಮಿತ್ರಭಾವವ ॥ ೨ ॥ ಘನತರದ 
ದೌರ್ಭಾಗ್ಯದಲಿ ನಾನು | ಬಳಲುತ್ತಲೀಯಂ । ಗನೆಯನಣುಗನ ಸಲಹುವಂದವನು 
॥ ಮನದೊಳರಿಯದೆ ಜಗದೊಳಾರಿಹ । ರೆನಗೆ ಗುರುತನವಿತ್ತು ಬಡತನ । ವನು 
ನಿವಾರಣೆಗೈವ ದಾತೃಗ । ಳೆನುತ ಹುಡುಕುತ ಬಂದೆನಿಲ್ಲಿಗೆ ॥ ೩ ॥ 1 ೪೭ 


ಭಾಮಿನಿ. 

ಅದಕೆ ನುಡಿದನು ಭೀಷ್ಮನೀ ನಗ । ರದಲಿ ನೆಲೆಸಿರಿ ಸಕಲ ವಸ್ತುವ । 
ಸದನಸಹಿತಿತ್ತಪೆನು ನಿಮ್ಮ ಕುಟುಂಬ ಪೋಷಣಕೆ । ಮುದದೊಳನ್ನಯ ಪೌತ್ರರಿಗೆ ಪೇ 
| ಳ್ಹುದು ಧನುಃಶರವಿದ್ಯೆಗಳನೆನ । ಲದಕೆ ಸಮ್ಮತಿಯಿತ್ತನಾನಂದದಲಿ ಕಲಿದ್ರೋಣ 
Wen ॥ ೪೮ ॥ 


ಪಾಂಡವ ವಿಜಯ ೨೭ 


ಕಂದಪದ್ಯ 
ಇತ್ತಂ ಬಹುಧನವನಮಿತ । ವಸ್ತುವನಿಳೆಗೋಗಜಾದಿಗಳನವಗಾತಂ ॥ 
ಪತ್ನೀಸುತಸಹಿತಾ ವಿ | ಪ್ರೋತ್ತಮನತಿಶಯ ಧನಾಡಢ್ಯನೆನಿಸಿದನಾಗಳ್‌ ॥ ೧ ॥ ೪೯॥ 


ರಾಗ ಕಾಪಿ, ಏಕತಾಳ. 
(ಧಾಟಿ-ಏನನುಸುರವೆ । ಮಾನಿನಿಯ ಚಲು ॥ ಎ೦ಬಂತೆ.) 
ಧಾರುಣೀಶ್ವರ ಕೇಳು ಭೀಷ್ಮನು । ಚಾರು ಲಗ್ನದಲಿ । ಸಕಲ ಕು । ಮಾರರನು 
ಕು೦ಭಜನಿಗೊಪ್ಪಿಸೆ | ಭೂರಿ ವಿಭವದಲಿ । ಗರುಡಿಯ | ಮೂರುವರೆಯೋಜನದ 
ಬಹು ವಿ। ಸ್ತಾರದಳತೆಯಲಿ | ಕಟ್ಟಿಸಿ | ಭೈರವಿಯ ವಿಗ್ರಹವ ವಿರಚಿಸು । ತೋರಣದೊಳಲ್ಲಿ| 
ಸರ್ವರು । ಸೇರಿ ಸಾವಿರ ಕುರಿಯ ಹೊಯ್ಸುತ । ಧೀರೆ ಕಾಳಿಯ ಪೂಜೆಯನು ಹದಿ 
| ನಾರು ತರದುಪಚಾರದಲಿ ಗೈ | ದಾರತಿಯನೆತ್ತಿದರು ಪಾಡುತ ॥ ೧॥ ॥೫೦॥ 


ರಾಗ ಡವಳಾರ, ತ್ರಿಪುಟತಾಳ. 
(ಧಾಟ-ಸುಳಿಗುರುಳಿನನಿಟ್ಟೆಸೆಳ್ಳಂಗಳ ॥ ಎಂಬಂತೆ.) 

ಚಂಡಿಯೆ ಚಾಮುಂಡಿಯೆ ಭೀಕರ । ಚಂಡಾಸುರ ವಿಗ್ರಹ ಖಂಡನೆ । 
ಚಂಡಾಂಶುವಿಕಾಶೆ | ಖಲನಾಶೆ ॥ ಖಲನಾಶೆಯನುಗಹಿಸೆನ್ನುತ । ಚಂಡಿಕೆಗಾರತಿಯ 
ಬೆಳಗಿದರು ॥ ಶೋಭಾನೆ ॥ ೧ ॥ ಶಂಕರಿ ಶರ್ವಾಣಿ ಮಹಾಘ ಭ | ಯಂಕರಿ ಘನ 
ಖಡ್ಗದಾಬ್ವ ಮ । ಹಾಂಕುಶ ಶೋಭಿತೆಯೇ | ಗುಣವತಿಯೇ ॥ ಗುಣವತಿ 
ನೀನೊಲಿಯಿಮಗೆನ್ನತ ॥ ಶ೦ಕರಿಗಾರತಿಯ । ಬೆಳಗಿದರು ॥ ೨ ॥ ಕಾಳಿಯೆ ಕಲ್ಬಾಂತ 
ಜಗತ್ರಯ । ಕೋಲಾಹಲೆಯಿಮೃಭಿಲಾಷೆಯ | ಪಾಲಿಸು ನೀನೆಂದು | ಮನದಂದು ॥ 
ಮನದಂದೆಲ್ಲರು ಸಂಪ್ರಾರ್ಥಿಸೆ | ಕಾಳಿಯು ಬಾಯ್ದೆರೆದು । ನುಡಿದಳು ॥ ಶೋಭಾನೆ 
IAN ॥ ೫೨ ॥ 


ರಾಗ ಮುಖಾರಿ, ಅಷ್ಟತಾಳ. 
(ಧಾಟ-ಚದುರೆ ಚಂಪಕಸುನಾಸೆ ॥ ಎಂಬಂತೆ.) 
ಮೆಚ್ಚಿದೆ ಮೆಚ್ಚಿದೆ ನಿಮ್ಮ । ನಿಶ್ಚಲದ ಭಕ್ತಿಗಿನ್ನು । ನಚ್ಚಿನ ಭಕ್ತರು ನೀವು । 
ಹೆಚ್ಚುಮಾತಿನಿಂದಲೇನು ॥ ೧ ॥ ತಿಳಿದೆ ನಿಮ್ಮ ಮನವನಿನ್ನು । ಸಲಿಸಿಕೊಡುವೆನಿಷ್ಟವನ್ನು 
| ಕೆಲವು ದಿವಸದೊಳಗೆ ನಾನು | ನಲವಿನಿಂದಲೆಲ್ಲವನ್ನು ॥ ೨ ॥ ಎಷ್ಟು ಧೀರರಾದರೇನು 
। ಬಿಟ್ಟರೆ ಸದ್ದರ್ಮವನ್ನು । ಕೆಟ್ಟುಪೋಪರಿದರೊಳೆಂದು । ಧಿಟ್ಟ ಕಾಳಿ ನುಡಿದಳಂದು 
la ೫೬ 


ರಾಗ ಮಧ್ಯಮಾವತಿ, ತ್ರಿಪುಟತಾಳ. 
ಬಳಿಕ ಸುಮುಹೂರ್ತದಲಿ ದ್ವಿಜಕುಲ । ತಿಲಕ ದ್ರೋಣನು ಚಾಪವೇದವ । 
ನೊಲಿದು ಸಕಲ ಕುಮಾರವರ್ಗಕೆ | ಕಲಿಸಲಾರಂಭಿಸಿದನು ॥ ೧ ॥ ಈವಿಶೇಷ ಸಮಸ್ತ 


ಎಂ 


೨೮ ಯಕ್ಷಲೋಕ 


ದೇಶವ | ನಾವರಿಸೆ ವಿದ್ಯಾರ್ಥಿಗಳು ಬಲು । ಠೀವಿಯಲಿ ಬಂದಿಭಪುರಿಗೆ ಸಂ । 
ಭಾವಿಸಿದರಾಚಾರ್ಯನ ॥ ೨ ॥ ।೫೮॥ 


ವಾರ್ಧಿಕ. 
ಅರಸ ಕೇಳ್‌ ಬಾಲ್ಕದೊಳ್‌ ಕುಂತಿ ಮುನಿಮಂತ್ರಮಂ । ಪರಿಕಿಸಲ್‌ ಭಜಿಸಿ 
ರವಿಯಿಂ ಕರ್ಣನಂ ಪಡೆದು । ಭರದ ನಾಚಿಕೆಯಿಂದ ನದಿಗಿತ್ತು ನಡೆಯಲಧಿರಥನೆಂಬ 
ಸೂತ ॥ ಬರುತ ಕಂಡಾತನಂ ಕೊಂಡೊಯ್ದು ರಾಧೆಯಂ । ಬರಿಸಿ 
ಹಿತಾನದೀತೀರದ ನಿಜಾಲಯದೊ । ಳಿರುತ ಪಾಲಿಸಲವಂ ಯವ್ಹನದೊಳಸ್ತ್ರ 
ವಿದ್ಯಾಪೇಕ್ಷೆಯಿಂ ಪೊರಟನು ॥ ೧ ॥ ।೫೯1 


ಸಾಂಗತ್ಯ. 

ಬಳಿಕ ಭಾರ್ಗವನಲ್ಲಿ । ಬಿಲ್ಲುವಿದ್ಯೆಗಲಿತು ನಿ | ಷ್ನಲವಾಗಲದನಿಭಪುರದಿ ॥ 
ಕಲಿಸುವ ವಾರ್ತೆಯ । ತಿಳಿದಲ್ಲಿಗೈತಂದ । ನೊಲವಿಂದ ಕರ್ಣನು ಭರದಿ ॥ ೧ ॥ 
ಬಂದು ಕುಂಭಜನಿಗೆ | ವಂದಿಸಿ ತರಳರ । ಬೃಂದವ ಪೊಗಲಿದಿರಿರ್ದ ॥ ಅಂಧ 
ನೃಪಾತ್ಮಜ । ನಂದು ಕುಳ್ಳಿರಿಸುತ್ತ | ಚಂದದಿಂದವನ ಮನ್ನಿಸಿದ ॥ ೨ ॥ ದಿನದಿನದಲಿ 
ಕರ್ಣ | ನನುವನೀಕ್ಷಿಸಿ ಭೀಮಾ । ರ್ಜುನರ ಗರ್ವವನೀತನಿಂದ ॥ ಹನನಗೈಸುವೆನೆಂಬ 
| ಮನದೊಳಾತನ ಮಿತ್ರ | ತನವ ಕೌರವನು ಸಾಧಿಸಿದ ॥ ೩ ॥ ನಗೆನುಡಿಯಾಟಪಾಠಗಳಲ್ಲಿ 
ಭೋಜನಾ । ದಿಗಳಲ್ಲೊಬ್ಬರನೊಬ್ಬರವರು ॥ ಅಗಲದೆ ಸರ್ವ ಕಾ । 
ರ್ಯಗಳಲೊಂದಾದರು । ಸೊಗಸಿಂದ ಕರ್ಣ ಕೌರವರು ॥ ೪ ॥ ॥ ೬೨ ॥ 


ವಾರ್ಧಿಕ. 

ಸಕಲ ಶುತಿಶಾಸ್ತಾದಿ ವೈದಿಕದ ಲೌಕಿಕದ । ಸಕಲ ಮಂತ್ರಾರ್ಥಗಳ ರಥ ಕರಿ 
ಮಹಾಶ್ವಾದಿ | ಸಕಲ ಮ ಮಹಾವ್ಯೂಹರಚನೆಯ ಶಬ್ದವೇಧಿತ್ವದ ॥ 
ಸಕಲ ಶಸ್ತ್ರಗಳ ಮಾಯಕಮಲ್ಲ ಯುದ್ಧಗಳ | ಸಕಲ ಜೇದಂಗಳಂ ಜಲಶಿಖಿಸ್ತಂಭಾದಿ 
| ಸಕಲ ನೃಪ ಸನ್ನಾಹಗಳನಾನೃಪ ೈಪಾತ್ಮಜರ್ಗರುಹಿದಂ ಗುರು ಕ್ರಮದೊಳು K ೧ 1 
ಅವರೊಳಿಂದ್ರಜನಖಿಲ ಗುಣಗಳೊಳ್ಳುಂಭ ಸಂ | ಭವನ ಮನಮಂ ಮೆಚ್ಚಿಸುತ್ತ ಬರೆ 
ದುಪದನಾ | ಹವಕಿವನೆಯೆಂದರಿತು ನಿತ್ಯದೊಳ್ಳನ್ನಖಿಲ ಗೂಢ ಮಂತ್ರಾಸ್ತಗಳನು ॥ 
ಅವನಿಗರುಹುತ ನೀನೆ ಜಗದೇಕವೀರನಾ | ಗುವೆಂಯಿಂದು ಗುರು 
ಬ್ರಹ್ಮಶೀರ್ಷಮೆಂಬುತ್ತಮಾ । ಸ್ತವನಿತ್ತನರ್ಜುನಂ ಸಕಲನೃಪಸುತ ಶಿರೋಮಣಿಯಾಗಿ 
ರಂಜಿಸಿದನು ॥ ೨ ॥ ॥೬೫॥ 


ರಾಗ ಕೇತಾರಗೌಳ, ಅಷ್ಟತಾಳ. 
ಒಂದು ದಿವಸದೊಳ । ಗಂದದಿ ಕುರುಪಾಂಡು | ನಂದನರೆಲ್ಲವರು ॥ ಒಂದಾಗಿ 
ಗುರುಪಾದ । ದ್ವಂದ್ಧಕ್ಕೆ ಭಕ್ತಿಯೊ | ಛ್ವ೦ದಿಸುತಿ೦ತೆ೦ದರು ॥ ೧ ॥ ಕಾಡೊಳು 


ಪಾಂಡವ ವಿಜಯ ೨೯ 


ಮೃಗಬೇಟೆ । ಯಾಡುವ ಮಾನಸ । ಮೂಡಿದುದೆಮಗೆ ನೀವು ॥ ನೀಡಿರಪ್ಪಣೆಯನ್ನು 
| ಬೇಡಿಕೊಂಬೆವು ನಿಮ್ಮ । ಗಾಢದಿ ಬಹೆವು ನಾವು ॥ ೨ ॥ ದುಷ್ಪಮೃಗ೦ಗಳ । ಥಟ್ಟನೆ 
ಕೊಲುವೆವು । ಶಿಷ್ಟಮೃಗ೦ಗಳನು ॥ ಬಿಟ್ಟು ನಾವೆಲ್ಲವ । ರೊಟ್ಟಾಗಿ ಬರುವೆವು । ಥಟ್ಟನೆ 
ಕಳುಹಿರಿನ್ನು ॥ ೩ ॥ ಕೇಸರಿ ಮುಂತಾದ । ರಾಶಿ ಮೃಗೌಘವ । ಡ್ರೈಸುತ್ತಲೈತಂದರು 
॥ ನಾಶ ಗೈದಪೆವದ | ನಾಶೀರ್ವಾದವ ಮಾಡಿ । ರೀಸಮಯದೊಳೆಂದರು ॥ ೪ ॥ 
ಹೀಗೆ ನಿಮ್ಮಿಷ್ಟವುಂ | ಟಾಗುವದಾದರೆ । ಪೋಗಿ ಬನ್ನಿರಿ ಪುರಿಗೆ ॥ ಆಗಲಿ ವಿಜಯ ಸ 
| ರಾಗದಿ ನಿಮಗೆಂದ । ನಾಗುರು ಶಿಷ್ಯರಿಗೆ ॥ ೫ ॥ ಗುರುವಿನಪ್ಪಣೆಯಾಂತು । 
ಶರಚಾಪ ಖಡ್ಗಾದಿ | ಸರುವ ಶಸ್ತ್ರವ ಧರಿಸಿ ॥ ಅರಸುಕುಮಾರರು | ಪೊರಮಟ್ಟರಡವಿಗೆ 
| ಪುರದಿಂದ ಪಡೆವೆರಸಿ ॥ ೬ ನೆ ॥೭೧॥ 


ರಾಗ ಮಾರವಿ, ಏಕತಾಳ. 
(ಧಾಟಿ-ಏನೆಂಬೆನು ನ್ಯಪಸೂನುಗಳುರುತರ ॥ ಎಂಬಂತೆ.) 
ಭೂರಮಣನೆ ಕೇ । ಳೋ ರಣದಲಿ ಕಾಂ | ತಾರವನೈದಿ ಕು | ಮಾರರು 
ಕರಿಕಂ | ಠೀರವಮುಖಮೃಗ । ವಾರದ ಜೀವವ | ಜಾರಿಸುತೈದಿದ | ರಾರುಭಟಿಸುತಾ 
॥ ಏನನೆಂಬೆ ॥ ೧ ॥ ರುಡಿರುಡಿ ಬಡಿಬಡಿ | ಹಿಡಿಹಿಡಿ ಕಡಿಕಡಿ | ತಡೆತಡೆ ನಡೆನಡೆ 
| ಕೆಡೆ ಕೆಡೆ ಬಿಡೆಬಿಡೆ | ಫಡಫಡ ತೊಡುತೊಡು | ಹೊಡೆಹೊಡೆ ಬಿಡೆನುತ । ನಡೆದರು 
ಬೇರೊಂ | ದಡವಿಗೆ ಭರದಿ ॥ ಏನನೆಂಬೆ ॥ ೨ ॥ 1೭೩೬ 


ವಾರ್ಧಿಕ. 
ಜನಪ ಕೇಳದುನಿಷಾದಾರಣ್ಯಮೊಡೆಂರುನಾ | ವನಕೇಕಲ 
ವ್ಯಾಂಕಶಬರನವನಾದ್ರೋಣ | ಮುನಿಯನಸ್ತಾಭ್ಯಾಸಕಾಶ್ರಯಿಸಲಾತನದ 
ಕೊಪ್ಪದಿರಲಾವೀರನ ॥ ಅನುವಾದ ಮೂರ್ತಿಯಂ' ಮಾಡಿ ಪೂಜಿಸುತ ನಿಜ । 
ಮನದಿಷ್ಟಮಂ ಪಡೆದು ನಿಜಮಂತ್ರಿ ಮಂತಾದ | ವನಚರರನೊಡಗೊಂಡು 
ಮೃಗಬೇಟೆಯಾಡುತೈತಂದನಾದಿನದೊಳಲ್ಲಿ ॥ ೧॥ ॥೭೪॥ 


ರಾಗ ಮುಖಾರಿ, ಏಕತಾಳ. 
(ಧಾಟಿ-ಮೃಗಬೇಟಿಯಾಡುತ್ತಲೈದಿದನು॥ ಎಂಬಂತೆ.) 
ಮುದದಿಂದ ಮೃಗಬೇಟೆಯಾಡಿದನು । ಕೈರಾತಭಟನು | ಮುದದಿಂದ 
ಮೃಗಬೇಟೆಯಾಡಿದನು ॥ ಪಲ್ಲ ॥ ಒದರಿದ ಕೆದರಿದ । ಹೆದರಿದ ಪುದುಗಿದ । 
ರೊದಗಿದ ಮದಮೃಗ | ದುದರವ ಬಗೆದು ॥ ಅನುಪಲ್ಲ ॥ ನಾನಾವರ್ಣದ ಶ್ವಾನಗಳನು 
ಮದ | ದಾನೆ ಕುದುರೆಗಳ । ನಾನಿಸಿಬಿಡುತಾ ॥ ೧ ॥ ಅಲ್ಲಿದೆಯೆಲ್ಲಿದೆ | ಯಿಲ್ಲಿದೆ 
ಕೊಲ್ಲೆ೦ಂ | ದೆಲ್ಲರು ಗುಲ್ಲಿನ । ಸೊಲ್ಲಿಡಲಿಲ್ಲ ॥ ೨ ॥ ರುಗರುಗ ರುಗಿಸುವ । 
ಹೊಗರುಗಣೆಗಳನು । ತೆಗೆತೆಗೆದುಗಿವುತ । ಮೃಗಗಳಿಗೆಸುತಾ ॥ ೩ ॥ ॥ ೭೭ ॥ 


೩೦ ಯಕ್ಷಲೋಕ 


ಕಂದಪದ್ಯ 
ಇತ್ತಲ್ಯುರುಪಾ೦ಂಡವರೆಸ | ಗುತ್ತಿಹ ಮೃಗಬೇಟೆಯಂ | ಪರೀಕ್ಷಿಸುತವರೊಳ್‌ ॥ 
ಸತ್ವೋನ್ನತ ವಿಜಯಂ ಮುಂ । ದೊತ್ತಿ ಬರಲ್ಕಂಡು ಶಬರಪತಿಯವಗೆಂದಂ ॥ ೧ ॥ 
1೭೮ 


ರಾಗ ಪಂತುವರಾಳಿ, ಮಟ್ಟೆತಾಳ 
(ಧಾಟಿ-ಆರೆಲೋ ನೃಪಾಲಕುವರನೇ ॥ ಎಂಬಂತೆ.) 

ಪೂತುರೇ ಕುಮಾರ ವೀರನೇ । ಭಳಿರೆ ಮರುರೆ | ಪೂತುರೇ ಕುಮಾರ 
ವೀರನೇ ॥ ಪಲ್ಲ ॥ ರೀತಿಯಿಂದ ಸಕಲ ಬಲ ಸ | ಮೇತನಾಗಿ ಬಿಂದು ಮಿಗವ । 
ಘಾತಿಸುತ್ತಲಿರ್ದ ನಿನ್ನ । ಸಾತಿಶಯದ ರೂಪದಿಂದ ॥ ಜಾತವಾಯ್ತು ಹರುಷವೆನ್ನೊಳು 
| ನೀನದಾವ । ಭೂತಳೇಶನಣುಗನಿಳೆಯೊಳು | ಯಂಬುದೊಂದು | ಮಾತನೀಗ 
ಪೇಳು ಹಿತದೊಳು ॥ ಭಳಿರೆ ಮರುರೆ | ಪೂತುರೇ ಕುಮಾರ ವೀ | ರನೇ ॥ ೧॥ 
ಹುಲು ಕಿರಾತ ನೀನು ಬಹಳ । ಸಲುಗೆಯಿ೦ದಲೀಗಲೆನ್ನ । ಕುಲವ ಕೇಳ್ವೆಯಿದರೊಳಾವ 
| ಫಲವದಾದರಾಗಲಿಂದು ॥ ಕುಲಜ ಪಾಂಡುರಾಯನಣುಗನು | ನಾನು ಲೋಕ | 
ದೊಳಗೆ ಪಾರ್ಥನೆಂಬರೆನ್ನನು | ನೀನದಾರು । ತಿಳುಹು ಬೇಗ ನಿನ್ನ ಪರಿಯನು ॥ 
ಭಳಿರೆ ಮರುರೆ | ಪೂತುರೇ ಕಿರಾತರೊಡೆಯನೇ ॥ ೨ ॥ ಕನಕ ಧನ್ವನೆಂಬ ಶಬರ 
| ಜನವರೇಣ್ಯನಣುಗ ನಾನು । ಘನಬಲಾಢ್ಯನೇ ಕಲವ್ಯ | ನೆನಿಪ ಪೆಸರೊಳೀನಿಷಾದ 
॥ ವನದಧೀಶನಾಗಿ ಮೆರೆವೆನು । ಸಕಲವಿದ್ಯೆಗೆನಗೆ ವೀರ ಕುಂಭಜಾತನು । ಗುರುವಿಶೇಷ 
| ವೆನುವದೇನು ಕೇಳು ಮಾತನು ॥ ಭಳಿರೆ ಮರುರೆ | ಪೂತುರೇ ಕುಮಾರವೀರನೇ 
॥೩॥ ॥೮೧॥ 


ರಾಗಭೈರವಿ, ಅಷ್ಟತಾಳ. 

ಮರುಳ ಕಿರಾತ ಕೇಳೋ । ದ್ರೋಣನು ನಿನ್ನ । ಗುರುವೆನ್ನ ಬೇಡೆನ್ನೊಳು ॥ 
ಸರುವ ವಿದ್ಯೆಯನೆಮ | ಗರುಹುತೆಮ್ಮಲ್ಲಿಯೇ | ಯಿರುವನಾಗುರುವೆಂದನು ॥ ೧ ॥ 
ನಿಮಲ್ಲಿರುವ ದ್ರೋಣನು | ಸಂತೋಷದೊ । ಳಮ್ಮಂಥ ಶಿಷ್ಠರನು ॥ ನಲ್ಲೆಯೊಳುಪದೇಶ 
| ಧರ್ಮದಿ ಸಲುಹಿದ । ರುಮ್ಮಳವೇನೆಂದನು ॥ ೨ ॥ ಆಗುರುವರಗೆ ನೀನು | ಒಪ್ಪುವ 
ಶಿಷ್ಯ । ನಾಗಿಪ್ಪುದಾದರಿನ್ನು ॥ ಕೈಗುಣವನ್ನು ತೋರಿ | ಸೀಗ ಸಂಗರಕಿದಿ | ರಾಗಿ 
ನೀನೆನಗೆ೦ದನು ॥ ೩ ॥ ತರಳನಾಗಿರುವೆ ನೀನು । ಯನ್ನಾಜಿಗೆ ಸರಿಯಾಗಿ ನಿಂದರಿನ್ನು 
॥ ಹರಣದಾಶೆಯೊಳೋಡ । ದಿರುವೆಯ ಪೇಳೆನೆ । ಕೆರಳುತರ್ಜುನನೆಂದನು ॥ ೪ ॥ 
ಹಳುವದ ಮೃಗಗಳನು ಕೊಲ್ಲುವ ಬೇಡ | ಗಳುಕುವ ಭಟನೆ ನಾನು ॥ ತಲೆಗಡರಿದ 
ಗರ್ವ | ಬಲದೊಳಿಂತಾಡಿದೆ | ನಿಲಿಸುವೆನಿದನೆಂದನು ॥ ೫ ॥ ತರಳ ನೀನೆಂದು 
ನಾನು ನೀತಿಯ ಮಾತ | ನೊರೆದರೆ ನೀನದನು ॥ ಅರಿಯದೆ ಹೆಮ್ಮೆಯ | ನೊರೆವೆಯ 
ನೋಡೆಂದು । ಬಿರು ಸರಳುಗಳೆಚ್ಚನು ॥ ೬ ॥ ಹುಲು ಬಾಣದೆಸುಗೆಯಿಂದ । 


ಪಾಂಡವ ವಿಜಯ ೩೧ 


ಕಾದಿದರೇನು । ಫಲವಿಲ್ಲ ದ್ರೋಣನಿ೦ದ ॥ ಗಳಿಸಿರ್ಪ ಮಂತ್ರಾಸ್ತ್ರ | ಗಳ ನುಗಿನೋಡುವೆ 
| ನಳುಕಬೇಡೆನುತೆಚ್ಚನು ॥ ೭ ॥ ಅಂಥಾ ಸಮರ್ಥ ನೇನು । ಆಗಿರ್ದರೆ । 
ನಿಂತುನೋಡಾಜಿಗಿನ್ನು ॥ ಅಂತರಗೊಡೆನೆಂದು । ತಾಂತವಕದೊಳಸ್ತ್ರ 
ಮಂತೆಗೆದೆಸುತಿರ್ದನು ॥ ೮ ॥ ॥ ಈ ॥ 


ಭಾಮಿನಿ. 
ತೆಗೆದನಾಶಬರೇ೦ದ್ರನಸ್ತ್ರಾ | ಳಿಗಳನಹಿಶಿಖಿ ತಿಮಿರನೀರದ | ನಗಕುಲಾದಿ 
ಸಮಸ್ತಮಂತಾಸ್ತಗಳನೆಸಲಾಗಿ | ಪೆಗಡನರ್ಜುನ ಗರುಡವಾರುಣ । ಗಗನಮಣಿಪವಮಾನ 
ಮಜಾ । ದಿಗಳೌಚ್ಚುಪ ಶಮಿಸಲಾಕೈ ರಾತನಿಂತೆಂದ ॥ ೧ ॥ ॥೯೦॥ 


ರಾಗ ಭೈರವಿ, ಏಕತಾಳ. 
(ಧಾಟಿ-ಭಳಿಭಳಿರೆಲವೊ ಶಭಾಸು ॥ ಎ೦ಬಂತೆ.) 

ಭಳಿರೆ ನೃಪಾಲಕುಮಾರ । ನಿನ | ಗೊಲಿದಿಹನಾಗುರುವೀರ ॥ ತಿಳಿದೆನೆನುತ 
ಬೊಬ್ಬರಿದು | ತೂ | ರಲಗುಗಳೆಚ್ಚನು ಮುಳಿದು ॥ ೧ ॥ ವಿಧವಿಧ ಮಂತ್ರಾಸ್ತದಲಿ | 
ಮೆ! ಚಿದೆ ನಿನಗಿರಲಿಂದಿನಲಿ ॥ ಗದೆ ಖಡುಗಾದಿಗಳಿಂದ | ನೀ । ನೊದಗಿದಡರಿದಹನೆಂದ 
॥೨॥ "ಅಗಲಿ ನಿನ್ನಿಷ್ಟದಲಿ । ಅನು । ವಾಗುವೆನೆನುತೊದಗಿನಲಿ ॥ ಆಘನ ಖಡಗದಾದಿ 
| ರಣ । ಯೋಗವ ತೋರ್ದನು ಭರದಿ 1೩ ॥ ಭಳಿರೆನುತೆನಿಸಿಕೊಳ್ಳುತ್ತಾ | ದೆಸೆ । 
ಮೊಳಗುವೊಲಾರ್ಭಟಿಸುತ್ತಾ ॥ ಹಲವಂಗದಿ ಹಳಚಿದರು | ತ | ಮೊಳಗವರೀರ್ವರು 
ಭಟರು ॥ ೪ ॥ ಮೆಚ್ಚುವನರ್ಜುನಗವನು | ಮನ । ಮೆಚ್ಚುವನವಗರ್ಜುನನು ॥ ನಿಶ್ಚಲ 
ಧೈರ್ಯವನಾಂತು ತ ಮ್ಮಿಚ್ಛೆಯೊಳದಗಿದರಿಂತು !೫॥ ॥೯೫॥ 


ವಾರ್ಧಿಕ. 
ಅರಸ ಕೇಳ್ಕೋಪದಿಂಬಾಹುಪ್ರತಾಪದಿಂ | ತರುಬಿ ಹೊಯ್ದಾಡುತಿರಲವರದಂ 
ನೋಡುತಿರ | ದುರುಬಿ ಬಲಯುಗಳಮಂಜದೆ ಮುಳಿದು ಜಗಳಮಂ ತೊಡಗೆ 
ಶಂಕಿಸಿ ಯಮಜನು ॥ ಪರಿಣಾಮದಂದಮಂ ಕಲಹಸಂಬಂಧಮಂ । 
ಮುರಿಯದಿರಲಾಗದಿಂದೆನುತೈದಿ ಬೇಗದಿ೦ । ನರನನೊತ್ತಾಯದಿಂ ನಿಲಿಸಿ 
ನಿರ್ಮಾಯದಿಂ ಶಬರೇಂದಗಿಂತೆಂದನು ॥ ೧ ॥ WE 


ಸಾಂಗತ್ಯ. 
ಕೈರಾತರಾಜ ಕೇಛ್‌। ಸೈರಿಸು ಕೋಪವ । ಭಾರಿಯ ಭಟ ನೀನೂ ನರನು ॥ 
ವೀರಾಧಿವೀರ ನಿ | ಮ್ಮೀರ್ವರ ಸಂಗ್ರಾಮ | ತೀರದೆಂದಿಗು ಕಂಡೆನಿದನು ॥ ೧ ॥ 
ಧುರದ ಮಧ್ಯದಲಿ ಹಿಂ | ದಿರುಗುವದುಚಿತ । ಲ್ಲರಿತಿರ್ಪೆನಾದರೇ ನಿಂದು ॥ ಮರಣ 


೩೨ ಯಕ್ಷಲೋಕ 


ಪರ್ಯಂತ ಸಂ | ಗರಗೈಯೆ ಸಂದರ್ಭ । ಸರಿಯಲ್ಲಮೆಮಗೆ ಕೇಳಿಂದು ॥ ೨ ॥ 
ಗುರು ಶಿಷ್ಯತನಗಳ । ಪರಿಕಿಸಿದಪೆನೆಂಬ । ಗರುವವೇಕೆಮ್ಮ ಪಾರ್ಥನಿಗೆ ॥ 
ತರಳನುಕ್ತಿಯನಿಂತು | ಮರಣಾ೦ತದವಧಿಯ । ಧುರವೇಕೆ ಶಬರ ಪೇಳ್ಗಿನಗೆ ॥ ೩ ॥ 
ಹೊಂದಿದ ವೈರವೇ | ನೊಂದಿಲ್ಲದೀರೀತಿ । ಯಿಂದ ಕಾದಿದರಿನ್ನು ನಮಗೆ ॥ 
ಅಂದವೇ ಕೇಳ್ದರೇನೆಂದು ಪೇಳ್ವುದು ಲೋಕ । ವೆಂದು ನೀ ತಿಳಿಯೆಂದನವಗೇ ॥ ೪ 
॥॥ ೧೦೦ ॥ 


ರಾಗ ಆನಂದಭೈರವಿ, ಏಕತಾಳ. 
(ಧಾಟಿ-ಏನಲವನುಸುರಿದ । ವನಿತೆಯನಾಬಡ ॥ ಎಂಬಂತೆ.) 
ಎನೆಕೇಳುತಲಾ | ವನಚರನೀತನು | ಘನ ಧಾರ್ಮಿಕ ನೆಂದು | ಮನದೊಳಗರಿವುತ 
| ಮುನಿಸನು ಬಿಡುತ । ರ್ಜುನ ಧರ್ಮಜರಿಗೆ | ವಿನಯದಿ ನುಡಿದನು ॥ ೧ ॥ 
ಕ್ರೋಧದೊಳೆಮಗಿನಿ । ತಾದುದು ಭಾವಿಸೆ । ಸಾಧುಗಳ್ಳೆ ನೀವು । ಬೇದವನೆಣಿಸದಿ । 
ರೈದಿರಿ ಸಕಲರು | ಹಾದಿಯ ಹಿಡಿದತಿ | ಮೋದದೊಳೆಂದನು ॥ ೨ ॥ ಬಳಿಕಾತನು 
ನಿಜ । ನಿಲಯಕೆ ಶಬರರ । ಬಲಸಹಿ ಓದಿದನು ॥ ಚಳಕದೊಳಾಶಶಿ । ಕುಲದ 


ಕುಮಾರರು | ನಲಿವುತ ತಮ್ಮಯ । ಪೊಳಲನು ಸಾರ್ದರು 1 ೩॥ ॥ ೧೦೩ ॥ 


ಕಂದಪದ್ಯ 
ಧರಣಿಪ ಕೇಳೈತಂದಾ | ಸುರಪತಿಸುಕುಮಾರ । ಪಾರ್ಥನತಿಭಕ್ತಿಯೊಳಂ ॥ 
ಕರಗಳನೆರಡ೦ಜೋಡಿಸಿ | ಗರುಡಿಯ ಗುರು ವೀರ ಕುಂಭಸುತಗಿಂತೆಂದಂ ॥ ೧ ॥ 
I ೧೦೪ ॥ 


ರಾಗ ಕಾ೦ಬೋಧಿ, ಆದಿತಾಳ. 
(ಧಾಟಿ-ಶ್ರೀಮನೋಹರ । ಸ್ವಾಮಿ ಪರಾಕು ॥ ಎಂಬಂತೆ.) 

ಲಾಲಿಸೆನ್ನಯ ಮಾತ ವಿಖ್ಯಾತ ॥ ಶೀಲಸಮನ್ವಿತ ಗುರು ಕುಂಭಜಾತ ॥ ಪಲ್ಲ ॥ 
ಸರುವ ವಿದ್ಯೆಗಳನ್ನು ಕಲಿಸಿದಿರೆಮಗಿನ್ನು । ಸರಳ ಕೈವಾರದೊಳೆನಗೆಣೆಯಾದ ॥ 
ಪುರುಷರೆ ಯಿಲ್ಲೆಂದು | ಪೇಳ್ಹೆಯೀಮೊದಲದು । ಬರಿಯ ಭಾಷಣವೆಂದು । 
ಚಿತ್ತೆದೊಳರಿವುದು ॥ ೧ ॥ ವನದೊಳಗೋರ್ವನು ॥ ವಾಸಗೈದಿರುವನು | ಘನ 
ಬಲವಂತನು । ಶಬರಕುಲಜನು ॥ ಎನಗವನೆಸುಗೆಯ ಚಳಕದ ರೀತಿಯ । 
ಅನುಪಮನಹನೆಂದು । ತೋರಿತು ಮನಕಿಂದು ॥ ೨ ॥ ಕನಕಧನ್ವಜನಂತೆ ಏಕಲವ್ಯಕನಂತೆ 
| ತನಗಸ್ತವಿದ್ಯದ ಮಂತ್ರ ನಿನ್ನಿಂದ ॥ ಮನನ ವಾಯ್ತೆಂದನಾ | ಶಬರನೆಂದಾತನ | 
ನನುಸರಸಿದೆಯಯ್ಯ | ದಯದಿ ಪೇಳೆಲೆ ಜೀಯ ॥ ೩ ॥ ॥ ೧೦೭ ॥ 


ಪಾಂಡವ ವಿಜಯ ೩೩ 


ರಾಗ ಕಾಂಬೋಧಿ, ರುಂಪೆತಾಳ. 

(ಧಾಟಿ-ನರನೆ ನೀನೇಕೆ ಭ್ರಮೆಯಾದೆ ಸುರಗಿಯ ಬಿಸುಟು ಎಂಬಂತೆ.) 

ಎನೆಕೇಳ್ಬು ಗುರು ತನ್ನ । ಮನದೊಳುಸುರಿದ ದ್ರುಪದ | ಜನಪನನುವರಕೆ 
ನರನೆಂದು ॥ ಅನುವನರಿದಿಹೆನದಕೆ | ಜನಿಸುವದು ವಿಘವೀ । ತನಿಗೆ 
ಸಮಬಲನಿರ್ದರಂದು ॥ ೧ ॥ ಒ೦ದುಪಾಯದೊಳವನ | ನಂದಗೆಡಿಸುವದೆ ಗುಣ | 
ವೆಂದು ವಿಜಯಗೆ ಪೇಳ್ಗನೆನಗೆ ॥ ಇಂದು ನೀ ನುಡಿದ ನುಡಿ | ಸಂದೇಹವಾಯಿತೇ 
| ನೆಂದು ಪೇಳುವೆನಯ್ಯ ನಿನಗೆ ॥ ೨ ॥ ಇನಿತಿದೆಲ್ಲವನವನ । ಮನೆಗೈದಿ ತಿಳಿಯಬೇ 
| ಕೆನುತಲಾಪಾಕಶಾಸನಿಯ ॥ ಅನುವರಿದು ಕರಕೊಂಡು । ಘನ ಜವದೊಳ್ಳೆದಿದನು 
| ಕನಕಧನ್ನನ ಮಗನ ಮನೆಯ ॥ ೩ ॥ ॥೧೧೦॥ 


ರಾಗ ಶಂಕರಾಭರಣ, ಅಷ್ಟತಾಳ. 
(ಧಾಟಿ-ವಲ್ಲಭೇ ಕೇಳಿ೦ಥ ಮಾತ ॥ ಎಂಬಂತೆ.) 

ಬಂದ ದ್ರೋಣ ಪಾರ್ಥರಿಗಾ | ನಂದದಿಂದಾಸನವನಿತ್ತು । ವಂದಿಸಿ ಸರ್ವೋಪಚಾರ 
| ದಿಂದ ಗುರುವನು ॥ ನಿಂದು ಪೂಜೆಗೈದು ಭಕ್ತಿ | ಯಿಂದ ನಿಮ್ಮಾಗಮನವೇನು | 
ಚಂದದಿಂದ ಪೇಳಿರೆಂದ । ನಂದು ಶಬರನು ॥ ೧ ॥ ಬಿಲ್ಲ ವಿದ್ಯೆಯಲ್ಲಿ ನೀನು । ಬಲ್ಲಿದ 
ನೆಂದೆಂಬೀವಾರ್ತೆ । ಯಲ್ಲವನ್ನು ಕೇಳಿ ಬಂದೆ । ವಿಲ್ಲಿ ಲಾಲಿಸು ॥ ಎಲ್ಲಿ ಯಾವ ಶಸ್ತ್ರ 
ನಿಪುಣ । ನಲ್ಲಿ ಗೈದಿ ಚಾಪವೇದ. | ವೆಲ್ಲಿ ಕಲಿತೆ ಪೇಳ್ವುದೆಂದ | ನಲ್ಲಿ ದ್ರೋಣನು ॥ 3 
॥ ಗುರುವೆ ನಿನ್ನ ಮೂರ್ತಿಯನ್ನು ವಿರಚಿಸಿ ಪೂಜಿಸುತಲದರೊ ಛರದೆನಸ್ತವೇದಗಳನು 
ತರದೊಳೆಂದನೂ ॥ ಸರಿಯಿದಾಯ್ತು ನಿನಗೆ ನಾವು । ಗುರುಗಳಾದೆವೆಮಗೆ ನೀನು 
| ಹರುಷದಿಂದ ದಕ್ಷಿಣೆಯನುತೆರುವುಡೆಂದನೂ ॥ ೩ ॥ ಏನ ಕೇಳ್ವಿರದನು ನಿಮಗೆ । 
ಸಾನುರಾಗದಿಂದ ಕೊಡುವೆ | ನೂನವಿಲ್ಲಿದೆಂದು ನುಡಿದ । ಕಾನನೇಂದನು ॥ ನಾನು 
ಕೇಳ್ದ ವಸ್ತುವನ್ನು । ನೀನು ಕೊಡದೆ ಪೋದೆಯಾದ । ರೇನುಮಾಳ್ಗನೆನ್ನ ವಚನ 
ಹಾನಿಗೆಂದನೂ ॥ ೪ ॥ ೧೧೪ ॥ 


ರಾಗ ಮಾರವಿ, ಏಕತಾಳ. 
ನುಡಿಯನು ಮೀರಿದ । ಕೆಡುಕನ ಹೊರುವುದೆ । ಪೊಡವಿಯು ಗುರುರಾಯಾ 
॥ ಸುಡದೆ ಮಹಾಫವು । ನುಡಿ ನಿನ್ನಿಷ್ಟವ । ತಡೆಯದೆನಗೆ ಜೀಯ ॥ ೧ ॥ ಸುರಗಿರಿ 
ಜರಿಯಲಿ | ಧರಣಿಯ ಮುಸುಕಲಿ । ಶರನಿಧಿ ಶಿವನಾಣೆ ॥ ಎರಡಾಡುವೆನೆಂ । 
ದರಿಯದಿರೆಲೆ ಶುಭ । ಚರಿತನೆ ನಿನ್ನಾಣೆ ॥ ೨ ॥ ಮನದೊಳಗಿರುವದ । ನೆನಗುಸುರುವದಿ 
| ನೈನಲಾತನ ನುಡಿಗೆ ॥ ಮನವೊಲಿದದನ | ರ್ಜುನನಿಗೆ ತೋರುತ । 
ಮುನಿಯುಸುರಿದನವಗೆ ॥ ೩ ॥ ೧೧೭ ॥ 


೩೪ ಯಕ್ಷಲೋಕ 


ಭಾಮಿನಿ. 
ವನಚರೇಶ್ವರ ಲಾಲಿಸೈ ನೀ | ನನಘಮತಿಯಹುದಾದರಿತ್ತಪು । ದೆನಗೆ ನಿನ್ನಯ 
ಬಲದ ಹಸ್ತದ ಹೆಬ್ಬೆರಳನರಿದು ॥ ಫನತರದ ದಕ್ಷಿಣೆಯಿದೇ ಯೆಂ | ದೆನಲು ತಲೆಯನು 

ತೂಗಿ ಭಾಪುರೆ | ಯೆನುತ ಖಾತಿಯನುಂಗಿ ನುಡಿದನು ಶಬರನಾತಂಗೆ ॥ ೧ ॥ 
॥ ೧೧೮ ॥ 


ರಾಗ ಕಾಪಿ, ಅಷ್ಟತಾಳ. 
(ಧಾಟಿ-ಏನಿದೂ । ಸೀತೆ | ಏನಿದೂ ॥ ಎಂಬಂತೆ.) 

ಏನಿದೂ ಸ್ವಾಮಿ । ಏನಿದೂ ॥ ಪಲ್ಲ ॥ ಏನಿದು ನಿಮ್ಮಯ ಮಾತ ಕೇಳ್ದೆನಗೆ । 
ಆನಂದವಾಯಿಣೆಗಾಣೆನು ನಿನಗೆ ॥ ಅನುಪಲ್ಲ ॥ ಕುಲದೊಳುತ್ತಮ ಭರದ್ದಾಜನಂದನನು 
| ತಿಳಿದಿರ್ಪೆ ವೇದವೇದಾಂಗವೆಲ್ಲವನು ॥ ಕಲುಮಷರಹಿತ ನೀನೆಂದರಿತಿಹೆನು । 
ಕಲಿತೆಯಾವಲ್ಲಿಂದ ಕೆಲಸವೆಲ್ಲವನು ॥ ೧ ॥ ಸರಳವಿದ್ಯೆಗೆ ನೀಚನೆಂದೆನ್ನ ನೀನು । 
ಜರೆದರು ನಿನ್ನಯ ಮೂರ್ತಿಯ ನಾನು ॥ ವಿರಚಿಸಿ ಪೂಜಿಸಿ ಕಲಿತ ವಿದ್ಯೆಯನು | 
ಪುರುಷಾರ್ಥವನು ಗೈದೆ ಭಳಿರೆ ಮೆಚ್ಚಿದೆನು ॥ ೨ ॥ ಮನವೆಂತು ಬಂತು ವಿಶ್ವಾಸಘಾತಕಕೆ 
| ನಿನಗೇತಕೆನ್ನ ಹೆಬ್ಬೆರಳು ನೋಡಲಿಕೆ ॥ ಎನಿತಪರಾಧಗೈದವ ನಾನು ಹೇಳು ತನುವೆ 
ಬೇಕಾದರೂ ಕೊಡುವೆನು ಕೇಳು ॥ ೩ ॥ ॥ ೧೨೧ ॥ 


ರಾಗ ಮಧ್ಯಮಾವತಿ, ಏಕತಾಳ. 
(ಧಾಟ-ಹರಿಯೆ ಲಾಲಿಸು ನಿನ್ನ ಮರೆಹೊಕ್ಕ ಜನರಿಗೆ ॥ ಎಂಬಂತೆ.) 

ಎನುತ ಹೆಬ್ಬೆರಳ ಖಂ | ಡನವನಾರಂಜಿಸ ಲನಿತರೊಳ್ಳೊ ಣನಾತನ ಕೈಯ 
ಹಿಡಿದು ॥ ವನದ "ಪಾಲಕನೆ ನೀ । ನನು ತಾಪಗೊಳಬೇಡ । ನಿನಗೊಂದ ನೊರೆವೆ 
ಕೇಳೆನುತ ಮತ್ತೆಂದ ॥ ೧ ॥ ನೆರೆನಿನ್ನ ಗುಣಗಳ । ಪರಿಕಿಸಲೈತಂದು | ಬೆರಳ 
ಬೇಡಿದೆನು ಕ । ತ್ತರಿಸಬೇಡದನು ॥ ಗುರುಭಕ್ತಿಯಲಿ ನಿನ್ನ । ಸರಿಯಾದ ಭಟರಿಲ್ಲ | 
ವರಿತೆನು ಸಾಕೆನ್ನ | ಲೊರದನಾಶಬರ ॥ ೨ ॥ ನುಡಿದ ಭಾಷೆಯ ಮೀರಿ । 
ನಡೆವವನಲ್ಲೆಂದು | ಕಡಿದು ಬೆರಳ ದ್ರೋಣ | ನಡಿಯಮುಂದಿರಿಸಿ | ಪೊಡಮಟ್ಟನಾತನ | 
ದೃಢದ ಭಕ್ತಿಗೆ ಮೆಚ್ಚಿ! ಪಿಡಿದೆತ್ತುತಿಂತೆಂದ । ನೊಡನೆ ಕುಂಭಜನು ॥ ೩॥ ॥ ೧೨೪ 


ವಾರ್ಧಿಕ. 
ಏಕಲವ್ಯಕನೆ ಕೇಳ್ದಿಂತೆಯಿ೦ ನೋಯದಿರ್‌ । ಲೋಕದೊಳ್ಳಿನ್ನಂತೆ 
ಗುರುಭಕ್ತಿಮ೦ತರಂ | ನಾಕಾಣೆನದರಿ೦ದ ನಿನಗುತ್ತರೋತ್ತರಂ ತಪ್ಪದಾಗಲಿಯೆನುತ್ತಾ 
॥ ಆಕುಂಭಜಾತನಾಶೀರ್ವಾದಮಂ ಗೈವು ತಾಕಿರಾತೇಶ್ವರನನೊಡಬಡಿಸಿ ಬೀಳ್ಕೊಂಡು 
| ಲೋಕೈಕವೀರ ಫಲ್ಗುನ ಸಹಿತ ಬಂದು ನಿಜಪುರಿಗಾತನಿಂತೆಂದನು ॥ ೧ ॥ 
। ೧೨೫ ॥ 


ಪಾಂಡವ ವಿಜಯ ೩೫ 


ಭಾಮಿನಿ. 

ಎನಗೆ ಶಬರನು ಶಿಷ್ಕನೆಂತೆ೦ | ಬನುವನೀಕ್ಷಿಸಿ ತಿಳಿದೆಯಲ್ಲೈ । ನಿನಗೆ 
ಸಮಬಲನಿಲ್ಲವೆನುತಾನೊರೆದ ನುಡಿಗಾಗಿ ॥ ವನಚರನಿಗಿಂತೆಸಗಿದೆನು ನೀ । 
ನನುವರದೊಳಸಮಾನಬಲ ನಿ । ನೆನುತ ಪಾರ್ಥನ ಚಿತ್ರಸ೦ಶಯವನು ನಿವಾರಿಸಿದ 
WOM OIE N 


ರಾಗ ಕೇತಾರಗೌಳ, ಅಷ್ಟತಾಳ. 
ಜನಪ ಕೇಳ್ಳಳಿಕೊ೦ದು | ದಿನ ಗುರು ಭೀಷ್ಮನ । ಮನೆಗೈದಲೀತನನು | 
ವಿನಯದೊಳಾತನಾ । ಸನವಿತ್ತು ಮನ್ನಿಸೆ | ಮನವಲಿದಿವನೆಂದನು ॥ ೧ ॥ ಸುರನದೀಸುತನೆ 
ಕೇ | ಳರುಹಿದೆನೀದಿನ | ಪರಿಯಂತಮಿಲ್ಲಿ ನಾನು ॥ ಭರತಕುಲಜರಿಗೆ | ಶರಚಾಪವೇದಾದಿ 
| ಸರುವ ಸುವಿದ್ಯೆಯನು ॥ ೨ ॥ ಇನಿಬರೊಳಾವನು | ಘನಧೀರನೆಂಬುದ ನನಘ 
ನಿಮ್ಮೆಲ್ಲರಿಗೆ ॥ ಅನುವಿ೦ದ ತೋರುವ | ಮನವಿದೆ ತನ್ನೊಳ । ಗೆನೆ ಪೇಳ್ಬ್ದನವನವಗೆ 
॥ ೩ ॥ ಎಲೆ ಮಹಾಮತಿಗಳೆ । ಹಲವಂಗದಿಂದಲಿ । ಬಳಲಿದಿರಯ್ಯ ನೀವು ॥ 
ಬಿಲುವಿದ್ಯೆಯೆಲ್ಲವ । ಕಲಿಸುವ ಗುರುತನ । ಸುಲಭವಲ್ಲಿದು ನಿಜವು ॥ ೪ ॥ ಮಾರಾರಿ 
ಮೊದಲು ಕು | ಠಾರಿಯನಂತರ । ನಾರಾಚವಿದ್ಯೆಯೊಳು ॥ ಮೂರುಲೋಕದೊಳಿಲ್ಲ 
| ವೀರ ನಿಮ್ಮೊವೊಲೆಂದು | ತೋರುವದೆನಗೀಗಲು ॥ ೫ ॥ ಇಂದು ಬಾಲಕರಿಗೆ | 
ಬಂದ ವಿದ್ಯಾವಳಿ | ಯಂದವ ನೋಳ್ದರಿನ್ನು ॥ ಮುಂದೇನಮಾಡಬೇ । ಕೆಂದು 

ಪೇಳುವದೆನ । ಲೆಂದನಾಕುಂಭಜನು ॥ ೬ ॥ ೧೩೨ ॥ 


ವಾರ್ಧಿಕ. 

ಪರಮ ಧಾರ್ಮಿಕನೆ ಕೇಳ್ಕೊದಲೊಂದು ಶುಭದಿನವ ನಿರಿಸಿ ಬಳಿಕೊಂದು 
ರಂಗಸ್ಥಲವನಾಹಕ್ಕತಿ | ಗರಿತು ಮಾಡಿಸಿ ಮನಕೆ | ಬಂದ ಶೋಭಾಕರವನೆಸಗಿ 
ಲೇಖನ ಮುಖದೊಳು | ಕರಸುವದು ವಿದ್ಯಾಪರೀಕ್ಷೆಗೆಂದಖಿಲ ಭೂ | ಪರನವರ 
ಮುಂದರಿತ ವಿದ್ಯೆಯಂ ತೋರ್ದರೀ । ಧರಣಿಪಾತ್ಮಜರಿವರೊಳಾವನುತ್ತಮನವನೆ 
ಪ್ರಕಟಬಲನಹನೆ೦ದನು ॥ ೧ ॥ ಗುರುವೆಂದ ನುಡಿಗೇಳ್ಬು ಭೀಷ್ಮನಾನಂದದಿಂ ಕರೆಸಿ 
ವಿಪ್ರರನಿಷ್ಟಕಾರಿಯಕೆ ಶುಭದಿನವ । ನೊರೆವುದೆನೆ ಮುಂದೆ ಬಹಸಿತಪಕ್ಷಪಂಚಮಿಯ 
ದಿವಸಮುತ್ತಮಮೆನುತ್ತಾ ॥ ಅರುಹಲವರವರಿಗುಡುಗೊರೆಯಿತ್ತು "ಬೀಳ್ಕೊಟ್ಟು | 
ಗುರುವಾಜ್ಞೆಯಂತಖಿಲ `ಕಾರ್ಯಮಂ ಮಾಡಿಸುತ । ಅರಸರ್ಗೆ ಪೀಖನಂಗಳಸೆಂದು 
ವಿದುರಾದ್ಯರಿಗೆ ನುಡಿದನು ॥ ೨ ॥ ॥ ೧೩೪ ॥ 


ಭಾಮಿನಿ. 

ಬರೆಸಿದರು ಲಿಖಿತವನು ಮಂತ್ರೀ । ಶ್ವರರು ಮಿಗೆ ನಾನಾದಿಗಂತದ । ಧೊರೆಗಳಿಗೆ 
ಕಳುಹಿಸಿದರದನನುಚರರ ಮುಖದಿಂದ ॥ ಪುರವರವನವರಾಜ್ಞೆಯಲಿ ಶೃಂಗರಿಸಿದರು 
ಬಹು ದೇಶದಾಳ್ಗಳು । ನೆರೆವುತಿರ್ದರದೇನನೆಂಬೆನು ಭೂಪ ಕೇಳೆಂದ ॥೧॥ ॥೧೨೫॥ 


೩೬ ಯಕ್ಷಲೋಕ 


ಸಾಂಗತ್ತ 

ಹಸ್ಕಿನಪುರದಿ ಮ । ಹೋತ್ತವವೆನುತಲ್ಲಿ | ಮೆತ್ತಿಗೆಯವರು ಶಿಲ್ಪಿಗರು ॥ ಚಿತ್ರಕರಿ೦ತು 
ಸ | ಮಸ್ತ ದೇಶದ ನಾನಾ | ಕೃತ್ಯದ ಜನರು ಕೂಡಿದರು ॥ ೧ ॥ ಪುರದ 
ಮುಂಗಡೆಯಲ್ಲಿ । ಧರೆಯ ಶೋಧಿಸಿ ನೀರ । ನೆರೆದು ಪೆಟ್ಟಿಸಿ ರಂಗಸ್ಥಳವ ॥ ತರದಿ 
ಮಾಡಿದರು ಹ । ನ್ನೆರಡುಯೋಜನವಾದ | ಪರಿಮಾಣದಿಂದ ರಂಜಿಸುವ ॥ ೨ ॥ 
ರಂಗದೊಳಲ್ಲಲ್ಲಿ | ತುಂಗಸೌಧಗಳ ಗೃ | ಹಂಗಳನೊಲಿದು ಮಾಡಿದರು ॥ 
ಹಿಂಗಡೆಯೊಳಗೆ ನಾ | ನಾಂಗದ ಮಾರಾಟ | ದಂಗಡಿಗಳನೆಸಗಿದರು ॥ ೩ ॥ ಜಗಲಿ 
ಗೋಡೆಗಳ ಮಾ । ಳಿಗೆಯ ಚಾವಡಿಯ ಮೆ । ತ್ರಿಗೆಯಾಯ್ತು ಬಲು ಚಂದದಿಂದ ॥ 
ಮಿಗೆ ವಜ್ರವೈಡೂರ್ಯಾ | ದಿಗಳನಲ್ಲಲ್ಲಿಟ್ಟು | ಸೊಗಸುದೋರಿದರ೦ದದಿಂದ ॥ ೪ ॥ 
ಕೇರಿ ಕೇರಿಗಳಲ್ಲಿ | ತೋರಣಾದಿಗಳು ವಿ | ಸ್ತಾರಪತಾಕದಂಡಗಳು ॥ ಓರಣದಿಂದ ಚಿ 
| ತ್ತಾರದ ಗೊಂಬೆಗ | ಳೋರಂತೆ ಹೊಳೆದವು ಕೇಳು ॥ ೫ ॥ ॥ ೧೪೦ ॥ 


ರಾಗ ಮಧ್ಯಮಾವತಿ, ತ್ರಿಪುಟತಾಳ. 
(ಧಾಟಿ-ಅರಸಗಿಂತೆನುತವನು॥ ಎಂಬಂತೆ.) 

ಕೇಳಯ್ಯ ನೃಪತಿಯಂದು । ಬಂದುದು ಸತ್ಯ | ಶೀಲ ವಿಪ್ರರು ತಿಳಿದು ॥ ಹೇಳಿದ 
ದಿವಸಜ । ನಾಳಿಯಾವಾರ್ತೆಯ । ಕೇಳಿಯಾನಂದವ ತಾಳಿಯ್ಯೆತಂದುದು | ಜೋಳಕೇರಳ 
ಗುಜ್ಜರದನೇ | ಪಾಳಕೋಸಲ ಕೊಂಕಣದ ಪಾಂ । ಚಾಲನೊಬ್ಬನ ಹೊರತು ಮಿಕ್ಕ 
ನೃ | ಪಾಲಕರು ನಡೆತಂದರಲ್ಲಿಗೆ ॥ ೧ ॥ ಪುರಕೆ ಬಂದವರ ಕಂಡು । ಬೇಗದಲಿ ಸ 
| ತೃರಿಸಿ ಸಂತೋಷಗೊಂಡು । ಅರಿದವರವರಿಗೆ | ಸರಿಯಾಗಿ ಬಹು ಪರಿ | ಪರಿಯ 
ವಸ್ತುಗಳಿಂದ । ಭರಿತವಾಗಿರುವ ಮಂ ॥ ದಿರಗಳನು ಮಿಗೆ ಪಾಕಭೋಜನ । ಕರಣಕಾ 
ವಿದುರಾದಿ ಮಂತ್ರೀ । ಶ್ವರರು ಕೊಡಲು ಜನೌಘವದನಾ । ಚರಿಸಿ ಸಭೆಯಲಿ 
ನೆರೆದರಾಗಲೆ ॥ ೨ ॥ ನೆಲೆಯುಪ್ಪರಿಗೆಗಳಲಿ । ನಾರಿಯರೇರಿ । ನೆಲಸಿದರೊಗ್ಗಿನಲಿ ॥ 
ಚಲುವೆ ಗಾಂಧಾರಿ ನಿ । ರ್ಮಲಮತಿಪೃ್ಯಥೆಯರು | ಲಲನೆಯರೊಡನಲ್ಲಿ । 
ಕುಳಿತರಾನಂದದಿ ॥ ಬಳಿಕ ಕುರಿಕೋಣಗಳ ಹಿಂಡನು । ತಲೆಗಡಿದು ಬಹು ಭೂತವರ್ಗಕೆ 
| ಬಲಿಯನಿತ್ತು ವಿಶಾಲ ರಂಗ | ಸ್ಥಲದ ರಕ್ಷಣೆಗೈದರಂದದಿ "WAN NOVA 


ಭಾಮಿನಿ. 
ಅರಸ ಕೇಳ್‌ ಧೃತರಾಷ್ಟ್ರ ವಿದುರಾ | ದ್ಕರ ಸಮೇತ ನದೀ ಜನೆಸೆದನು । ಮೆರೆವ 
ಸಭೆಯಲಿ ಮುಂದೆ ಕನಕದ ಕಟ್ಟಿಗೆಯ ಕರದ ॥ ಗುರುಜ ಕೃಪರವಧಾನಜೀಯೆಂ । 
ದೊರೆವುತೈ ತರೆ ಛತ್ರಗಳ ಚಾ । ಮರದ ವಾದ್ಯದ ಶೋಭೆಯಲಿ ನಡೆತಂದನಾಚಾರ್ಯ 
Neon ॥ ೧೪೪ ॥ 


ಪಾಂಡವ ವಿಜಯ ೩೭ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಬಂದು ಭದ್ರಾಸನದಿ ಕುಳ್ಳಿರ | ಲಂದು ಬೇರಿ ನಗಾರಿತಮ್ಮಟ । 
ದುಂದುಭಿಗಳೋರಂತೆ ಮೊಳಗಿದ | ವಂದದಿಂದ ॥ ೧ ॥ ಗಳಿಗೆ ಬಂದುದು ಬರಲಿ 
ಕುವರರು । ತಳುವದೆ೦ಬಾಜೋಯಿಸರ ಕಳ । ಕಳವನಾಲಿಸಿ ಯಮಜನೆದ್ದನು । 
ಚಳಕದಿಂದ ॥ ೨ ॥ ಗುರು ಸರಿತ್ಸುತ ಮುಖ್ಯಮಾನ್ಯರಿ । ಗೆರಗಿ ಬಹು ಶಸ್ತಾಸ್ತವಿದ್ಯಾ 
| ಪರಿಣತಿಯ ತೋರಿದನು ಕೇಳರಿ ಪರಿಯೊಳವನು Wan ತರನತ್ನವನಾ 
ಮದೇಭವ । ನೇರಿ ಸಂಗರಗೆ ವ್ರದನು ಪದ । ಚಾರಿತನದಲಿ ಕಾದುವಂದವ | 
ತೋರಿಸಿದನು ॥ ೪ ॥ ಭಳಿರೆ ನ ಪಾರ್ಥಿವ | ಕಲೆಯೊಳತುಳ ಸಮರ್ಥ 
ನೀನೆಂ । ದೊಲಿದು ಪೊಗಳಿತು ನೆರೆದ ಸಭೆ ನಿ | ರ್ಮಲನ ಮತಿಯ ॥ ೫ ॥ ತನತನಗೆ 
ತೋರಿದರು ಫಲುಗುಣ । ನನುಜರಾದುಶ್ವಾಸನಾದಿಗ | ಳನುವರದ ಲಕ್ಷಣವನೆಲ್ಲವ । 
ಘನತೆಯಿಂದ ॥ ೬ ॥ ॥ ೧೫೦ ॥ 


(e 


ರಾಗ ಕಾಂಬೋಧಿ, ರುಂಪೆತಾಳ. 

ಅದರ ಮೇಲೈತಂದು | ಮುದದಿಂದಲಖಿಲದೇ । ಶದ ನೃಪಾಲರ ಕುಮಾರಕರು 
॥ ಕದನಗಲಿತನದ ವಿ |। ದೃದವಿಭೇದನಗಳನು | ವಿಧವಿಧದೊಳಲ್ಲಿ ತೋರಿದರು ॥ ೧ 
॥ ಪೊಗಳುತಿಹ ಪಾಠಕಾ । ಳಿಗಳ ಬಹುವಾದ್ಯಗಳ । ರುಗರುಗಿಪ ಛತ್ರಚಾಮರದ ॥ 
ಹಗಲು ಕೈದೀವಿಗೆಯ | ಬಗೆಬಗೆಯ ಬಿರಿದುಗಳ | ವಿಗಡಕುರುಪತಿ ಬಂದು ಮೆರೆದ 
॥ ೨ ॥ ಗುಲ್ಲೇತಕನುವರದ | ಮಲ್ಲ ಕೌರವ ಬಂದ | ನೆಲ್ಲರು೦ ಸುಮ್ಮನಿರಿಯೆಂದು ॥ 
ಅಲ್ಲಲ್ಲಿ ಗಜಬಜವ । ನಿಲ್ಲಿಸಿದರಾ ಸ್ಥಳದೊ | ಳುಳ್ಳ ನೃಪಕಿ೦ಕರರು ನಿಂದು ॥ ೩ ॥ 
ಬಂದು ದ್ರೋಣಾದ್ಯರಿಗೆ | ವಂದಿಸುತಲಂಧಕನ | ನಂದನನು ಧನುವ ರೋವಡೆದು 
I ಸ್ಕ೦ದನವನೇರ್ದಲ್ಲಿ | ನಿಂದು ಬಹು ಮಂತ್ರಾಸ್ತದಂದವನು ತೋರ್ದನನುವರಿದು 
॥ ಲ ॥ ಗದೆ ಮುಸಲವಸಿಪರ । ಶ್ವಧ ಮುಖ್ಯ ಕೈದುಗಳ | ಕದನದಲಿ ಸಕಲ ವಿದ್ಯೆಯಲಿ 
॥ ವದಗಿ ತೋರಿದರಾತ । ಗಿದಿರಿಲ್ಲ ಭಳಿರೆಮುತ | ಲೊದರಿತಾ ಸ ಸ್ಥಾನವಗಲದಲಿ ॥೫ 
॥ ಈ ರೀತಿಯಿಂದೆಲ್ಲ | ರೋರಂತೆ ಹೊಗಳೆ ಗಾಂ | ಧಾರಿಯಾಜ್ಞೆಯಲಿ ಬಳಿಕಂದು 
॥ ವಾರಿರುಹವದನೆಯರು । ಭೋರನಲ್ಲಿಗೆ ಬಂದು । ಕೌರವಗೆ ನುಡಿದರಿಂತೆಂದು 
॥೬॥ । ೧೫೬ ॥ 


ರಾಗ ಕಲ್ಯಾಣಿ, ಏಕತಾಳ. 
(ಧಾಟಿ-ಭೂಮಿಪಾಲಕ ಲಾಲಿಸು॥ ಎಂಬಂತೆ.) 
ಸಾಕು ಸಾಕೆಲೆ ಮಗನೆ | ಪೌರುಷವಿಷ್ನೆ | ಸಾಕು ಸಾಕೆಲೆ ಮಗನೆ ॥ ಪಲ್ಲ ॥ 
ಕಲಿತವಿದ್ಯಂಗಳನು | ಯೆಲ್ಲವ ತೋರ್ದ | ರುಳಿವೆ ಯೆಂತಕಟ ನೀನು। ಕುಳಿತವರೆಲ್ಲರು 
| ಭಳಿಭಳಿರೆಂದರು । ಬಳಿಕೀ ಫಲಗಳು । ತಿಳಿವುದು ನಡೆನಡೆ ॥ ೧ ॥ ಇಷ್ಟು 
ಮಂದಿಗಳೊಳಗೆ | ಎಲ್ಲರಿಗೊಂದೆ । ದೃಷ್ಟಿಯೆ ಪೇಳೆನಗೆ ॥ ದೃಷ್ಟಿನಿಪಾತದಿ । ಕೆಟ್ಟರೆ 


೩೮ ಯಕ್ಷಲೋಕ 


ನಿನ್ನನು । ಮೆಟ್ಟರೆದಾಯಿಗ । ರೊಟ್ಟಾಗುತ್ತಲೆ ॥ ೨ ॥ ನಿನ್ನ ಪಿತಾಮಹಿಯು । 
ಗರ್ಭಿಣಿಯಾಗಿ | ಮುನ್ನಶೋಭಿಸುವಾಗಲು ॥ ಇನ್ನೇನೆಂದರೊ । ಕುನ್ನಿಗಳದರಿಂ | 
ನಿನ್ನಯ ಪಿತನಿಗೆ । ಕಣ್ಣೆರಡಿಲ್ಲವು ॥ ೩ ॥ ॥ ೧೫೯ ॥ 


ವಾರ್ಧಿಕ. 
ಈರೀತಿಯಾಡುತಾನಾರಿಯರ್‌ ದೃಗ್ಲೋಷ । ಬಾರದಂತವಗೆ ಕೆನ್ನೀರನಾಸ್ಕಕೆ 
ಸುಳಿವು । ತಾರತಿಯನೆತ್ತಿ ಮಗುಳೋರಂತೆ ನಾನಾ ವಿ । ಕಾರದ ಚಿಕಿತ್ಸೆಗಳನು ॥ 
ಓರಣದೊಳೆಸಗಲದ | ನೋರೆಯೋಳ್‌ ಕಂಡು ಮದ | ವಾರಣಕೆ ಮಲತು ಬಹ । 
ಘೋರ ಕೇಸರಿಯಂತೆ । ಭೂರಿ ಭುಜಬಲನಾಸಮೀರಜಂ ಸಭೆಗೆ ಮೈ | 
ದೋರಿದನದೇನೆಂಬೆನು ॥ ೧ ॥ ॥ ೧೬೦ ॥ 


ರಾಗ ತೋಡಿ, ಅಷ್ಟತಾಳ. 
(ಧಾಟಿ-ಚರರೆಂದನುಡಿಗೇಳುತ್ತಾ ॥ ಎಂಬಂತೆ.) 

ಗುರು ಭೀಷ್ಮರಿಗೆ ನಮಿಸಿ | ಭೀಮನು ಬಹು | ಪರಿಯ ವಿದ್ಯೆಯ ತೋರಿಸಿ ॥ 
ಮೆರೆಯಲಾ ಸಭಿಕರು | ಕುರುಕುಲದೊರೆಯ ನಿಂ | ದೆರಡು ಮಡಿಯಲೀತ । 
ಧುರಧೀರನೆಂದರು ॥ ೧ ॥ ಎಲವೋ ಕೌರವನೇ ಕೇಳು | ಪೋಗದಿರೀಗ | ನಿಲು 
ನಿಲು ಧುರಕೆನ್ನೊಳು ॥ ಕಲಿಗಳಾರೆಂಬುದ । ತಿಳಿಯಲಿ ಸಭೆಯೆಂದು । ಕಲಿ ಭೀಮನಾತನ 
| ಹಳಚಲಬ್ದರಿಸಿದ ॥ ೨ ॥ ಕೆರಳಿ ದುರ್ಯೋಧನನು । ಗರ್ವದೊಳೆನ್ನ । ಕರೆದೆಯಾ 
ರಣಕೆ ನೀನು ॥ ಕರೆಸಿಕೋ ನಿನ್ನ ಸೋ | ದರರ ಬೆಂಬಲಕೆಂದು । ಶರಗಳನೆಸುತಲಾ 
| ಮರುತಜಗಿದಿರಾದ ॥ ೩ ॥ ಗದೆಗೊ೦ಡು ಪವನಜನು | ತರುಬಲಾತ | ಗಿದಿರಾಗಿ 
ಕೌರವನು ॥ ಹೆದರದೆ ಸರಿಯಾಗಿ | ಕದನವಗೈಯಲು । ಕೆದರಿತು ಸಭೆಯವ । 
ರದುಭುತ ಕೃತಿಯಿಂದ ॥ ೪ ॥ । ೧೬೪ ॥ 


ಸಾಂಗತ್ಯ. 

ಅಹಹ ಕೆಟ್ಟಿತು ಕಾರ್ಯ । ಸಹಜವಿದಲ್ಲೆಂದು । ಗ್ರಹಿಸುತ್ತ ಕೃಪ ಗುರುಸುತರು 
॥ ವಹಿಲದಿ ಪಿಡಿದತಿ | ಸಹಸದಿ೦ದವರ ವಿ | ಗಹವನಲ್ಲಿಯೆ ಬಿಡಿಸಿದರು ॥ ೧ ॥ 
ಬರಿಯ ಮತ್ಸರದ ಬಂ | ಧುರದ ಕುಮಾರರು ಸರಿಯಲೊಂದೆಡೆಗಿಲ್ಲಿಗೀಗ । 
ಅರಿಭಯಂಕರನೆನ್ನ । ವರಶಿಷ್ಯಾಗಣಿ ಪಾರ್ಥ | ಬರಲೆಂದನಾದ್ರೋಣನಾಗ ॥ ೨ ॥ 
ನೋಟಕಜನದ ಬೊ । ಬ್ಲಾಟವು ನಿಲ್ಲಲಿ | ನಾಟಕವಾದ್ಯ ಶೋಭಿಸಲಿ ॥ ಪಾಠಕಗಣದ 
ಕೊಂ | ಡಾಟದಿ ವೀರ ಕಿ । ರೀಟ ನೈತರಲಿ ಬೇಗದಲಿ ॥ ೩ ॥ ಎಂದ ದ್ರೋಣನ 
ಮಾತಿ | ನಿಂದ ಮೊದಲೆ ರೀತಿ | ಯಿಂದಾದುದೆಲ್ಲ ಕಾರ್ಯಗಳು ॥ ಇಂದಜನೈತಪ್ಪ 
| ನೆಂದು ಮೌನದೊಳಿರ್ದ । ವಂದು ನೋಟಕರ ತಂಡಗಳು ॥ ೪ ॥ ॥ ೧೬೮ ॥ 


ಪಾಂಡವ ವಿಜಯ ೩೯ 


ರಾಗ ಮಾರವಿ, ಏಕತಾಳ. 

ಮುಗಿಲಿನ ಮುಸುಕನು । ಬಗಿದೈತರುತಿಹ । ಗಗನಮಣಿಯ ತೆರದಿ ॥ ವಿಗಡ 
ಧನಂಜಯ । ಮಿಗೆ ಮೈದೋರಲು | ನಿಗುಚಿತು ಜನಜಲಧಿ ॥ ೧ ॥ ಗುರುವಿಗೆ 
ಭೂಸುರ । ಸರಣಿಗೆ ಭೀಷಗೆ | ಹಿರಿಯಯ್ಯಗೆ ನಮಿಸಿ ॥ ಮರುತಜ ಯಮಜರ । 
ಚರಣ ದ್ವಯಂಗಳಿ । ಗೆರಗಿದನಯವೆರಸಿ ॥ ೨ ॥ ಜನನಿಗೆ ಮಣಿದನು । ಮನದಲಿ 
ಸಂಕ್ರಂ | ದನ ಮೊದಲಾಗಿರ್ದ ॥ ಅನಿಮಿಷರಿಗೆ ಶಿರವನು ಮೇಲೆತ್ತುತ | ವಿನಯದಿ 
ವಂದಿಸಿದ ॥ ೩ ॥ ಇದೆ ಭಯಭಕ್ತಿಯ । ವಿಧಿಯೂರ್ಜಿತ ಕಲೆ । ಗಿದೆ ಮೂಲಸ್ಥಾನ 
॥ ಇದೆ ಭೂಷಣವೆನು । ತದನೆಲ್ಲವ ಕಂ | ಡೊದರಿದುದಾಸ್ಥಾನ ॥ ೪ ॥॥ ೧೭೨ ॥ 


ಭಾಮಿನಿ. 

ಪದುಮಲೋಚನಪಾರ್ವತೀಪ್ರಿಯ । ಮಧುನಿಷೂದನ ಮದನಮರ್ದನ । 
ಎದಿತ ಶಾಂತಾಕಾರ ವಿಶ್ವವಿಭೀಷಣಾಕಾರ ॥ ಸದಮಲಾತ್ಮಕ ಸರ್ವತೋಮುಖ । 
ತ್ರಿದಶನುತಯೆನುತೈದೆ ಹರಿಹರ । ಪದ ಯುಗಧ್ಯಾನದಲಿ ಫಲುಗುಣನೇರಿದನು ರಥವ 
(Wen ॥ ೧೭೩ ॥ 


ವಾರ್ಧಿಕ. 
ಅರಸ ಕೇಳರ್ಜುನಂ ಚಾಪಮಂ ರೋಂಗೈದು ತರದಿಂದಲಾಗ್ನೇಯ ಬಾಣ 
ವಾರುಣವಿಶಿಖ । ಗಿರಿಶಿಳೀಮುಖ ವಜನಾರಾಚವಾಯವ್ಯಶರ ತಿಮಿರಮಾರ್ಗಣವನು 
॥ ತರಣಿಸಾಯಕ ಫಣಿ ಕಲಂಬ ಗಾರುಡ ಶಲ್ಕ | ಪರಮೇಷ್ಠಿ ನಾರಾಯಣಾಸ್ತ್ರ 
ಮುಂತಾದ ಬಹು | ಪರಿಯ ಮಂತ್ರಾಸ್ತಗಳನೆಚ್ಚೊಂದನೊಂದರಿಂ ಸಂಹರಿಸಿ 
ತೋರಿಸಿದನು ॥ ೧ ॥ W೧೭೪ 


ರಾಗ ಭೈರವಿ, ಏಕತಾಳ. 

ರಥ ಯುದ್ಧಗಳೆಲ್ಲವನು । ಆ । ರಥದಲಿ ತೋರಿದನವನು ॥ ಪ್ರತಿ ಲೋಕದ 
ಪ್ರತಿಭಟರ । ರಣ ಗತಿಯನು ತೋರ್ದನು ಚತುರ ॥ ೧ ॥ ಕರಿ ತುರಗ೦ಗಳನೇರಿ । 
ಪರಿ | ಪರಿಯನುವರವನು ತೋರಿ ॥ ಚರಣ ಚರತ್ವವನಾಂತು | ಧುರ | ದಿರವನು 
ತೋರ್ದನು ನಿಂತು ॥ ೨ ॥ಗದೆ ಮುದ್ಗರ ಖಡುಗಾದಿ । ಬಹು । ವಿಧದಾಯುಧದಲಿ 
ಕಾದಿ ॥ ಹೆದರದೆ ಗೆಲುವಂದವನು | ತೋ | ರಿದನಾಸಭ್ಯರಿಗವನು ॥ ೩ ॥ 
ಸಕಲವ್ಯೂಹ೦ಗಳನು | ತ ತ್ರಕಲ ವಿಭೇದನಗಳನು । ಸಕಲರ ಮಾಯಕಗಳನು । 
ನೋ । ಟಕರಿಗೆ ತೋರಿದನವನು ॥ ೪ ॥ ಭಳಿರೆ ನೃಪಾನ್ವಯದೀಪ । ನೀ । ನಿಳೆಯಲಿ 
ಸುರಪತಿರೂಪ॥ ಬಲುಭಟನೀನೇಯೆಂದು | ಜನ | ಜಲಧಿಪೊಗಳಿತವಗಂದು ॥ ೫ ॥ 
ಸುರರಂಬರದಲಿ ನಲಿದು | ನಿಜ | ಸುರದುಂದುಭಿಯನು ಬಡಿದು ॥ ಅರಲ ಮಳೆಯ 
ಸುರಿಸಿದರು । ಆ ನರನ ಶಿರಸಿನಲವರು ॥ ೬ ॥ u ೧೮೦ ॥ 


೪೦ ಯಕ್ಷಲೋಕ 


ಭಾಮಿನಿ. 

ಎಲೆ ನೃಪತಿ ಕೇಳ್ದುಜನ ಕೆಡುವನು । ಖಲರಸಖ್ಯದೊಳೆಂಬ ಮಾತಿದು । 
ಫಲಿಸಿತಾಕರ್ಣನಲಿ ರವಿ ಕುಂತಿಯರಲುದಿಸಿರ್ದು ॥ ಕಲುಷಮತಿ ಕೌರವನಸಖ್ಯವ | 
ಬಳಸಿದುದರಿಂದವನು ವೈಷ್ಣವ | ಫಲುಗುಣನ ಹಗೆತನವ ತಳೆದನು ಪೇಳಲೇನೆಂದ 
[Neon । ೧೮೧ ॥ 


ಕಂದಪದ್ಯ 
ಇಂದಜನಂ ಪೊಗಳುವ ಸಭೆ । ಯಂದವರೀಕ್ಷಿಸುತ ಕೋಪದಿಂ ಕಿಡಿಯಿಡುತಂ 
| ಬ೦ದಾಸ್ಥಾನದೊಳಾರ್ಭಟೆ | ಯಿಂದಾ ಕಲಿ ಕರ್ಣ ನುಡಿದನತಿ ನಿಷ್ಣುರದಿಂ ॥ ೧ ॥ 
॥ ೧೮೨ ॥ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ನರನ ಹೊಗಳುವ ನಾಯಿಗಳ ನಿ 1'ಲ್ಲಿರಿಸಲೇತಕೆ ನೂಕಿರತ್ತಲು । ಬರಿದೆ 
ಕೊಂಡಾಡುವರು ಗುಣಗಳ | ನರಿಯದಿವರು ॥ ೧ ॥ ಮೇರುವನು ಮುರಿದನೆ 
ಮಹೇಶನ । ನೂರ ಹೊರಡಿಸಿದನೆ ಮಹಾಬ್ದಿಯ । ನಾರಿಸಿದನೇ ತಿಳಿಯಲೀ ಗೋ 
| ತ್ರಾರಿಸುತನು ॥ ೨ ॥ ಲೋಕರೂಢಿಯೊಳಿಪ್ಪ ವಿದ್ಯಾ | ನೀಕವನು ತೋರಿಸಿದರೇನು 
| ದ್ರೇಕವಾಯಿತು ಬರಿದೆ ಹೊಗಳುವಿ । ರೇಕೆ ನೀವು ॥ ೩ ॥ ನೋಡಿರೆನ್ನಯ 
ಪೌರುಷದ ಪಯ । ಪಾಡುಗಳ ಶಸ್ತ್ರಾಸ್ತ್ರ ವಿದ್ಯಾ | ರೂಢತೆಯ ತೋರಿಸುವೆನೀಗಳೆ 
ಗಾಢದಿಂದ ॥ ೪ ॥ ಹೊಗಳಲೈ ಪಾಠಕರು ಜಯ ವಾ | ದ್ಯಗಳು ಮೊಳಗಲೆನುತ್ತ 
ಕರವನು | ಮುಗಿದು ಗುರುವಿಗೆ ತೋರಿದನು ವಿ । ದೈಗಳನವನು ॥1 ೫ ॥ 
ಆತನಮಿತಾಹಂಕೃತಿಯ ವಿಪ । ರೀತ ವಚನದಲಖಿಲಜನ ಚ | ಘಾತವಿದ್ದುದು 
ಬೆರಗುವಟ್ಟತಿ | ಭೀತಿಯಿಂದಾ ॥ ೬ ॥ ॥ ೧೮೮ ॥ 


ರಾಗ ಕೇತಾರಗೌಳ, ಅಷ್ಟತಾಳ. 

ಇಂದಜನಾವಂಗ | ದಿಂದ ತೋರಿದನದ | ರಂದವನೆಲ್ಲವನು ॥ ಒಂದುಳಿಯದೆ 
ತೋರಿ । ನಿಂದು ಮಹಾಸಭೆ | ಗೆಂದನು ಕಲಿ ಕರ್ಣನು ॥ ೧ ॥ ದುಗುಡವೇನಿದು 
ನಿಮ್ಮ । ಮೊಗದೊಳಗೆನ್ನನು । ಹೊಗಳಲು ಸಭ್ಯರೆಲ್ಲ ॥ ಬಗೆಬಗೆಯಾದ 
ವಿದ್ಯಗಳನಾಪಾರ್ಥಗೆ । ಮಿಗಿಲಾಗಿ ತೋರ್ದೆನಲ್ಲ ॥ ೨ ॥ ಎನುತಮರೇಂದನ । 
ತನಯನ ಕಾಣುತ್ತ । ಮುನಿದು ನಿನ್ನಂದವನು ॥ ಅನುವರಕಿದಿರಾಗಿ | ತನಗೆ ನೀ 
ತೋರಿಸೆಂ | ದೆನುತೆಚ್ಚನಸ್ತವನು ॥ ೩ ॥ ಬಳಿದು ಬಂದೆಮ್ಮಯ | ಪೊಳಲ ಸೇರಿದ 
ಕಿರು । ಕುಳ ನಿನ್ನ ಯುನ್ಧೆದಲೀ ॥ ಗೆಲಿದರೆ ಗೆಲುವಲ್ಲ । ಇಲಸಾರು ನೀನೆಂದು । 
ಫಲುಗುಣ ನುಡಿದನಲ್ಲಿ ॥ ೪ ॥ ಧೈರ್ಯ ಸ ಸಾಹಸ ಗುಣ । ವೀರ್ಯವೆ ಬಲ ಸರ್ವ 


ಪಾಂಡವ ವಿಜಯ ೪೧ 


| ಕಾರ್ಯಕೆ ತಿಳಿಯಲಿನ್ನು ॥ ಧೈರ್ಯವಿದ್ದರೆ ಕಾದು | ಧೈರ್ಯವಿಲ್ಲದಿರತ್ತ । ಸಾರೆಂದೆಚ್ಚನು 
ಕರ್ಣನು ॥ ೫ ॥ ಪರದೇಶದವಗಿ೦ತು | ಗರುವ ಮಡರ್ದುದೆ | ಶಿರಕದನೆಲ್ಲವನು ॥ 
ಪರಿಹರಿಸುವೆನೀಗ । ಸರಿಯದೆ ನಿಲ್ಲೆಂದು । ಕೆರಳುತರ್ಜುನನೆಚ್ಚನು ॥ ೬ ॥ 

॥ ೧೯೪ ॥ 


ರಾಗ ನೀಲಾಂಬರಿ, ರೂಪಕತಾಳ. 
(ಧಾಟಿ-ಸೋಜಿಗವೇನೆಂಬೆ ಸುಧನ್ಹಾರ್ಜುನರ ಹವವ ॥ ಎಂಬಂತೆ.) 

ಭೂರಮಣನೆ ಲಾಲಿಸು ಧುರ । ಧೀರರ ಸಮರದಲಿ । ಆರಾಜರ ಸಭೆ 
ನಡುಗಿತು । ಭಾರಿಯ ಭೀತಿಯಲಿ ॥ ಪಲ್ಲ ॥ ಗುರು ಮೊದಲಾಗಿಹ ಮಾನ್ಯರ । 
ಸರಣಿಸರಾಗದೊಳೀಕ್ಷಿಸು | ತಿರಲವರೀರ್ವರ ಸಮರದ | ಪರಿಯನು ಕೇಳ್ಳಳಿಕ ॥ 
ನರನಸ್ತಗಳನು ಕಡಿದ ಬ್ಲರದಲಿ ಭಾಸ್ಕರ ತನಯನು | ಸರಳಿನ ಮಳೆಗರೆದನು ಬೊ 
| ಬಿರಿವುತ ಪಾರ್ಥನಲಿ ॥ ದ ॥ ಘುಡುಘಡಿಸುತಲಾಕರ್ಣಗೆ | ಕಡೆಗೌಲವ ತೋರುವೆನೆನು 
ತೊಡನೆ ಮಹಾಸ್ತವನೊಂದನು | ತೊಡುತಿರಲರ್ಜುನನು ॥ ಹಿಡಿಹಿಡಿ ಪಾರ್ಥನ 
ಕರ್ಣನ । ಬಿಡದಿದೆ ಬವರಕೆ ಕಾರಿಯ । ಕೆಡುವುದೆನುತ ಕೃಪಗುರುಜರು ತಡೆದರು 
ವೀರರನು ॥ ೨ ॥ ಕರವಿಡಿದೆಳದಾಕರ್ಣಗೆ | ಜರೆದೆಂದನು ನೃಪನೆಲೆಯೆಲೆ | ಕಿರುಕುಳ 
ನಿನ್ನೆದೆಯೇನಿದೆ । ನರನನು ಕೆಣಕುವರೇ ॥ ಅರಸುಕುಮಾರಕನೀಗಜ 
ಪುರವಧಿಕೃತನರ್ಜುನ ನೀ । ಪರದೇಶಿಯಕಟ ನಿನ್ನನು । ಕರೆದವರಾರಿಲ್ಲಿ ॥ ೩ ॥ ಮತ್ತೆ 
ವಿಚಾರಿಸಲಾವ ನ್ಯ । ಪಾತ್ಮಜನಹೆ ನೀಚನೆ ನೀ | ನತ್ತಲು ಸಾರೆನುತಾತನ । 
ನೊತ್ತಿದನೊಂದೆಡೆಗೆ ॥ ಮಿತ್ರಜನಾನುಡಿಯಲಿ ಮುಖ । ವೆತ್ತದೆ ಮಾನಸದಲಿ ಮರು 
| ಗುತ್ತಿರೆ ಖಾತಿಯೊಳಂಧಕ । ಪುತ್ರನು ಪೇಳಿದನು ॥ ೪ ॥ ॥ ೧೯೮ ॥ 


ರಾಗ ಕೇತಾರೌಳ, ರುಂಪೆತಾಳ. 

ಕೇಳಿದಿರೆ ಸಭ್ಯರೆಲ್ಲ । ಈಗೆಮ್ಮ । ಮೂಲಗುರು ನುಡಿದ ಸೊಲ್ಲ ॥ 
ಕೇಳುವವರಿಲ್ಲವೆಂದು | ಪೇಳ್ದನೀ । ಕಾಲದೊಳಗಾತನಿಂದು ॥ ೧ ॥ ಕೊ೦ದನೆನ್ನಯ 
ಸಖನನು । ಮಾತಿನಲಿ ಸಂದೇಹವಿಲ್ಲದವನು ॥ ಇಂದು ರಾಜ್ಕಾಧೀಶನು । ಕಲಿಕರ್ಣ 
| ನೆಂದೆನಿಸಿ ತೋರಿಸುವೆನು ॥ ೨ ॥ ಬರಲಿ ಜೋಯಿಸರಿಲ್ಲಿಗೆ | ಪೀಠವನು । ತರಲಿ 
ಚಾರಕರಿನಜಗೆ ॥ ವಿರಚಿಸುವೆನಂಗದೇಶ । ಪಟ್ಟವನು । ತರದೊಳೆ೦ದನು ಮಹೀಶ ॥ 
೩ ॥ ಕುರುರಾಯನಾಜ್ಞೆಗಳನು । ಸಕಲರನು । ಸರಿಸಲವನರ್ಕಜನನು ॥ ಇರಿಸಿ 
ಭದ್ರಾಸನದೊಳು । ಪಟ್ಟವನು ವಿರಚಿಸಿದನುತ್ತವದೊಳು ॥ ೪ ॥ ತು೦ಗಕುಚೆಯರನು 
ಕರೆಸಿ । ಕರ್ಣನಿಗೆ | ಮಂಗಳಾರತಿಯ ಸುಳಿಸಿ ॥ ಅಂಗದೇಶದ ರಾಜನು । ಇವನೆಂದ। 
ಡಂಗುರ ಹೊಡೆಯಿಸಿದನು ॥ ೫ ॥ ॥ ೨೦೩ ॥ 


೪೨ ಯಕ್ಷಲೋಕ 


ವಾರ್ಧಿಕ. 
ಭೂತಳಾಧೀಶ ಕೇಳ್‌ ಕೌರವನನುಜ್ಞೆಯಿಂ | ದಾತಂಗೆ ಕಾಣಿಕೆಯ ನೀಡಿದರ್‌ 
ಹಲಬರಿನ । ಜಾತನಾದಿತ್ಯ ಸಂಕಾಶದಿಂದೊಪ್ಪಿರ್ದನಲ್ಲಿಗಧಿರಥ ನಾಮದ ॥ 
ಸೂತನಾತ್ಮಜಗರಸುತನವಾಯಿತೆಂಬ ಸಂ । ಪ್ರೀತಿಯಿಂ ಬರೆ ಕಂಡು ಪಿತೃಭಕ್ತಿಯಿಂ 
ಕರ್ಣ । ನಾತಂಗೆ ಪೀಠದಿಂದಿಳಿದೆರಗಲನಿಲಜಂ ಕಂಡು ನಗುತಿಂತೆಂದನು ॥ ೧ ॥ 
॥ ೨೦೪ ॥ 


ರಾಗ ತುಜಾವಂತು, ಮಟ್ಟೆತಾಳ. 
(ಧಾಟ-ಕೇಳಿರೈ ಸಹೋದರಾದ್ಯರು ॥ ಎಂಬಂತೆ.) 
ಕರ್ಣನಯ್ಯನನ್ನು ಕಾಣಿರೋ ॥ ಸಕಲ ಜನರು । ಕರ್ಣನಯ್ಯನನ್ನು ಕಾಣಿರೋ 
॥ ಪಲ್ಲ ॥ ಕರ್ಣನಯ್ಯನನ್ನು ಕಂಡು ಪುಣ್ಯವನ್ನು ಪಡೆಯಿರೈಯ್ಯ ॥ ಅನುಪಲ್ಲ ॥ ಕಣ್ಣ 
ನೋಡಿರವನ ಮಯ್ಯ | ಮಣ್ಣ ನೋಡಿರಿವನ ಮುಖದ | ಹಣ್ಣು ಮೀಸೆ ಸುಲಿದ 
ಹಲ್ಲ | ಬಣ್ಣಗಳನು ನೋಡಿರಯ್ಯ ॥ ೧ ॥ ಎಲೆಲೆ ಸೂತ ಪಿತನ ವಸ್ತು | ಸಲುವುದವನ 
ಸುತಗೆ ನಿನ್ನ । ತಲೆಯ ಮುಕುಟವೊ೦ದನಾದ । ರೊಲಿದು ನಿನ್ನ ಮಗನಿಗೀಯೋ ॥ 
೨ ॥ ಮಿತ್ರನೆಂದು ನಿನ್ನ ಮಗನ । ಹೊತ್ತು ನಡೆವನ೦ಧನಣುಗ | ಪುತ್ರಿಯಿದ್ದರವನಿಗೊಂದ 
| ನಿತ್ತುಪೋಗು ನೆಂಟುತನಕೆ ॥ ಕರ್ಣನಯ್ಯನನ್ನು ಕಾಣಿರೋ ॥ ೩ ॥ ॥ ೨೦೭ ॥ 


ಕಂದಪದ್ಯ 
ಎಂದಾಭಾಸ್ಕರಸುತನ೦ । ನಿಂದಿಪ ಕರಿದಶ ಸಹಸ್ರಬಲಸಂಯುತನಂ ॥ 
ಅಂಧನಣುಗನೀಕ್ಷಿಸುತಂ । ನಿಂದವನಂ ಕರೆದು ನುಡಿದನತಿ ಗರ್ವಿಸುತಂ ॥ ೧ ॥ 
॥ ೨೦೮ ॥ 


ರಾಗ ಭೈರವಿ, ಅಷ್ಟತಾಳ. 

ಎಲೆ ಭೀಮಸೇನ ಕೇಳು | ರಾಧೇಯನ | ಹಳಿದೆಯಲ್ಲಿಂದಿನೊಳು ॥ ತಿಳಿಯದೆ 
ನಿನ್ನಯ । ಬಲವಾದ ಕುಂದನು | ಗಳಹುವದೇಕೆಂದನು ॥ ೧ ॥ ಕುರುಡನ ಮಗನೆ 
ನಾನು | ವೈಧವ್ಯದ | ತರುಣಿಯ ತನಯನೇನು ॥ ಅರಿಯಲಂಬಿಗನಿಂಗೆ | ತರಳನೆ 
ಹೇಳೆನ್ನ | ಕೊರತೆಯೆಲ್ಲವನೆಂದನು ॥ ೨ ॥ ಬಹುಪುತ್ರರೋರ್ವನಿಗೆ | ಪುಟ್ಟುವದಿದು 
| ಬಹುಮಾನಕರ ನಿನಗೆ ॥ ಬಹುಪಿತರಿಹರಿದು । ಬಹುಮಾನವೆಂದೆನ್ನ । ಬಹುದೆ 
ಪೇಳೆನಗೆಂದನು ॥ ೩ । ಮುನಿಯ ವರದಲೆನಗೆ | ಜನಕರೀರ್ವ । ರೆನಿಸಿದರೀಕರ್ಣಗೆ 
॥ ಬಿನುಗ ಸೂತನಲಿ ಸಂ | ಜನನವಾಗುವ ಠಾವ | ಮುನಿಮಂತ್ರವಿಹುದೆಂದನು ॥ ೪ 
॥ ಮುನಿಗಳು ಜನ್ಮದಲಿ | ಉತ್ತಮರೆ ಯೋ | ಜನಗಂಧಿಯೆಂಬಳಲಿ ॥ ಜನಿಸಿ 
ಮಹರ್ಷಿಯೆಂ । ದೆನಿಸಿದನಾವ್ಯಾಸ | ಮುನಿಯಿದಕೇನೆಂದನು ॥ ೫ ॥ ಯಾತಕಿಂತೆಂಬೆ 
ನೀನು । ಉತ್ತಮ ವೀರ್ಯ | ಜಾತನಾಮುನಿವರ್ಯನು ॥ ಸೂತಜನಾವ ಪು.। 


ಪಾಂಡವ ವಿಜಯ ೪೩ 


ನೀತನ ವೀರ್ಯ ಸಂ । ಜಾತನಾಗಿಹನೆಂದನು ॥ ೬ ॥ ತನು ಬಲ ದೃಢ ಚಿತ್ತವು । 
ಸಾಹಸ ಶೌರ್ಯ ಘನಪರಾಕ್ರಮಗಳಿವು ॥ ಜನಪ ಲಕ್ಷಣವೀತ । ನಿನಿತು ಗುಣಾಳಿಯೊ 
| ಳೆನಗಿ೦ತ ಮಿಗಿಲೆಂದನು ॥ ೭ ॥ ಮರುಳು ಕೌರವನೆ ಕೇಳು | ನೀನೆಂಬಂತ | 
ಗರುವವದೇಕೆ ಹೇಳು ॥ ಸರುವ ಲಕ್ಷಣ ಹೀನ । ಧುರಕೆ ದುರ್ಬಲನಾದ । ಕಿರುಕುಳ 
ನೀನೆಂದನು ॥ ೮ ॥ ॥ ೨೧೬ ॥ 


ಭೋಗಷಟ್ಟದಿ. 
(ಧಾಟಿ-ಎಲವೋ ಪಾರ್ಥ ಕೇಳು ಹಿಂದೆ ॥ ಎ೦ಬಂತೆ.) 

ಎಲವೊ ಭೀಮ ಕೇಳೊ ಎನ್ನ | ಬಲವಿಹೀನನೆಂದೆಯದರ । ಫಲವನೀಗ 
ತೋರ್ಪೆ ನಿಲ್ಲು | ಕಲಹಕೆಂದನು ॥ ಕಲಹಕೆಂದು ಬಂದು ಮೊದಲು | ಹಲವು 
ಬಗೆಯೊಳೋಡಿಹೋದ । ಖಳನು ನೀನು । ಬಲ್ಲೆ ನಿನ್ನ । ಬಲವನೆಂದನು ॥ ೧ ॥ 
ಹಿಂದಿನಂದವಲ್ಲ ವೀಗ । ಸಂದ ಕಳಚಿ ಬಿಡುವೆ ನಿನ್ನ । ನೆಂದು ಬಹಳ ಸರಳನೆಚ್ಚ | 
ನಂದು ಕೋಪದಿ ॥ ಹಂದೆ ನಿನಗೆ ಗರುವವಿನಿತು । ಬಂದುದೇ ಪರೀಕ್ಷಿಸೆನ್ನ । ನೆಂದು 
ಕಿಡಿಯನುಗುಳುತೆಚ್ಚ | ನಂದು ಶರವನು ॥ ೨ ॥ ಕಡಿದು ಬರುವ ಸರಳುಗಳನು । 
ಕಡುಗಿ ಕೌರವೇ೦ದ್ರ ನೆಸಲು । ರುಡಿದು ಗದೆಯ ಕೊಂಡು ಭೀಮ | ಬಡಿದನರಸನ 
॥ ಒಡನೆ ಗದೆಯನಾಂತು ನೃಪತಿ | ಬಿಡದೆ ಹೊಯ್ದನವನನಿಂತು | ಹಿಡಿದರವರು 
ಧುರವ ಕೇಳು | ಪೊಡವಿಪಾಲನೇ ॥ ೩ ॥ ॥ ೨೧೯ ॥ 


ಕಂದಪದ್ಕ 

ಸ್ರ 
ಅನಿತರೊಳಾಗುರು ಶಿಷ್ಠರ | ಮನೋಧ್ಯತಿಯನರಿಯೆ ತನ ಯಗಾಜ್ಞಾಪಿಸಿರಲ್‌ 
॥ ಅನುಪಮ ಮಾಯಾಮಂತ್ರದಿ | ಘನ ಘೋರಾಕೃತಿಯನೆಸಗಿ ತೋರಿದನಾತಂ ॥ 
೧॥ ॥ ೨೨೦ ॥ 


ಭಾಮಿನಿ. 

ಅರಸ ಕೇಳ್ಬುವನಾಳಿಯನು ಬಾ | ಯ್ಲೆರೆದು ನುಂಗುವ ಮೃತ್ಯುವೋ ನರ । 
ಹರಿಯ ಮೂರ್ತಿಯೊ ವಿಲಯರುದನ ಭೀಕರಾಕೃತಿಯೋ ॥ ಅರಿಯಲಸದಳವಖಿಲ 
ಶಸ್ತ್ರವ | ಧರಿಸಿ ಮೂಜಗ ನಡುಗುವಂತ | ಬ್ಬರದೊಳೊದರುತ ಗುರುಜ ಕೃತವೈತಂದುದಾ 
ಸ್ಥಲಕೇ WOW ॥ ೨೨೧ ॥ 


ರಾಗ ಘಂಟಾರವ, ಅಷ್ಟತಾಳ. 
(ಧಾಟಿ-ಅಸುರೆಯೆಂದುದ ಕೇಳುತ್ತಲವನತಿ ॥ ಎಂಬಂತೆ.) 
ಬಂದು ಘರ್ಜಿಸುವಂದವ ಕಾಣುತ್ತ | ಲಂದು ಘನ ಭಯ । ದಿಂದ ಸಭೆ ಮನ 
| ಬ೦ದ ಕಡೆಗೆದ್ದೋಡಿತು ॥ ೧ ॥ ಕೌರವೇಶ್ವರ ಹಾರಿದನಲ್ಲಿಂದ । ಮಾರುತಿಯ ತಲೆ 


೪೪ ಯಕ್ಷಲೋಕ 


ಬೆರಗೆದೆ | ಯಾರಿ ಮರದಂತಾದನು ॥ ೨ ॥ ಎಲ್ಲಿಗೈದಿದ । ರಲ್ಲಿಗೈತಂದು ನಾ । 
ಮೆಲ್ಲದೇ ಬಿಡೆ । ನೆಲ್ಲರನು ತಡ । ವಿಲ್ಲವೆನುತಬ್ಬರಿಸಿತು ॥ ೩ ॥ ಹತ್ತು ಸಾವಿರ । 
ಮರ್ತ್ಯರ ಬಲಿಯೀವ । ಕೃತ್ಯವಿದಕೀ | ಹೊತ್ತು ನರಬಲಿ । ಯಿತ್ತು ದಿಲ್ಲಾಚಾರ್ಯನು 
॥ ೪ ॥ ತಿಂದು ತೇಗುವೆ । ನಿಂದು ದ್ರೋಣನ ಬಿಡೆ | ನೆಂದು ಕುಂಭದ । ಕಂದನಿದಿರಿಗೆ 
| ಬಂದುದಾರ್ಭಟಗೈವುತ WN ಒರಲುತೈತರೆ | ಗುರು ಕಂಡು ಹೆದರಿದ । ತೆರದಿ 
ಶಿಷ್ಠರ । ಕರೆದು ಕೂಗುತ । ಭರದಳೋಡಿದನಾಗಲೆ ॥ ೬ ॥ ಬಿಡದೆ ದ್ರೋಣನ | 
ಬೆರಸಲದನು ಕಂಡು । ನಡುಗಿ ಶಿಷ್ಕರ | ಗಡಣ ಭೀತಿಯೊ । ಳಡಗಿತಲ್ಲಿರದೋಡುತ 
॥ ೭ ॥ ವೀರ ಪಾರ್ಥನು । ಧೈರ್ಯದಿಂದಿರಾಗಿ | ಕೂರಲಗನಾ | ಘೋರರೂಪದ 
| ಮೋರೆಗೆಚ್ಚನು ಖತಿಯೊಳು ॥ ೮ ॥ ॥ ೨೨೯॥ 


ರಾಗ ಭೈರವಿ, ಅಷ್ಟತಾಳ. 

ಅರರೆ ಬಾಲಕ ಯೆನ್ನನು । ತಾಗಿದೆಯಲ್ಲ | ಮುರಿದು ಭಕ್ತಿಪೆ ನಿನ್ನನು ॥ 
ತೆರಳಬೇಡೆನ್ನುತ್ತ । ಭರದಿಂದ ನರನನಾ | ವರಿಸುತ್ತಲೈತಂದುದು Wen ಕೆಚ್ಚೆದೆಯಲಿ 
ಪಾರ್ಥನು | ಬಾಣವನದ । ಕೆಚ್ಚು ಸರ್ವಾಂಗವನು ॥ ಮುಚ್ಚಿ ಮಗುಳೆ ಬಿಡ । 
ದೆಚ್ಚನಸ್ತಂಗಳ ನಚ್ಚರಿಯೇನೆಂಬೆನು ॥ ೨ ॥ ಆಘೋರ ರೂಪದಲ್ಲಿ | ಅಡಗಿಪೋಗ 
| ಲಾಗ” ಸಂತೋಷದಲಿ ॥ ಆಗಲೆಲ್ಲರು ಶತ । ಯಾಗನಾತ್ಮಜನಾ ಸ । ರಾಗದಿ 
ಪೊಗಳಿದರು ॥ ೩ ॥ ಭೇದಗೊಂಡೈ ದಿದರು ।ಆಕರ್ಣಸು। ಯೋಧನಾದಿಗಳೆಲ್ಲರು 

॥ ಮೊದದಿ ನಿಂದು ಬೀ । ಷ್ಮಾದಿ "ಸಭ್ಯರಿಗೆಂದ | ನಾಧೀರ ಕುಂಭಜನು ॥ ೪ ॥ 
॥ ೨೩೩ ॥ 


ರಾಗ ಭೈರವಿ, ರುಂಪೆತಾಳ. 

ಅರಸರಾಲಿಸಿರಿ ನಾ | ನೊರೆದಖಿಲ ವಿದ್ಯೆಗಳ | ನರಿದುಕೊಂಡವನೋರ್ವ । 
ನರನಲ್ಲದಿಲ್ಲ ॥ ೧ ॥ ಶಕ್ತಿ ಶಮದಮಧ್ಯೈ ರ್ಯ । ಯುಕ್ಕ್ಯಾದಿ ಸಕಲ ಗುಣ । 
ಯುಕ್ತನರ್ಜುನನೀ ಸ । ಮಸ್ತ ಶಿಷ್ಕರೊಳು' ॥೨॥ ತರಳರೆಲ್ಲ ಧೃತಿಯ । ನರಿಯೆ 
ಮತ್ತುತನಿಂದ ಹೊರಡಿಸಿದೆಸೊಂದು ಭೀ | ಕರದ ರೂಪವನು ॥ ೩ ॥ ಆರೂಪದಲಿ 
ಹೆದರಿ | ಹಾರಿದದು ಸಕಲ ಜನ | ಧೀರನರ್ಜುನನೋರ್ವ । ತೀರಿಸಿದನದನು ॥ ೪ 
| ಭುವನೈಕವೀರನಹ | ನಿವನೆಂದು ಭಾವಿಸುವೆ | ನವನಿಪರೆ ನಿಮ್ಮನುವ | ವಿವರಿಸುವದೆಂದ 
॥ ೫ ॥ ಸಂದೇಹವಿಲ್ಲವಿದ | ಕೆಂದು ಕೊಂಡಾಡಿದರು | ನಿಂದು ಸಕಲರು ದ್ರೋಣ | 
ನೆಂದ ವಾಕ್ಯವನು ॥ ೬ ॥ ॥ ೨೩೯ ॥ 


ವಾರ್ಧಿಕ. 
ಕ್ಲಿತಿಪಾಲ ಕೇಳ್ಳಳಿಕ | ಸಕಲ ನೃಪರಾನದೀ | ಸುತಗುರುಗಳಿಂದ ಬೀಳ್ಕೂಂಡು 
ನಿಜ ನಿಲಯಕಂ । ಗತಿವಿಡಿದರಿತ್ತಲಿವರೆಲ್ಲರುಂ ಸೌಖ್ಯದಿಂದಿಭಪುರಿಯೊಳಿರುತಿರ್ದರು 


ಪಾಂಡವ ವಿಜಯ ೪೫ 


| ಧೃತರಾಷ್ಟ್ರನರಸಿ ಭೀಮಾರ್ಜುನರ ಶೌರ್ಯಮಂ । ಪ್ರತಿದಿನದೊಳಂ ನೆನೆದು 
ಮಾತ್ಸರ್ಯದಿಂದ ಕರ । ಗುತಲಿರಲ್ಪಿದನರಿಯದೊಂದು ದಿನಮಾಕೆಯಂ ಕಂಡು 
ಪೃಥೆಯಿಂತೆಂದಳು WO 1 ॥ ೨೪೦ ॥ 


ರಾಗ ಆನಂದಭೈರವಿ, ಏಕತಾಳ. 

(ಧಾಟಿ-ಇಂದುವದನೆ | ಅಂದಗಾರ | ಎಂಬುದರ ದ್ವಿಗುಣ ॥ ಎಂಬಂತೆ.) 

ಮಾನವಂತೆಯಕ್ಕ ನಿನ್ನ । ನೂನಚಂ೦ದ್ರವದನ ಬಾಡಿ | ಹೀನ ತೇಜವಾಗಿ 
ತೋರ್ಪು । ದೇನಿದೆನ್ನೊಳುಸುರೆ ಸುಬಲ । ನಂದಿನೀ । ನಳಿನ ಗಂಧಿನೀ ॥ ೧ ॥ 
ತರಳರೈವರಧಿಕ ಧೀರ । ಪುರುಷರೆ೦ಬ । ಹರುಷ ನಿನ್ನೊ | ಳಿರುವದಾದರದರೊಳೆಲ್ಲ 
| ನರರ ಕೊರತೆ ಹರಣಮಹುದೆ | ತಂಗಿಯೇ | ಕೋಮ | ಲಾಂಗಿಯೇ ॥ ೨ ॥ 
ಮಕ್ಕಳ್ಳವರುದಿಸಿ ಬೆಳೆದು । ದಕ್ಕೆ ಕರುಬಿ ದಿಂಡೆಯಂತೆ । ಸೊಕ್ಕಿಯೆನ್ನ ಕೂಡೆ ಕಾದ 
| ಲಿಕ್ಕೆ ಬರುವೆ ನೀನಿದೆಮಗೆ | ರೀತಿಯೇ | ನೋಡೆ | ನೀತಿಯೇ ॥ ೩ ॥ 
ದಿಂಡೆಯಲ್ಲದಿರ್ದ ದಂಡು | ಗ೦ಡನಲ್ಲ ದನ್ಯರಿಂದ । ಪುಂಡು ಹುಡುಗರನ್ನು ಪಡೆದು 
| ಕೊಂಡು ನೀನು ಜಗಳ ಕೆಂದು । ಬರುವೆಯಾ । ಎನ್ನ ಜರೆವೆಯಾ ॥ ೪ ॥ 
ಮುನಿಯ ಮಂತ್ರ ಪತಿಯ ನುಡಿಯ । ನನುಸರಿಸಿದೆನಲ್ಲದಜದ । ವನಿತೆ ವಿಧವೆಯಾಗಿ 
ಕುರುಡ | ಮನುಜನಿಂದ ಸುತರ ಪಡೆದು | ಮೆರೆವೆನೇ | ನಿನ್ನ ನರಿಯೆನೇ ॥ ೫ ॥ 
ಹೊಟ್ಟೆಯನ್ನು ಹೊರೆದುಕೊಂಬ । ಬಟ್ಟೆ ಗಾಣದಲ್ಲಿ ನಮ್ಮ । ಪಟ್ಟಣವನು ಸೇರ್ದ 
ಬಡವೆ । ಗೆಷ್ಟು ಮಾತು ಬಾಯ ಮುಚ್ಚಿ | ಯೀಗಲೇ | ವನಕೆ | ಪೋಗೆಲೇ ॥ ೬ ॥ 
ಎನ್ನ ಕಾ೦ತನಾಳ್ಚ ಪುರವಿ | ದೆನ್ನದಾಯ್ತು । ನೀನೆ ಮಕ್ಕ । ಳನ್ನು ಕರೆದುಕೊಂಡು 
ಗಹನ । ವನ್ನು ಶೇರಬಾರದೇನೆ । ಪೇಳೆಮ್ಮಾ । ನುಡಿಯ । ಕೇಳಮ್ಮ ॥ ೭ ॥ ಎಲ್ಲಾ 
ಭೋಗಗಳನು ನಿನ್ನ । ನಲ್ಲನೆಮಗೆಕೊಟ್ಟು ಪೋದ । ನಲ್ಲೆ ಮಡಿದನೀಗಳಿಲ್ಲಿ । 
ಯಳ್ಳಿನಂಶದೆಡೆಯ ನಿನಗೆ | ಕೊಡುವೆನೇ | ಖತಿಯ । ತಡೆವೆನೇ ॥ ೮ ॥ ೨೪೮ | 


ಭಾಮಿನಿ. 

ಎನುತ ಸುಬಲನೃಪಾಲನಂದನೆ । ಮುನಿದು ಬಾಯಿಗೆ ಬಂದ ಪರಿಯಲಿ । 
ವನಿತೆ ಪೃಥೆಯನು ಬೈದಳಾ ನುಡಿಗಾಕೆಯುತ್ತರವ ॥ ಮನದೊಳರಿಯದೆ ಪೋಗಿ 
ತನ್ನಯ । ಮನೆಯೊಳೊರಗಿದಳಳಲುತತ್ತಲು | ವಿನಯದಲಿ ಕುರು 
ಪಾಂಡವರಿಗಿಂತೆಂದನಾ ದ್ರೋಣ ॥ ೧ ॥ ॥ ೨೪೯ ॥ 


ರಾಗ ಕಾ೦ಬೋಧಿ, ಅಷ್ಟತಾಳ. 
(ಧಾಟ-ಮಂತ್ರಿಗಳಿರ ಕೇಳಿರೀಗ ॥ ಎಂಬಂತೆ.) 
ಅರಸು ಮಕ್ಕಳಿರ ನೀವೆಲ್ಲ । ಕೇಳಿ | ಪರಮಭಕ್ತಿಯೊಳೆಮ್ಮಸೊಲ್ಲ ॥ 
ಗುರುಗಳಾದೆಮಗಿನ್ನು । ಗುರುದಕ್ಷಿಣೆಯಿತ್ತು | ಧರೆಯೊಳುತ್ತಮ ತರದ ಕೀರ್ತಿಯ | 


೪೬ ಯಕ್ಷಲೋಕ 


ಧರಿಸಿಕೊ೦ಡರೆ ಹರುಷಮಪ್ಪದು ॥ ೧ ॥ ಪೃಥ್ವಿಗುತ್ತಮ ಗಂಗಾನದಿಯ । ಉತ್ತ । ರಸ್ಥ 
ಪಾಂಚಾಲಭೂಪತಿಯ ॥ ಶಕ್ತಿಯೊಳ್ಗೆಲಿದತಿ | ಯುಕ್ತಿಯಿಂ ಸೆರೆವಿಡಿ | ದಿತ್ತತಂದೆಮ । 
ಗಿತ್ತರದು ಬಹು । ವಿತ್ತ ದಕ್ಷಿಣೆಗುತ್ತಮೋತ್ತಮ ॥ ೨ ॥ ಇದರ ಕಾರಣವೆಲ್ಲ ನಿಮಗೆ । 
ಆತ | ನಿದಿರೆಮ್ಮೊಳರಿವುದು ನಮಗೆ ॥ ಮದಮುಖನನು ತಂದು | ಮೊದಲು 
ನೀವೀವುದೆ೦ | ದುದನು ಕೇಳುತ । ಮುದದಿ ಕೌರವ | ಪದುಮಸಖಸುತ । ರೊದಗಿ 
ಪೇಳ್ಬರು ॥ ೩ ॥ ॥ ೨೫೨ ॥ 


ರಾಗ ತೋಡಿ, ಏಕತಾಳ. 
(ಧಾಟ-ಮರುಳು ದ್ವಾರಪಾಲಕರಿರ ॥ ಎಂಬಂತೆ.) 

ಗುರುಗಳೆ ದುರಂತ ಕಾರ್ಯ | ದಿರವ ಪೇಳ್ವ ತರದಿ ॥ ಒರೆವುತಿರುವಿರೀಗಲದನು 
| ಪರಿಕಿಸಲ್ಕೆ ಮನದಿ ॥ ಕಿರಿದಿನೊಳಗೆ ಕಿರಿದು ನಿಮ್ಮ । ಕರಣದಿಂದಿದೆಮಗೆ ॥ 
ಭರದೊಳವನ ತಂದು ಪಾದ | ಕೆರಗಿಸುವೆವು ನಿಮಗೆ ॥ ೧ ॥ ಚಳಕದಿ೦ದ ನೇಮವಿತ್ತು 
| ಕಳುಹಿರೆಮ್ಮನೆನುತಾ ॥ ಕಲಶಜಾತನಮಲ ಪಾದ । ಗಳಿಗೆ ನಮಿಸಲಾತ ॥ ಬಲ 
ಸಮೇತ ಪೋಗಿರೆಂದು । ಸಲಿಸಲಪ್ಪಣೆಯನು ॥ ತಳುವದವರು ಕೂಡಿಸಿದರು । 
ಕೆಲವು ಸೇನೆಗಳನು ॥ ೨ ॥ ಶರ ಧನಸ್ಸು ಖಡುಗ ಮುಂತಾ । ಗಿರುವ ಕೈದುಗಳನು 
॥ ಧರಿಸಿ ಛತ್ರ ಚಾಮರಾದಿ | ಸರುವ ಬಿರಿದುಗಳನು ॥ ಧರಿಸಿ ವಾದ್ಯಘೋಷದಿಂದ 

| ಪೊರಟು ಹೋದರಾಗ ॥ ತರಣಿಜಾತ ಕೌರವಾದಿ । ದುರುಳರೆಲ್ಲ ಬೇಗ ॥ ೩ ॥ 
॥ ೨೫೫ ॥ 


ರಾಗ ನೀಲಾಂಬರಿ, ಏಕತಾಳ. 
(ಧಾಟಿ-ಲಲನೆ ಕೇಳೆಲೆ ನಿನ್ನ ದಣಿಸಿದ ಖೂಳರು ॥ ಎಂಬಂತೆ.) 
ಬಳಿಕ ಪಾಂಡವರು ನಿ | ರ್ಮಲಮತಿ ದ್ರೋಣಗೆ । ತಲೆವಾಗಿ ತಮ್ಮನಿಂ । 
ದುಳಿದು ಕೌರವರು ॥ ಘಳಿಲನೈದಿದರಿನ್ನು । ಕೆಲಸವೇನೆಮಗೆಂದು । ತಿಳುಹಿರೆಂದೆನೆ 
ಕೇಳಿ | ಕಲಶಜ ನುಡಿದ ॥ ೧ ॥ ಎನಗೆ ಸಮಾನನಾ | ಜನಪನಾತಗೆ ಸೋತು | 
ಮನೆಗೋಡಿ ಬಂದಪರಿನಜಕೌರವರು ॥ ಇನಿತಿರುವುದರಿ೦ದ | ಲನುವರಕನುಜರ | 
ನನುಸರಿಸುವದು ನೀ | ವೆನುತ ನೇಮಿಸಿದ ॥ ೨ ॥ ಗುರುರಾಯನಾಜ್ಞೆಯ | ಧರಿಸಿ 
ಪಾಂಡವರವ್ವೆ | ಗೆರಗಲೋಸುಗ ಪೋಗಿ । ತರಳಾಕ್ಷಿ ಪೃಥೆಯ ॥ ಇರವನೆಲ್ಲವ ಕಂಡು 
| ಬೆರಗಾಗುತ್ತವಳನ್ನು । ಕರೆದು ನುಡಿಸಿದರು | ಪರಿಪರಿಯಿಂದ ॥ ೩ ॥॥ ೨೫೮ ॥ 


ರಾಗ ಶಂಕರಾಭರಣ, ಅಷ್ಟತಾಳ. 
(ಧಾಟಿ-ಕರ್ಣಜಾತ ಕೇಳೋ ಮಾತ ॥ ಎಂಬಂತೆ.) 
ಮಾತೆ ಲಾಲಿಸೆಮ್ಮ ಮಾತ । ನೇತಕಿಂದು ಮೌನದಿಂದ । ಧಾತ್ರಿಯಲ್ಲಿ ಮಲಗಿಕೊಂಡ 
| ರೀತಿಯೇನಿದು ॥ ನೀತಿವಂತೆಯೆದ್ದು ಕುಳಿತು । ಪೀತಿಯಿಂದಲೆಮ್ಮೊಳೀಗ । 


ಪಾಂಡವ ವಿಜಯ ೪೭ 


ಮಾತನಾಡೆನುತ್ತ ಧರ್ಮ । ಜಾತ ಪೇಳ್ದನು ॥ ೧ ॥ ಆವ ವಸ್ತುವನ್ನು ಬಯಸಿ । 
ಈವಿಶೇಷ ದುಃಖದಿಂದ | ನೋವನಾಂತೆಯೆಂಬುದುಸುರು | ಸಾವಧಾನದಿ ॥ ಆವ 
ಜಗದೊಳಿರ್ದರದನು | ನಾವು ತರುವೆವೆಂದು ಶೌರ್ಯ । ಭಾವವಿಡಿದು ನಕುಲ ಸಹ 
| ದೇವರೊರೆದರು ॥ ೨ ॥ ಇಷ್ಟು ಚಿಂತೆ ನಿನಗದಾವ | ದುಷ್ಪರಿ೦ದ ಬಂದುದಿಂದು । 
ಕುಟ್ಟ ಕೊಲುವೆನವರ ಪ್ರೀತಿ । ಯಿಟ್ಟು ಪೇಳ್ಗರೇ ॥ ಅಷ್ಟಲೋಕಪಾಲರಡ್ಡ । ಗಟ್ಟಿ 
ಬಂದರವರ ಪುರವ । ಸುಟ್ಟುಬಿಡುವೆನೆಂದು ನುಡಿದ । ದಿಟ್ಟ ಪಾರ್ಥನು ॥ ೩ ॥ 
ಕುರುಡನೇನನೆಂದನವನ । ತರುಣಿ ತನಯರೇನಗೈದ । ರರುಹು ಶೀಘ್ರದಿ೦ದಲವರ 
| ಕರುಳ ಬಗೆವೆನು ॥ ಹರನು ಬಂದು ತಡೆದರವನ | ಪುರವ ಸೂರೆಗೊಂಬೆನೆಂದು 
| ಮರುತಜಾತನುಸುರೆ ಕುಂತಿ | ಮರುಗುತೆಂದಳು ॥ ೪ ॥ ॥ ೨೬೨ ॥ 


ರಾಗ ನೀಲಾಂಬರಿ, ರೂಪಕತಾಳ. 
(ಧಾಟಿ-ಯಾತಕೆ ಮಲಗಿದೆ ರಥದಲಿ ॥ ಎಂಬಂತೆ.) 

ಎಂತುಸುರುವೆನಕಟೆನ್ನಯ । ಚಿಂತೆಯನೆಲೆ ಬಾಲರೆ ಜ 1 ನ್ಮಾಂತರದಘ 
ಪರಿಣಾಮದ । ಲಿಂತೊದಗಿದುದೆನಗೆ ॥ ಕಾಂತೇಯರೊಳು ಜಗದೊಳಗೆ | ನ್ನಂಥವಳನು 
ಕಾಣೆನು ಬಲು | ಸಂತೋಷವದಾಯಿತೆ ಭಗ | ವಂತನ ಮಾನಸಕೆ | ೧ ॥ ಮೊದಲಲಿ 
ಸುತರಿಲ್ಲದೆ ಮರು । ಗಿದೆ ನಾ ಮೇಲಿನಯನು ಸುರ । ಪದವಿಗೆ ಪೋಗಲು ಕರಗಿದೆ 
| ಬದುಕಿದೆ ನಿಮಗಾಗಿ ॥ ತದನಂತರವಿಲ್ಲಿಗೆ ಬಂ | ದೊದಗಿದೆನಡವಿಯನಗಲಿದು । 
ನದಿಯಣುಗನ ದಯದಿಂದಲಿ | ಪದುಳದೊಳಿಹೆವೆ೦ದು ॥ ೨ ॥ ಪರದೇಶಿಗಳ೦ತೀಪುರ 
| ವರದಲಿ ಬಾಳುವದಾಯಿತು । ತರಳರೆ ನಿಮ್ಮಯ್ಯನು ಬದು | ಕಿರುತ್ತಿದ್ದರೆ ನಮಗೆ ॥ 
ಬರುವದೆ ಈ ಗತಿಯಾತನ । ಮರಣದ ದೆಸೆಯಿ೦ದಗಣಿತ । ಪರಿಭವವನು ಪಡವುತಲಿಹ 
| ಪರಿಯಾಯಿತು ಶಿವನೆ ॥ ೩ ॥ ಅಂದೇಯೀಧರೆಯೆಲ್ಲವ | ನಂಧನಿಗೊಪ್ಪಿಸಿ ಪಾಂಡು 
ಮ | ಹೀಂದನು ವನಕೈದಿದನದ | ರಿಂದೀನಗರದಲಿ | ಒಂದಧಿಕಾರವು ನಮಗಿ | 
ಲ್ಲೆಂದಬ್ಬರಿಸಿದಳೆನ್ನನು | ಗಾಂಧಾರಿಯು | ಮುಂದೇಗುವೆ । ನೆಂದಳಲಿದಳವಳು 
೪ ॥ ೨೬೬ ॥ 


ಕಂದಪದ್ಯ 
ಪಡೆದವಳಳಲಂ ಕೇಳುತ | ಕಡೆಗಾಲದ ರುದ್ರನಂತೆ ಕಿಡಿಗೆದರುತ್ತಂ ॥ ತಡೆಯದೆ 
ಭೀಮಾದ್ಕಣುಗರ್‌ । ಹೊಡೆವುತ ನಿಜಭುಜವನವ್ರೆಗೆಂದರ್ಜವದಿಂ ॥1೧॥॥೨೬೭॥ 


ರಾಗ ಮಾರವಿ, ಏಕತಾಳ. 
ಮಾತೆಯೆ ಮರುಗುವೆ | ಯೇತಕೆ ಬಿಡುಬಿಡು | ಭೀತಿಯ ನುರೆ ತೊರೆದು ॥ 
ಭೂತಳವಾಳ್ವೆವು | ರೀತಿಯೊಳಾಕಡು | ಧೂರ್ತರ ಸದೆಬಡಿದು ॥ ೧ ॥ ಭುಜಬಲವೇ 
ಭೂ । ಭುಜಕುಲದಧಿಕೃತಿ | ನಿಜವಿದು ತಿಳಿ ನೀನು ॥ ಅಜ ಪಿತೃ ಪದಪಂ । ಕಜ 


೪೮ ಯಕ್ಷಲೋಕ 


ಕೃಪೆಯಿರುತಿರೆ | ಕುಜನರ ಭಯವೇನು ॥ ೨ ॥ ನಾರಿಯುಸುರ್ದ ವಿ । ಚಾರದ 
ನುಡಿಯದು | ಕಾರಿಯಕಹುದೆಂದು ॥ ತೋರದು ಶೋಕವ । ಸೈರಿಪುದೆಂದನು | 
ವೀರ ಯಮಜ ಮಣಿದು ॥ ೩॥ ॥ ೨೭೦ ॥ 


ವಾರ್ಧಿಕ. 
ಇಂದು ಕುಲಜಾತ ಕೇ | ಳಂದದಿಂದಾಪಾಂಡು | ನಂದನರ್ಬಹಳ ಬಗೆ | 
ಯಿಂದವಳ ಶೋಕಸಂ | ಬಂಧಮಂ ಬಿಡಿಸಲಾ | ನಂದಮಂ ತಾಳುತರ । ವಿಂದಮುಖಿ 
ಕುಂತಿ ಬಳಿಕ ॥ ಕ೦ದರಂ ಹಿಡಿದೆತ್ತಿ | ಯೆಂದಿನಂತುಚಿತೋಕ್ತಿ | ಯಿಂದ ಮನ್ನಿಸುತಲಿರ 
| ಲಂದು ಕೌಂತೇಯರಭಿ | ವಂದಿಸುತ ಮಗುಳಲ್ಲಿ | ನಿಂದು ಸಂಭ್ರಮದೊಳಿಂ । 
ತೆಂದರಾ ನಿಜಮಾತೆಗೆ ॥ ೧ ॥ ॥ ೨೭೧ ॥ 


ರಾಗ ಕೇತಾರಗೌಳ, ಅಷ್ಟತಾಳ. 

ಜನನಿ ಲಾಲಿಸು ಕುಂಭ । ತನುಜನಾಜ್ಞೆಯೊಳಿಂದು | ಜನಪದ್ರುಪದನಲ್ಲಿಗೆ ॥ 
ಅನುವರಕ್ಕೆ ದುವೆ । ವನುಜರೈ ದಿದರು ಮುಂ | ದನುಮತಿಗೊಡು ನಮಗೆ ॥ ೧ ॥ 
ಬೆಚ್ಚಿದಳಂಗನೆ | ಯೆಚ್ಚರಿಯಕಟನಿ | ಮಿಚ್ಜೆ ೈಯೇಕಿಂದಿನೊಳು ॥ ಹೆಚ್ಚಿನ ಭಟನೊಡ । 
ನೆಚ್ಚಾಡುವದನವ ನುಚ್ಚರಿಸಿದನೆಂದಳು' ॥ ॥ ಕಾರಣವೆಲ್ಲವು । ತೋರುವದಂತ್ಯದಿ 
| ಧಾರುಣೀಶನ ಪಿಡಿದು ॥ ಭೋರನೆ ತಹುದೆಂದು । ವೀರ ನೇಮಿಸಿದನು. | 
ಮೀರುವದಲ್ಲವಿದು ॥ ೩ ॥ ಭಾರಿಯ ಭಟನತಿ | ಧೀರ ದ್ರುಪದನ ವಿ | ಚಾರವ ಬಲ್ಲೆ 
ನಿಂದು ॥ ಆ ರಣದಲಿ ಭಯ । ತೋರುವದೆನಗೆಂದು | ನಾರಿ ಚಿಂತಿಸಿದಳಂದು ॥ ೪ 
॥ ಎಂಥ ಪರಾಕ್ರಮ | ವಂತನಾದರು ಸಮ । ರಾಂತದೊಳವನ ತಂದು ॥ ಸಂತಸದಲಿ 
ಗುರು | ವಂತಿಕಕೊಪ್ಪಿಸು | ವಂಥವರಾಹೆವಿಂದು | ೫ ॥ ಧುರ ವಿದ್ಯೆಯೆಲ್ಲವನರಿದವರಾದರು 
| ತರಳರು ನೀವಲ್ಲಿಗೆ ॥ ತೆರಳಿದೊಡಾವಂಗ । ದೊರೆವುದೊ ಎಂದೆಂಬ | ಕೊರತೆಯಪ್ಪುದು 
ತನಗೆ ॥ ೬ ॥ ಹರಿಹರರಂಘ್ರಯ । ಕರುಣದೊಳನ್ಯರ | ಗರುವವ ಮುರಿವೆವಿಂದು ॥ 
ಗುರುವಾಜ್ಞೆಯೆಮಗಿದೆ | ತೆರಳದೆ ಬಿಡೆವೆಮ್ಮ “ಥರಸಿ ಕಳುಹಿಸೆಂದರು ॥ ೭ ॥ 
ನಳಿನದಳಾಕ್ಷನು । ಸಲಹಲಿ ನಿಮ್ಮನು | ಬಲವಂತ ನೃಪನನಿಂದು ॥ ಗೆಲಿದು ತಂದೀಗುರು 
| ಗಳಿಗಿತ್ತು ಬನ್ನಿರೆಂ | ದೊಲಿದು ಪೇಳಿದಳು ನಿಂದು ॥ ೮ ॥ ॥೨೭೯॥ 


ರಾಗ ಭೈರವಿ, ತ್ರಿಪುಟತಾಳ. 
(ಧಾಟ-ಬರುತ ಭೀಷ್ಮ ದ್ರೋಣ ಕೃಪರಿಗೆ ॥ ಎಂಬಂತೆ.) 
ಅರಸ ಕೇಳೈ ಬಳಿಕ ಭಕ್ತಿಯೊ | ಳೆರಗಿ ಪಾಂಡವರವೈೆಗಾಕೆಯ 
ಚರಣಧೂಳಿಯನಾಂತು ಶಿರದಲಿ | ಭರದೊಳಾಚತುರಂಗ ಬಲವನು । ಕರೆಸಿ ಮುಸಲ 
ಮುಸುಂಡಿ ಘನತೋ । ಮರ ಕುಠಾರ ಗದಾದಿಯಾಯುಧ | ಶರನಿಷಂಗ ಧನುಸ್ಸುಗಳು 
ತುಂ | ಬಿರುವ ಬಹು ಭಂಡಿಗಳ ಬರಿಸಿದ । ರೇನನೆಂಬೆ | ನಾನಿ | ನ್ನೇನನೆಂಬೆ ॥ ೧ 


ಪಾಂಡವ ವಿಜಯ ರ್ಳ 


॥ ಭೇರಿ ತಂಬಟ ಕೊಂಬು ಕಹಳೆ ನ | ಗಾರಿ ಮೊಳಗಿತು ಛತ್ರಚಾಮರ । ದೋರಣದ 
ಬಹು ಬಿರಿದುಗಳ ಶೃಂ । ಗಾರವೆಸೆದುದು ಜಯ ಜಯದಧ್ದನಿ । ದೋರಿ ಪೊಗಳುವ 
ಪಾಠಕರ ಬಲ | ದಾರುಭಟೆಯಲಿ ಪಾಂಡವರು ಪೊಂ | ದೇರನಡರಿದು ಧನುವನೊದರಿಸಿ 
| ವೀರ ದ್ರುಪದನ ಪುರಿಗೆ ನಡೆದರ । ದೇನನೆಂಬೆ । ನಾನಿ | ನ್ನೇನನೆಂಬೆ ॥ ೨ ॥ 
ಕೌರವರ ಬಲ ಮುಂದೆ ಪೋಗುವ | ದಾರಿಯಲಿ ದುಃಶಕುನ ಮೊದಗಿದು । 
ದೋರಣದೊಳದನೆಣಿಕೆಗೊಳದು । ಬ್ಲೇರಿ ದ್ರುಪದನ ಪುರವ ಮುಸುಕಿತು । ಧೀರ 
ಪಾಂಡವರವರ ಪರಿಯನು ಟ। ದೂರದಲಿ ನೋಡುತ್ತ ನಿಂದರು | ಶೂರ 
ಕರ್ಣಾದಿಗಳನಲ್ಲಿಯ । ದ್ವಾರಪಾಲಕರು ತಡೆದರಾಗಲೆ । ಏನನೆಂಬೆ । ನಾನಿ | 
ನ್ನೇನನೆಂಬೆ ॥ ೩ ॥ ೨೮೨ ॥ 


ರಾಗ ಕೇತಾರಗೌಳ, ಅಷ್ಟತಾಳ. 
(ಧಾಟಿ-ಅಂಕೆಯು ನಡೆಯದು ॥ ಎಂಬಂತೆ.) 

ಖುಲ್ಲ ಬಾಲಕರೆ ನೀ । ವೆಲ್ಲಿಗೆ ಪೋಗುವಿ । ರಿಲ್ಲಾವುದುಂಟು ಕಾರಿಯವೆಂದು 
| ಯೆಲ್ಲವ ನಾವ್ಕೇಳಿಕೊಳ್ಳದೆ ನಿಮ್ಮಯ । ಗುಲ್ಲಿಗೆ ದಾರಿಯ ಬಿಡೆವಿಂದು ॥ ೧ ॥ 
ಮಂಕುಗಳಿರ ನಿಮ್ಮ । ಬಿಂಕದ ಮಾತಿಗೆ | ಶಂಕಿಸಿಕೊಂಡು ಪೋಗೆವು ನಿಮ್ಮ । 
ಟೊಂಕವ ಮುರಿದು ನ । ಮ್ಮಂಕವ ತೋರ್ಪೆವು । ಕೊಂಕುಮಾತಲ್ಲಿದು ಬಿಡಿರೆಮ್ಮ ॥ 
೨ ॥ ಪುಂಡ ಬಾಲರೆ ಕೈಯ | ದಂಡದಿ ನಿಮ್ಮಯ । ಮಂಡೆಮಂಡೆಯ ಮೇಲೆ 
ಬಡಿವೆವು ॥ ಚಂಡತನದೊಳಮ್ಮ | ನಂಡಲದರೆ ನಿಮ್ಮ | ತಂಡತಂಡವನೆಲ್ಲ ಕಡಿವೆವು 
॥ ೩ ॥ ಕೆರಳಿ ಕರ್ಣಾದ್ಯರು | ಭರದೊಳವರ ಕೈಯ । ಮುರಿಮುರಿ ಬಿಗಿದು 
ನೀವೀಗಲೇ ॥ ಧೊರೆಯನ್ನು ಕರೆಯಿರಿ | ಧುರಕೆಂದು ಮೂಗಿಗೆ | ಬರೆದರು 
ಸುಣ್ಣವನಾಗಲೇ ॥ ೪ ॥ ೨೮೬ ॥ 


ಕಂದಪದ್ಯ 
ಕರಿಪುರದಧಿಪತಿ ಕೇಳತಿ । ಭರದಿಂದಾದ್ದಾರಪಾಲರೈತಂದಳುತಂ ॥ ಮೆರೆವಾ 
ಮಂತ್ರಿಜನಾಳಿಯ । ಶಿರಿಯಂದಿಹ ದ್ರುಪದರಾಜಗೆರಗುತ ನುಡಿದರ್‌ ॥ ೧ ॥ 
॥ ೨೮೭ ॥ 


ರಾಗ ಮುಖಾರಿ, ಏಕತಾಳ. 
(ಧಾಟಿ-ಮಹಾರಾಜಾ ಕೇಳ್ವುದು ಕಲಾಪ ॥ ಎ೦ಬಂತೆ.) 
ಭೂಮಿಪಾಲಕನೆ ಲಾಲಿಸೈಯ । ನಾವೆಂಬ ನುಡಿಯ । ಭೂಮಿ ಪಾಲಕನೆ 
ಲಾಲಿಸೈಯ ॥ ಪಲ್ಲ ॥ ಪೇಳೆ ಭೀತಿಯಹುದು ನಮಗೆ । ಖೂಳತನದೊಳೆಮ್ಮ ಪುರಿಗೆ 
| ಕಾಳಗಕರಿಗಳ | ಪಾಳಯ ಬಂದೆ | ಮ್ಯಾಳುಗಳೆಲ್ಲವ | ಗೋಳುಗುಡಿಸಿದುದು ॥ ೧ 
॥ ಎತ್ತಲೀಕ್ಷಿಸಿದರು ಪುರದ । ಸುತ್ತಲವರ ಬಲದಬ್ಬರದ । ಮುತ್ತಿಗೆಯಧಮರ । ಕೃತ್ಯದಿ 


೫೦ ಯಕ್ಷಲೋಕ 


ತನು ನಡು । ಗುತ್ತಿದೆ ನಗರಿಯ । ಕಿತ್ತಪರೀದಿನ ॥ ೨ ॥ ತಡೆದು ಹೊಯ್ದಾಡಿದರೆ 
ನಮ್ಮ | ಹಿಡಿದು ಕೈಯ ಕಟ್ಟಿ ನಿಮ್ಮ । ಒಡೆಯನ ಕರೆಯಿರಿ | ತಡೆಯದೆ ರಣಕೆನು । 
ತೊಡನೊಡನೆಮ್ಮನು | ದಡಿಗರು ಹೊಡೆದರು ॥ ೩ ॥ ॥ ೨೯೦ ॥ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ದ್ವಾರಪಾಲರ ನುಡಿಯ ಕೇಳುತ । ವೀರ ದ್ರುಪದನು ಖಾತಿಯಿಂದು | ಬ್ಹೇರಿ 
ನುಡಿದನು ಮಂತಿಮುಖಪರಿ । ವಾರಗಳಿಗೆ ॥ ೧ ॥ ಏನಿದಚ್ಚರಿಯಮಮ ಮನದನು 
| ಮಾನವಿಲ್ಲದೆಯೆಮ್ಮ ಪುರಕರಿ । ಸೇನೆ ಮುಸುಕಿದ ಪರಿಯನರಿಯೆ ನ । ವೀನವಿಂದು 
॥ ೨ ॥ ಸಕಲ ದೇಶಾಧೀಶರೆನ್ನಯ | ವಿಕಟಭುಜಬಲಕಂ೦ಜಿಕೊಂಡೇ । 
ಸುಖದೊಳಿರುತಿಹರಲ್ಲದಿ೦ತೀ | ಮುಖದಿ ಬಹರೆ ॥ ೩ ॥ ಕರಿಪುರದ ಭೂಮಿಪರು 
ಬಲವಂ | ತರು ವಿಚಾರಿಸಲಾದರಕ್ರಮ । ಚರಿತರಲ್ಲೈ ಬಂದರಾರೋ । ದುರುಳ 
ನೃಪರು ॥ ೪ ॥ ಖಳರ ತಲೆಗಳ ಕಡಿದು ಭೂತಾ | ವಳಿಗೆ ಬಲಿಗೊಟ್ಟಂಜಿದವರನು 
| ನಿಳಯ ಪರಿಯಂತಟ್ಟುವದೆ ಘನ । ತಿಳಿಯಲೆಮಗೆ ॥ ೫ ॥ ಇದಕೆ ಪೋಗುವ 
ಧಿಟ್ಟರೀಸ್ಕೆ | ನ್ಯದೊಳದಾರವರೆನ್ನ ವೀಳಯ । ವಿದನು ಪಿಡಿದೈದಲಿಯೆನುತ್ತವ । 


ಸ್ರಿ 
ನೊದಗಿ ನುಡಿದ ॥ ೬ ॥ ॥ ೨೯೬ ॥ 


£; 


ಕಂದಪದ್ಯ 
ಧರಣಿಪನೆಂದುದನಾಲಿಸಿ | ಭರದಿ೦ತತ್ತನುಜ ಸತ್ಯಜಿತು ಮಂತ್ರೀಶರ್‌ ॥ ಶರ 
ಧನು ತೂಣೀರಗಳಂ । ಧರಿಸುತ ಪಾರ್ಷತನರೇಂದಗೆರಗುತ ನುಡಿದರ್‌ ॥ ೧ ॥ 
೨೯೭ ॥ 


ರಾಗ ಮಾರವಿ, ಏಕತಾಳ. 

ಅವನಿಪ ಕೇಳೀ | ಬವರವದೇಂಘನ । ಕವಿದರಿನಿಕರವನು ॥ ರವಿಜನ ಪುರಿಗ 
| ಟ್ಟುವೆವತಿಬೇಗದಿ | ವಿವರಿಸಲೇನದನು ॥ ೧ ॥ ಭಾರ್ಗವ ತಡೆಯಲಿ । ಭರ್ಗನೆ 
ಬರಲಿ ಮ | ಹೋಗ್ರದೊಳಹಿತರನು ॥ ನಿಗ್ರಹಿಸುವೆವು ರ । ಣಾಗ್ರದೊಳೇಕ್ಷಿಸು । 
ವಿಗಹದಂದವನು ॥ ೨ ॥ ಕೊಡು ವೀಳಯವನು । ತಡೆಯದೆ ನೀನೆನೆ । 
ಪೊಡವಿಪನದನೊಲಿದು ॥ ನಡೆಯಿರಿ ಬಹುಬಲ । ದೊಡನೆನುತವರಿಗೆ । ನುಡಿದಿತ್ತನು 
ತಿಳಿದು ॥ ೩ ॥ ಒದಗಿದ ಚತುರಂ | ಗದ ಬಲ ಸಹಿತವ | ರೊದರುವ ಗರ್ಜಿಸುತ 
॥ ಮದಮುಖ ಕೌರವ ।ರಿದಿರಿಗೆ ನಡೆದರು | ವಿಧವಿಧ ಶರವೆಸುತಾ । ೪॥ ॥೩೦೧॥। 


ವಾರ್ಧಿಕ. 
ಅರಸ ಕೇಳವರ ಬಾಣಾವಳಿಯ ಹಾವಳಿಯ | ಲಿರದೆ ಕೌರವ ಬಲಂ ಭೀತಿಯಿ೦ 
ರೀತಿಯಿಂ | ಧುರದೊಳ್ಳಲಾಯನಂ ಗೈವುದಂ ಸುಯ್ವುದಂ ಪರಸೈನ್ಯದುರವಣೆಯನು 


ಪಾಂಡವ ವಿಜಯ ೫೧ 


॥ ತರಣಿಜ೦ ಕಂಡು ಘನ ಕೋಪದಿಂ ಚಾಪದಿಂ | ಸರಳನೆಸುತಹಿತಭಟಸೇನೆಗಳನಾನೆಗಳ 
| ನರಿವುತೈತರೆ ಕಂಡ ಶಂಕದಿ೦ ಬಿ೦ಕದಿ೦ ಮಂತ್ರೀಶನಿಂತೆಂದನು ॥ ೧ ॥ ೩೦೨ ॥ 


ರಾಗ ಶಂಕರಾಭರಣ, ಮಟ್ಟೆತಾಳ. 
(ಧಾಟಿ-ನರನು ಗಾಂಡೀವ ಧನುವ ರೋಂಕರೀಸುತ ॥ ಎಂಬಂತೆ.) 
ದುರುಳ ನೃಪಕುಮಾರ ನೀನದಾವ ಸುಭಟನು । ಬರಿದೆ ಕೆಣಕಲೇತಕೆಮ್ಮನುಸುರು 
ನಿಜವನು ॥ ಅರಸ ದ್ರುಪದನಿಂಗೆ ನಾನು ಮಂತ್ರಿಯೆನ್ನನು । ಅರಿತುಕೊಳ್ಳೆನುತ್ತಲೆಸಲು 
ಕರ್ಣ ನುಡಿದನು ॥ ೧ ॥ ಸೃಷಿಗುತ್ತಮಾಂಗದೇಶದರಸನೆನ್ನನು । ಧಿಟ್ಟ ಕರ್ಣನೆಂಬರೆಲ್ಲರೀಗ 
ನಿಮ್ಮನು ॥ ಕುಟ್ಟಿ ಕೊಂದು ಕೆಡಹಿ ಬಳಿಕ | ದ್ರುಪದ ನೃಪನನು । ಕಟ್ಟಿಕೊಂಡು 
ಪೋಗಬಂದೆವೆನುತಲೆಚ್ಚನು ॥ ೨ ॥ ಧಾರುಣೀಶನನ್ನು ಪಿಡಿವ ಶೂರತನವನು । 
ತೋರಿಸೆನುತ ಮಂತ್ರಿಯೆಸಲು ಭೂರಿ ಶರವನು ॥ ತೇರು ಮುರಿಯಲಂಜಿ ಹಿಂದೆ । 
ಸರಿಯೆ ಕರ್ಣನು | ಕೌರವೇ೦ದ್ರನಾಂತು ನಿಂದು ಮಂತಿಗೆಂದನು ॥ ೩ ॥ ೩೦೫ ॥ 


ರಾಗ ತೋಡಿ, ಅಷ್ಟತಾಳ. 
(ಧಾಟಿ-ಚರರೆಂದ ನುಡಿಗೇಳುತ್ತ ॥ ಎಂಬಂತೆ.) 

ಎಲವೋ ಮಂತ್ರಿಯೆ ನೀ ಕೇಳು | ನಮ್ಮವನನ್ನು । ಗೆಲಿದೆನೆಂದಾತ್ಮದೊಳು ॥ 
ತಳೆದ ಗರ್ವವನೀಗ । ನಿಲಿಸುವೆ ನೋಡಿನ್ನು । ಬಲವ೦ತ ಕೌರವನಳವನೆಂದೆಚ್ಚನು ॥ 
೧ ॥ ಕುರುಡನ ಮಗನೆ ನೀನು । ಯುದ್ಧದಿ ನೀನು | ಬರಡನೆಂದೆನಿಸುವೆನು ॥ 
ತೆರಳಬೇಡೆಂದು ನಿ | ಷ್ಠುರ ಮರ್ಮಭೇದಿಯ । ಶರವೊಂದನೆಳೆದೆಚ್ಚ । ನರಸಗೆ 
ಮಂತ್ರಿಯು ॥ ೨ ॥ ಆ ಧೀರನೆಸುಗೆಯೊಳು । ಕೌರವ ನೊಂದು ಮೇದಿನಿಯೊಳು 
ಬೀಳಲು ॥ ಖೇದದಿಂದಾತನ | ಸೋದರರೆಲ್ಲರು । ಕಾದಿ ಮಂತ್ರಿಯೊಳು ಹಿಂ | 
ದಾದರೇನೆಂಬೆನು ॥ ೩ ॥ ಕೌರವ ಕರ್ಣನಿಗೆ | ಪೇಳ್ದನು ಗಹ । ಚಾರದುರ್ಬಲವೆಮಗೆ 
॥ ಸೇರದು ಜಯವು ನ 1 ಮ್ಮೂರಿಗೈದುವ ಯೆನ | ಲೋರಂತೆ ಸಕಲರು | 
ಹಾರಿದರಲ್ಲಿಂದ ॥ ೪ ॥ ಎಲ್ಲಿಗೈದುವಿರಿ ನೀವು । ದುಷ್ಟರೆ ನಿಮ್ಮ । ಕೊಲ್ಲದೆ ಬಿಡೆವು 
ನಾವು ॥ ನಿಲ್ಲಿರೆನ್ನುತ ಕೋಪ | ದಲ್ಲಿ ಸಚಿವ ಮುಖ್ಯ । ರೆಲ್ಲರು ಬೆರಸಿದ । 
ರಲ್ಲಿಂದಾದುರುಳರ ॥ ೫ ॥ ಕೆಲರು ತರುವನೇರ್ದರು | ಕೌರವರೊಳು | ಕೆಲರು 
ಫಾತಕೆ ಬಿದ್ದರು ॥ ಹಳುವವ ಹೊಕ್ಕರು | ಕೆಲರು ಸರೋವರ । ಕಿಳಿದರು ಭೀತಿಯ 
| ತಳೆದು ಗಾಬರಿಯಾಗಿ ॥ ೬ ॥ ೩೧೧ ॥ 


ವಾರ್ಧಿಕ. 
ಅರಸ ಕೇಳಿಂತವರ್ಬೀಳುತೇಳುತ ಜರದ | ಕರಚರಣಜಾನುಗಳ ಕಳಚಿದ 
ಕಿರೀಟಗಳ । ಶಿರಗಳ ವಿನಷ್ಟ ರಾಜಾಂಗಮರ್ಯಾದೆಗಳ ನಾಚಿಕೆಯ ನೋವಿನಿಂದ ॥ 
ಶಿರದ ಮುಸುಕಿನಿಂದ ಬರಲಂಗನೆಯರಿದಿರಾಗಿ | ಧುರವಿಜಯದಾರತಿಯನೆತ್ತುತಿರಲದನು 


೫೨ ಯಕ್ಷಲೋಕ 


ಧಿ ಕೃರಿಸಿ ಲಜ್ಜಾ ಭರದೊಳಿನಜ ಕೌರವರೆಲ್ಲರೆ ೈದಿದರ್ತಮ್ಮ ಮನೆಗೆ 1 ೧ ॥ 
॥ ೩೧೨ ॥ 


ಭಾಮಿನಿ. 

ಅತ್ತ ಸಚಿವಾದಿಗಳು ಬೆರಬೆರ । ಸುತ್ತ ಬರೆಬರೆ ಕಾಣದಾರನು | ಪತ್ತನಕೆ 
ತಿರುಗುತ್ತ ದಾರಿಯ ಮೇಲೆ ಪಾಂಡವರು ॥ ನಿತ್ತುದನು ಕಂಡಿವರು ರಿಪುಗಳೆ । ನುತ್ತ 
ಬಾಣವನೆಸಲು ಹೂಂಕರಿ । ಸುತ್ತ ಕಿಡಿಕಿಡಿಯಾಗಿ ನುಡಿದರು ಭೀಮ ಫಲ್ಲುನರು ॥ ೧ 
॥ ೩೧೩ ॥ 


ಭೋಗಷಟ್ಟದಿ. 
(ಧಾಟಿ-ಭಳಿರೆ ಪಾರ್ಥನಣುಗ ನಿನ್ನ ॥ ಎಂಬಂತೆ.) 

ಅರರೆ ದುಷ್ಟ ಭಟರೆ ಸುಮ್ಮ । ನಿರುವನೆಮ್ಮನೆಚ್ಚಿರದರ । ಪರಿಯ ನೋಡಿರೆನುತ 
ಬಹಳ । ಸರಳನೆಚ್ಚರು ॥ ಅರಿಗಳೂಡನೆ ಬಂದು ನಮ್ಮ | ಪುರವ ಮುಸುಕಲಂಜಿ 
ಸುಮ್ಮ । ನಿರುವ ಖಳರು ನೀವೆನುತ್ತ | ಶರವನೆಚ್ಚರು ॥ ೧ ॥ ಖಳರದಲ್ಲದಿರ್ದಡಾಜಿ 
| ಗಳು ಕಿದವರನೋಡಿಸುವರೆ | ಫಲವನಿದಕೆ ತೋರ್ಪೆವೆಂದು | ಮುಳಿವುತೆಚ್ಚರು ॥ 
ಸುಲಿಗೆಗಾರರಾದ ಜೀವ । ಗಳರೊಳಾವ ಧರ್ಮವವರ । ಬಳಿಯ ನಿಮಗೆ 
ತೋರ್ಪೆವೆನುತ । ಲಳುಕದೆಚ್ಚರು ॥೨॥ ಹೆಚ್ಚು ಮಾತು ಬೇಡೆನುತ್ತ | ಕಿಚ್ಚಿನಂದದಸ್ತಗಳನು 
| ಕೆಚ್ಜೆದೆಯಲಿ ಪಾರ್ಥನವರಿ! ಗೆಚ್ಚನದರೊಳು ॥ ಮೂರ್ಛೆಯಿಂದ. ಬೀಳಲಪರು 
ಬೆಚ್ಚಿಯವರ ಭೃತ್ಯರೈದಿ ಯುಚ್ಚರಿಸಿದರವನಿಪತಿಗೆ | ತಚ್ಚರಿತ್ರವಾ ॥ ೩ ॥ ೩೧೬ ॥ 


ರಾಗ ಮುಖಾರಿ, ಏಕತಾಳ. 
(ಧಾಟಿ-ಲಾಲಿಸಿಕೇಳಿ೦ದ್ರಸ೦ಜಾತ ॥ ಎಂಬಂತೆ.) 

ಪಾಂಚಾಲರಾಯ ಲಾಲಿಸೈಯ | ನಾವೆಂಬ ನುಡಿಯ | ಪಾಂಚಾಲರಾಯ 
ಲಾಲಿಸೈಯ ॥ ಪಲ್ಲ ॥ ಮಂತ್ರಿ ಮುಂತಾದ ವೀರರಿಂದು । ಸಂಗರಕ್ಕೆದಿ | ಪಂಥದಿ 
ಕಾದಿ ಖತಿಯೊಳಂದು ॥ ನಿಂತರಿವರ್ಗಗ । ಳ೦ತರಿದೊಟ್ಟಿದು | ರಂತನ್ಯಪಾಲಕ 
ತಿಂಥಿಣಿಯೆಲ್ಲವ ॥ ನುಂತಳುವದೆ ಭವ । ನಾಂತಸ್ಥಲಪರಿ | ಯಂತವು ಬೆರಸಿದ । 
ರಿಂತಿದನಾಲಿಸು ॥ ೧ ॥ ಮತ್ತೊಂದು ತಂಡದಿದಿರಿಗೈದಿ । ಕೋಪದಲಿ ಮಂತ್ರಿ । 
ಸತ್ಯಜಿತ್ತುಗಳು ಬಿಡದೆ ಕಾದಿ ॥ ಅತ್ಯದುಭುತ ರಣ । ಕೃತ್ಯವನೆಸಗಿದು । ರಾತ್ಮಕರೆಚ್ಚ ಮ 
| ಹಾಸ್ಪಗಳಿರಿತವ | ನುತ್ತರಿಸದೆ ನಿ । 'ಶಕ್ರಿಯೊಳಂಗವ ತರು ಧರಣಿಗೆ । ಸತ್ತವರಂದದಿ 
॥ ೨ 7 ॥ ೩೧೮ ॥ 


ಪಾಂಡವ ವಿಜಯ ೫೩ 


ಭಾಮಿನಿ. 

ಪೊಡವಿಪತಿ ಕೇಳ್ದಾರರಾಡಿದ | ನುಡಿಯ ಲಾಲಿಸಿ ಪ್ರಳಯ ಕಾಲದ । ಮೃಡನೊ 
ದ್ರುಪದನೊ ಹೇಳಲರಿದೆಂಬಂತೆ ಗರ್ಜಿಸುತ ॥ ಎಡಬಲವನೀಕ್ಷಿಸುತ ಖಂಡಯ । 
ವಿಡಿದು ಹೂಂಕರಿಸುತ್ತ ತಿರುಹುತ । ಗುಡುಗುಡಿಸಿ ಕಂಗಳಲಿ ಕೆಂಗಿಡಿಯುಗುಳುತಿಂತೆಂದ 
1೧॥ ॥ ೩೧೯॥ 


ರಾಗ ಕಾಂಬೋಧಿ, ರುಂಪೆತಾಳ. 

ಅಕಟಕಟ ದುಷ್ನಭಟ । ನಿಕರವಿನಿತೆಸಗಿದುದೆ | ವಿಕಟಬಲ ಮಂತ್ರಿ ಮತ್ತುತರು ॥ 
ಸ್ವಕೃತ ರಣದೊಳಗೆ ನಿ | ಶ್ರಕುತರಾದರೆ ಬಲಾ । ಧಿಕರಾದರೇ ವಿರೋಧಿಗಳು ॥ ೧ 
॥ ಕಡಿವೆನರಿಗಳ ತಲೆಯ । ಹೊಡೆವೆನಹಿತರ ಪಡೆಯ । ಕೆಡಹುವೆ ರಥಾಶ್ವ ಕರಿಗಳನು 
॥ ಪಿಡಿದಾ ಜಯಶ್ರೀಯ । ಮುಡಿಯನೆಳತಂದು ಬಿಗಿ । ದಿಡುವೆನೀಸ್ತಂಭದೊಳಗಿನ್ನು 
॥ ೨ ॥ ಜವನ ಧೂರ್ಜಟಿಯ ವಾ । ಸವನ ಧನದನರಮಾ । ಧವನ ಮರೆಹೊಗಲಿ 
ಸಲಹೆಂದು ॥ ತವಕದಲಿ ತಾಯ ಗ | ರ್ಭವನು ಹೊಕ್ಕರು ಶತ್ರು । ನಿವಹವನು 
ಬಿಡುವನಲ್ಲಿಂದು ॥ ೩ ॥ ಸುತ ಶಿಖಂಡಿಯದಾವ । ಗತಿವಿಡಿದನೈದಲು । ನ್ನತ 
ಸೂತರಥರಥಾಶ್ಚಗಳು ॥ ಚತುರ೦ಗಬಲವೆಲ್ಲ | ಜೊತೆಗೊಳಿಸಲೆಂದನಾ । ಕ್ಲಿತಿಪನತ್ಕಂತ 
ರೋಷದೊಳು ॥ ೪ ॥ ಧುರವಾದ್ಯ ಜಯಭೇರಿ । ಮೆರೆಯಲೈ ಛತ್ರಾದಿ । ಸರುವ 
ಶೋಭೆಗಳೊದಗಲೀಗ ॥ ಶರ ಚಾಪ ತೂಣೀರ | ಪರಿಪರಿಯ ಕೈದುಗಳು | ಬರಲೆನ್ನ 
ಬಳಿಗೆಂದನಾಗ ॥ ೫ ॥ ॥ ೩೨೪ ॥ 


ವಾರ್ಧಿಕ 
ಧರಣಿಪತಿ ಕೇಳ್ದಳಿಕ ಚತುರಂಗಸೇನೆಯನು | ಸರಿಸಿತಾ ಭೂಪನಂ ಸಕಲ 
ಸನ್ನಾಹದಿಂ । ದರಸ ಸೇರಿದನಾವರೂಥಮಂ ಜಯಜಯಧ್ಧನಿ ಮೊಳಗಲೆಡಬಲದೊಳು 
॥ ಕರದ ಕಾರ್ಮುಕವ ನೊದರಿಸಲೊಡನೆ ಬಿಲ್ಕುರಿದು । ಭರದಿಂದ ನೂಕಿದಂತಾಗೆ 
ಧೊಪ್ಪನೆ ಧರಣಿ । ಗುರುಳಿ ಮೂರ್ಛಿತನಾದನಾದ್ರುಪದನೇನೆಂಬೆನೆಲ್ಲರುಂ ಬೆರಗಾಗಲು 
(Wen ॥ ೩೨೫ ॥ 


ರಾಗ ತೋಡಿ, ತ್ರಿಪುಟತಾಳ. 
ಆವನಿಪತಿ ಕೇಳ್ದಳಿಕ ಪರಿಜನ | ನಿವಹ ಮುಸುಕಿತು ನೃಪನನೀಕ್ಷಿಸೆ | ತವಕದಲಿ 
ಪೌರೋಹಿತನು ಬಂದು ॥ ಹವಣವರಿದವ ಗಮಲಮಂತ್ರಾಂ | ಬುವನು ತಳಿಯಲ್ಕೆದ್ದು 
ಗುರುಪದ | ಕವನು ವಂದಿಸುತುಸುರಿದನು ನಿಂದು ॥ ೧ ॥ ಗುರುವರನೆ ಕೇಳಾಜಿಗೈದುವ 
| ಭರದಿ ರಥದಲಿ ಚಾಪವನು ರುಂ | ಕರಿದಲಾಧನು ಮುರಿದುದಾ ಕ್ಷಣದಿ ॥ 
ಧರಣಿಗೆನ್ನನು ಹಿಡಿದು ನೂಕಿದ | ಪರಿಯೊಳಾಯಿತು ಬಿದ್ದೆನಾನಿದ । 
ರಿರವನುಸುರೆನಲೆಂದನನುನಯದಿ ॥ ೨ ॥ ದ್ರುಪದ ಕೇಳೇನೆಂಬೆನಕಟಕ | ಟಪಶಕುನವಿದು 


೫೪ ಯಕ್ಷಲೋಕ 


ನೋಡಲಿದರಿಂ । ದಪ ಜಯವು ಸೇರುವುದು ಸಮರದಲಿ ॥ ವಿಪುಲ ಭುಜಬಲಯುತರು 
ಬಂದಾ । ನೃಪರು ಸಂಧಿಯೊಳವರನುರೆ ಮ | ನ್ನಿಪುದು ನಿನಗಿದು ರೀತಿಯಿಂದಿನಲಿ 
॥೩॥ ಕ್ಲಾತಧರ್ಮದೊಳಪಜಯದ ಹೇ । ತುತ್ವದಲಿ ಸಾಮವೆ ಸಮಾಹಿತ । 
ವೃತ್ತಿಯೆನಲಾಮಾತನನುಸರಿಸಿ ॥ ಮತ್ತೆ ಗುರುಪದಕೆರಗಿ ರಥವನು । ಹತ್ತಿ ಶಸ್ತ್ರಾಸ್ತಂಗಳನು 
ಧರಿ । ಸುತ್ತ ನೃಪನೈದಿದನು ಪಡೆವೆರಸಿ ॥ ೪ ॥ ॥ ೩೨೯॥ 


ಭಾಮಿನಿ. 

ಕ್ಲಿತಿಪ ಕೇಳಾಪಾ೦ಡುರಾಯನ | ಸುತರು ಸೇನೆಯನರ್ಧಚಂದ್ರಾ | ಕೃತಿಯೊಳಿರಿಸುತ 
ನಿಂದಿರಲು ನಿಜ ಧನುವನೊದರಿಸುತ ॥ ಹಿತವ ಬಯಸುವ ಮನದೊಳಾಜಿಯ । 
ಕೃತಿಯ ದರ್ಪವ ತೋರುವವನೀ । ಪತಿಯ ಬರವನು ಕಂಡು ನುಡಿದನು 
ಪಾರ್ಥನನಿಲಜಗೆ ॥ ೧ ॥ ॥ ೩೩೦ ॥ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಲಾಲಿಸಗಜ ಬರುವ ಭಟ ಪಾಂ । ಚಾಲನೆನ್ನುತ ತೋರ್ಪುದವನ ವಿ ಶಾಲ 
ಸನ್ನಾಹಗಳ ಲಕ್ಷಣ । ಶೀಲಗಳಲಿ ॥ ೧ ॥ ಈತನಧಟನು ಮುರಿದು ಕೊಲ್ಲದೆ । 
ರೀತಿಯಲಿ ಸೆರೆವಿಡಿದು ತಹೆನೆನ । ಲಾತ ನುಕ್ತಿಯ ಕೇಳಿ ಮಾರುತ । ಜಾತ ನುಡಿದ 
॥ ೨ ॥ ತಾಳು ತಾಳೆ ಪಾರ್ಥ ನಾನೇ | ಕಾಳಗದೊಳಾದುರುಳ ಭೂಪನ । ತೋಳ 
ಬಿಗಿದಪೆನೆಂದನಾ ಬಲ । ಶಾಲಿ ನರಗೆ ॥ ೩ ॥ ತಾ ನಿಲುವೆ ತಾ ನಿಲುವೆನೆನುತ ನಿ 
| ಧಾನ ತಮ್ಮೊಳಗಾಗದಾ ಯಮ | ಸೂನುವಿಂಗೊಪ್ಪಿಸಿದರವರದ । ನೇನನೆಂಬೆ ॥ ೪ 
॥ ತಿಳಿದುಸುರ್ದನು ಯಮಜನರ್ಜುನ । ನಿಲಲಿ ಯದ್ಧಕೆ ಭೀಮನೇ ಬೆಂ | ಬಲಕೆ 
ನಿಲಲೆನೆ ಕೇಳಿ ಮಾರುತಿ । ಮುಳಿದುಸುರ್ದ ॥ ೫ ॥ ಧಿಟ್ಟನರ್ಜುನನಾದ ನಾನು ವಿ। 
ಶಿಷ್ಟ ಭಟರೊಳಗಾದೆನಾಗಲಿ । ಪಟ್ಟಣಕೆ ಪೋಗುವೆನು ನೇಮವ । ಕೊಟ್ಟು ಕಳುಹೈ ॥ 
೬ ॥ ಹತ್ತು ಸಾವಿರ ಮದಗಜ೦ಗಳ । ಸತ್ವದವಗಿಂತೊರೆದೆ ನೀನೀ । ಹೊತ್ತಿನೊಳಗಿನ್ನೇನು 


ಪೋಪೆನೆ | ನುತ್ತ ನುಡಿದ ॥ ೭ ॥ ॥ ೩೩೭ ॥ 
ಕಂದಪದ್ಯ 

ಅವನಿಪ ಕೇಳಿಂತೆನುತಂ । ಜವದಿಂದೈದುವ ಸಮೀರಜನ ನೀಕ್ಷಿಸುತಂ ॥ ರವಿಸಂಭವ 

ಸಂಜಾತಂ । ತವಕದೊಳಡ್ಟೈಸಿ ನುಡಿದನತಿ ವಿನಯದೊಳ೦ ॥ ೧॥ 1೩೩೮ ॥ 


ರಾಗ ಸೌರಾಷ್ಟ್ರ ಅಷ್ಟತಾಳ. 
ಏನಿದೇನಿದು ನಿನ್ನ ಕೋಪವೀದಿನದೊಳು | ತಮ್ಮ ಕೇಳು | ಗುಣ । 
ಹೀನರೆಂದೆಮ್ಮನು | ಹಳಿಯದೆ ಜನವೆಲ್ಲ | ತಮ್ಮ ಕೇಳು ॥ ಹೀನ ಬಲಾಢ್ಯ ನೀನೆಂದು 
ನಾ ನುಡಿದೆನೆ । ತಮ್ಮ ಕೇಳು | ವರ್ತ | ಮಾನಕಾರ್ಯವನು ವಿ। ಜಾರಿಸಿ ಪೇಳ್ಗೆನು 


ಪಾಂಡವ ವಿಜಯ ೫೫ 


| ತಮ್ಮ ಕೇಳು ॥ ೧ ॥ ವಂದೇ ಕಾರಿಯವರ್ಜುನಂಗಾಯಿತಿದರೊಳು | ತಮ್ಮ ಕೇಳು 
| ಹಿಂದೆ । ಮುಂದಿನ ಹಲವು ಕಾರಿಯ ನಿನಗಾಯಿತು । ತಮ್ಮ ಕೇಳು ॥ ಇಂದು ನೀ 
ಪೋದರೇಂಗೈವನರ್ಜುನನೊಬ್ಬ | ತಮ್ಮ ಕೇಳು | ಇದ | ಹದವನರಿದು ನೀ । ನಿಂದು 
ಸೈರಿಸಬೇಕು | ತಮ್ಮ ಕೇಳು ॥ ೨ ॥ ॥ ೩೪೦ ॥ 


ಭಾಮಿನಿ. 

ಪೊಡವಿಪತಿಯೀತೆರದಿ ತಮ್ಮನ । ನೊಡಬಡಿಸೆ ಫಲುಗುಣನ ಬೆ೦ಬಲ । ವಿಡಿದು 
ನಿಜ ಚತುರಂಗದಧಿಪತಿಯಾದನಾಭೀಮ ॥ ಎಡಬಲದ ಭೀಮಾದಿ ಸುಭಟರ । 
ಬಿಡಯದಲಿ ಬೀಭತ್ಸು ಚಾಪವ । ನುಡಿಸುತಿರಲವನಿದಿರು ಬಂದಾದ್ರುಪದನಿಂತೆಂದ 
(Wen ॥ ೩೪೧ ॥ 


ರಾಗ ಭೈರವಿ, ಅಷ್ಟತಾಳ. 

ಭಳಿರೆ ಬಾಲರೆ ನಿಮ್ಮನು । ಕಂಡರೆ ಮನ । ದೊಳಗಾಯ್ತು ಹರುಷವಿನ್ನು ॥ 
ತಿಳುಹುವದಾರ ಮ । ಕೃಳು ನೀವೆಂಬುದ ನಿಮ್ಮ । ಬಲುಮೆಗೆ ಮೆಚ್ಚಿದೆನು ॥ ೧ ॥ 
ದುಪದನೆಂಬವನೆ ನೀನು । ಬಂಧುತ್ತಕೆ | ಸಫಲವಾಗಿಹ ಮಾತನು ॥ ವಿಪುಲ ಯುದ್ಧಕ್ಕೆ 
ಬಂದು । ಕೃಪೆದೋರಿಪೇಳ್ವೆಯಿ | ದಫಲವೆಂದನು ಪಾರ್ಥನು ॥ ೨ ॥ 
ಪ್ರತಿಕಾರ್ಯಭಾಗದೊಳು | ವಿಚಾರವೆ ಪ್ರಥಮ ಪರೀಕ್ಷಿಸಲು । ಕೃತಿಯೆಲ್ಲ ಕಡೆಯಲ್ಲಿ 
| ಹಿತದಿ ಪೇಳಿರಿ ನಿಮ್ಮ | ಪಿತನಾವ ನೃಪನೆ೦ದನು ॥ ೩ ॥ ಜನಪಾಲ ಪಾಂಡುವಿಗೆ । 
ನಾವಣುಗರ | ರ್ಜುನನೆಂಬ ಪೆಸರೆನಗೆ ॥ ಅನುಜಾಗಭವರಿವ | ರೆನುತವರಭಿಧಾನ । 
ವನು ಪೇಳ್ಗನಾತನಿಗೆ ॥ ೪ । ಪಾಂಡವರೇನೋ ನೀವು । ನಿಮ್ಮದು ಕೀರ್ತಿ । ಗೊಂಡ 
ಚಂದ್ರಾನ್ವಯವು ॥ ಪುಂಡರಂದದಿ ಗರ್ವ | ಗೊಂಡಿಲ್ಲಿಗೇತಕೆ । ದಂಡಿಸಲೈ ತಂದಿರಿ ॥ 
೫ ॥ ಗುರುವಾಜ್ಞೆಯಲಿ ರಣಕೆ । ಬಂದೆವು ನಿನ್ನ । ಸೆರೆವಿಡಿದೊಯ್ಯುದಕೆ । 

ಧುರಕಿದಿರಾಗಿನ್ನು । ಬರಿಯ ಸಂಭಾಷಣೆ । ತರವಲ್ಲ ನಮಗೆಂದನು ॥ ೬ ॥ 
॥ ೩೪೭ ॥ 


ರಾಗ ಶಂಕರಾಭರಣ, ಅಷ್ಟತಾಳ. 
(ಧಾಟಿ-ಕರ್ಣಜಾತ ಕೇಳೋ ಮಾತ ॥ ಎಂಬಂತೆ.) 
ಗುರುವಿನಾಜ್ಞೆಯಿರಲಿ ನೀವು । ತರಳರೆಲ್ಲ ನಿಮ್ಮ ರೂಪ । ಸರುವ ಲಕ್ಷಣಗಳ 
ಕಂಡು | ಹರುಷಗೊಂಡೆನು ॥ ಧುರದ ಗೊಡವೆ ಬೇಡ ಬಹಳ । ಪರಿಯ ವಿತ್ತ 
ರತ್ನಗಳನು । ತರಿಸಿಕೊಡುವೆ ನಿಮಗೆ ಸುಖದಿ । ತೆರಳಿರೆಂದನು ॥ ೧ ॥ ನಿನ್ನ 
ಕಾಯವೆಂಬ ವಿತ್ತ । ವನ್ನು ಕೊಂಡು ಪೋಗಿ ಗುರುಗ । ಳನ್ನು ಕಂಡು ಕೊಟ್ಟವರ್ಗೆ 
| ಧನ್ಯರಾಹೆವು ॥ ಅನ್ಯ ವಸ್ತುಗಳಲಿ ಪ್ರೀತಿ । ಯನ್ನು ಮಾಡೆವೆಂದು ಪಾರ್ಥ । 
ನೆನ್ನಲಾಗ ನೃಪತಿ ನುಡಿದ | ತನ್ನ ಮನದಲಿ ॥ ೨ ॥ ॥ ೩೪೯ ॥ 


೫೬ ಯಕ್ಷಲೋಕ 


ಭಾಮಿನಿ. 

ಹಲವು ಪರಿಯಲಿ ನೋಡೆ ಸಮರವ । ನುಳಿಯರಿವರಿನ್ನಾದರೀ ಭೂ । ತಳದ 
ಸುಭಟರೊಳಾವನಾದರು ಬಂದರೊಬ್ಬನಿಗೆ ॥ ಅಳುಕೆನಾಜಿಯೊಳೆಂಬ ಧೃತಿಯಿದೆ । 
ತಿಳಿಯಲದರಿಂದೊಂದುಪಾಯದಿ | ಗೆಲುವೆನೀಪಾ೦ಡವರನೆನುತ ಕಿರೀಟಿಗಿಂತೆಂದ 
WO ॥ ೩೫೦ ॥ 


ರಾಗ ನಾದನಾಮಕ್ರಿಯ, ಅಷ್ಟತಾಳ. 
(ಧಾಟಿ-ಎಲವೊ ಮರ್ಕಟನೆ ಗರ್ವದಿ ನೀನು ॥ ಎಂಬಂತೆ.) 

ಎಲೆ ಪಾರ್ಥ ಕೇಳು ನೀ ತರಳನು । ಯೆಂದು । ಹಲವಂಗದಲಿ ಪೇಳ್ದ 
ನುಡಿಯನು ॥ ತಿಳಿಯದೆ ಗರ್ವಗೊಂಡಿಹೆ ನೀನು । ಅಂಥಾ । ಬಲಿಯಾದರೊರವೆ 
ಕೇಳೊಂದನು ॥ ೧ ॥ ಎರಡು ಪಾಳಯದ ವಿಗ್ರಹದಲಿ | ಯೇನೂ । 
ಪುರುಷಾರ್ಥವಿಲ್ಲದರಿ೦ದಲಿ ॥ ಧುರವನುಳಿದು ನಿಲ್ಬುದೆಲ್ಲರು | ನಾವು । ಸರಿಯಾಗಿ 
ಸೆಣಸುವದೀರ್ವರು ॥ ೨ ॥ ಸೋತ ಭಟರ ಸರ್ವ ಬಲಗಳು | ಸಹ । 
ಸೋತವೆಂದಾಗಬೇಕಿದರೊಳು ॥ ಖ್ಯಾತ ಪ್ರತಾಪಿಯಾದರೆ ನೀನು । ನಿಲ್ವು । 
ದೀತರದನುವರಕೆಂದನು ॥ ೩ ॥ ಅಳುಕುವೆನಿದಕೆಂದು ಬಗೆದೆಯ । ನಿನ್ನ । 
ಗೆಲುವುದಸಾಧ್ಯವೆಂದರಿದೆಯ ॥ ಗಳಿಗೆಯೊಂದರಲಿ ನಾ ನಿನ್ನನು । ಕಟ್ಟಿ | ಚಳಕದಿ೦ದಲಿ 
ಪಿಡಿದೊಯ್ದೆನು ॥ ೪ ॥ ಸೋತೆನಾದರೆ ನಿನ್ನ ಧುರದೊಳು । ಕುಂತಿ | ಯಾತ್ಮಜನಲ್ಲೆಂದು 
ಖತಿಯೊಳು ॥ ಆತನಿಗೆಚ್ಚನು ನರನಂದು । ಆತ । ನೀತನಿಗೆಚ್ಚನು ನಿಲ್ಲೆಂದು ॥ ೫ ॥ 
ಭೇರಿ ಪಟಹ ಶಂಖ ರವಗಳು । ಅಲ್ಲಿ ಭೋರುಗುಡಿಸಿತವರೀರ್ವರು ॥ ಸಾರಿ 
ಸೇನೆಯ ಸುಮ್ಮನಿರಿಸುತ್ತ । ತಾವು । ಹೋರಿದರಸ್ತವ ಸುರಿಸುತ್ತ ॥ ೬ ॥॥ ೩೫೬ ॥ 


ರಾಗ ನೀಲಾಂಬರಿ, ರೂಪಕತಾಳ. 

ವಾರಣ ಪುರಪತಿ ಕೇಳ್ಳುರ | ಧೀರರು ತವಕದಲಿ । ಓರಣದಲಿ ಸೆಣಸಿದರು । 
ಬ್ಲೇರಿದು ಖಾತಿಯಲಿ ॥ ಪಲ್ಲ ॥ ಅತ್ತಲು ಮೂರ್ಛೆಯ ತಿಳಿದೇ । ಳುತ್ತಲ್ಲಿಗೆ ಬಂದರಿಗಳ 
| ಕತ್ತರಿಸುವೆ ವೆನಲರಸನ । ಮಾತ್ಯನು ನ೦ದನನು ॥ ಹೊತ್ತಲ್ಲೆನುತೊದಗಿದ ರಣ । 
ಕೃತ್ಯವ ನೃಪ ನುಡಿದವರನು । ಹತ್ತರಿರಿಸಿಕೊ೦ಡಿ೦ದ್ರನ । ಪುತ್ರನ ತರುಬಿದನು ॥ ೧ ॥ 
ಬಡ ಹಾರುವನವನುಸುರಿದ | ನುಡಿಂತುನು ಮನ್ನಿಸಿಯೆನ್ನೊಳು | 
ತೊಡಗಿದೆಯಮಹಾಜಿಯನಾಂ । ಬಿಡುವೆನೆ ಕೇಳ್ನಿನ್ನ ॥ ಕಡಿದೀರಣ ಭೂತಂಗಳ । 
ಗಡಣಕೆ ಬಲಿಕೊಟ್ಟಪೆನೆನು । ತೊಡನೊಡನೌಡಗಿದೆಚ್ಚನು | ಪೊಡವಿಪನರ್ಜುನಗೆ ॥ 
೨ ॥ ಕುಲದೊಳಗುತ್ತಮ ವಿದ್ಯಾ | ವಳಿಯಲಿ ಬಲ್ಲಿದನಾಹವ । ದೊಳಗೆ ಕುಠಾರಿಗೆ 
ಮಿಗಿಲಾ | ಕಲಶಾತ್ಮಜನವನ ॥ ಹಳಿವೆಯ ಬಲನ್ಭಪ ನಿನ್ನನು । ಕಲಹಾಗದಿ ಬಿಗಿದೊಯ್ವೆನು 
ಚಳಕದೊಳೆನುತೆಳೆದೆಚ್ಚನು | ಮುಳಿದರ್ಜುನ ನೃಪಗೆ ॥ ೩ ॥ ಭುಗುಭುಗಿಸುವ 
ಕೋಪಾಗ್ನಿಯ । ಹೊಗೆಯಲಿ ಪಾರ್ಥ ಕೂರಂ । ಬುಗಳನು ಕಡಿವುತ ಬಿರುಸರ । 


ಪಾಂಡವ ವಿಜಯ ೫೭ 


ಳುಗಳೆಸುತಿರೆ ನೃಪನು ॥ ರುಗರುಗಿಸುತ ಬರುವರಿ ವಿಶಿ । ಖಗಳನು ತರಿತರಿದೊಟ್ಟುತ 
| ಹೊಗರೊಗುವಸ್ತವನರ್ಜುನ ತೆಗೆತೆಗೆದೆಸುತಿರ್ದ ॥ ೪ ॥ ಅಂದಿನಲೀಭಟರಾಹವ 
ದಂದವನೀಕ್ಷಿಸಲೋಸುಗ | ಎಂದ್ರಾದ್ಕರು ಪುಷ್ಪಕದಲಿ । ಬಂದಾಗಸದೊಳಗೆ ॥ 
ಸಂದೇಹದೊಳಿದ್ದರು ಯಮ । ನಂದನ ಭೀಮರು ಪಾರ್ಥಗೆ | ಮುಂದೇನಪ್ಪುದೊ 
ಎನ್ನುತ ನಿಂದರು ಭೀತಿಯಲಿ ॥ ೫ ॥ I A೩೬೧ ॥ 


ವಾರ್ಧಿಕ. 
ಅವನಿಪತಿ ಶಿಖಿಶರವನರ್ಜುನಂ ವಾರುಣಾ । ಸ್ತವನಾತನ ಹಿತರವನೀತನುರಗಾರಿ 
ಬಾ । ಣವನವಂ ತಿಮಿರಾಸ್ತಮಂ ನರಂ ರವಿವಿಶಿಖಿಮಂ ಮೇಘಶರವನವನು ॥ 
ಇವನನಿಲ ಸಾಯಕವ ನವನೆದ್ರಿಶರವನೈಂ ದ್ರವನೀತನಾತನಾಬ್ರಹ್ಮಾಸ್ತವೆಸಲು ವೈ | 
ಷ್ಹವಶರವನೆಚ್ಚಿಂತು ಪಾರ್ಥನಖಿಲಾಸ್ತಮಂ ಸಂಹರಿಸಲವನೆಂದನು ಕೆ ll ೬0 ॥ 


ರಾಗ ಭೈರವಿ, ಏಕತಾಳ. 

ಪೂತುರೆ ಬಾಲಕ ಎನ್ನಾ | ವಿ | ಖ್ಯಾತ ಶರೌಘವ ನಿನ್ನ ॥ ಚಾತುರ್ಯಗಳಲಿ 
ಕಡಿದೆ | ಎನು | ತಾತನಿಗೆಚ್ಚನು ಬಿಡದೆ ॥ ೧ ॥ ಬರುವ ಶರವನರ್ಜುನನು | ಕ | 
ತ್ತರಿಸುತ ಮದ್ಗುರುಗಳನು ॥ ಜರೆದಿಹ ಪಾಪಾತ್ಮನಿಗೆ | ಜಯ । ವಿರದೆನುತೆಚ್ಚನು 
ನೃಪಗೆ ॥ ೨ ॥ ಕಿ೦ದಮಮುನಿ ಮಿಥುನವನು | ತಾಂ | ಕೊ೦ದದರಲಿ ತವ ಪಿತನು 
॥ ಬೆಂದನು ಪಾಪಾತುಮನು | ಯಾ । ರೆಂದೆನುತೆಚ್ಚನು ನೃಪನು ॥ ೩ ॥ ಹರಿಣಾಂಗದ 
ಮಿಥುನವನು । ನೃಪ । ನರಿಯದೆ ಶರವೆಚ್ಚುದನು ॥ ಸ್ಮರಿಸದೆ ದೋಷವ ತೋರಿ । ನೀ 
| ಜರೆದರೆ ಬಿಡೆನವಿಚಾರಿ ॥ ೪ ॥ ನಾರೀ ಲಾಭದ ರಣಕೆ । ಮದ | ವೇರಿದು 
ಪೋಗಿಹನದಕೆ ॥ ಸೇರದ ಗಂಗಾಸುತನು | ಅವಿ । ಚಾರವಿದಾಗಿರದೇನು ॥ ೫ ॥ 
ಅನುಜನಿಗೋಸುಗವವನು | ಅಂ | ಗನೆಯರ ಪಿಡಿತಂದುದನು ॥ ತನಗೋಸುಗವೆನಬೇಡ 
| ಅದ | ರನುವಿಂತಿಹುದೆಲೆ ಮೂಢ ॥ ೬ ॥ ॥ ೩೬೮ ॥ 


ರಾಗ ಭೈರವಿ, ಅಷ್ಟತಾಳ. 
ಜಾತಿಹೀನೆಯನು ಕಂಡು । ಶಂತನು ಭೂಪ | ಸೋತನು ಭ್ರಮಣೆಗೊಂಡು ॥ 
ಈತರವಾದ ಕಾ । ಮಾತುರವಿದು ಮೂಢ । ರೀತಿಯಲ್ಲಿವೆ ಯೆಂದನು ॥ ೧ ॥ 
ಧರೆಯೊಳುತ್ತಮ ವೀರ್ಯದಿ । ಆ ವಧು ಜನಿ । ಸಿರುವಳದನು ಮನದಿ ॥ 
ಅರಿಯದೆಮ್ಮವರನ್ನು । ಜರೆದೆಯೀಗರ್ವವ । ಮುರಿವೆ ನೋಡೆನುತೆಚ್ಚನು ॥ ೨ ॥ 
ಮತ್ತೆ ಸಾವಿರ ಶರದಿ | ಪಾಂಚಾಲ ರಥೋ | ತ್ರಮವನು ಭರದಿ ॥ ಎತ್ತಿದನಂಬರ । 
ದತ್ತಲುಯೋಧರ | ಮೊತ್ತವು ಬೆರಗಾಗಲು ॥ ೩ ॥ ॥೩೭೧॥ 


೫೮ ಯಕ್ಷಲೋಕ 


ಭಾಮಿನಿ. 
ಆರಥವನುರೆ ಯೋಜನತ್ರಯ । ದೂರಪರಿಯಂತೆತ್ತಿ ಚಕ್ರಾ | ಕಾರದಲಿ ತಿರುಗಿಸಿ 
ಧರಾತಲಕಪ್ಪಳಿಸಲಾಗಿ ॥ ವೀರ ದ್ರುಪದನು ತಲೆತಿರುಗಿ ಯೆದೆ । ಹಾರಿ ಧೊಪ್ಪನೆ 
ಬಿದ್ದು ಮೂರ್ಛಿಸು | ತೋರಣದಿ ಚೇತರಿಸಿಕೊಂಡಿತೆಂದನರ್ಜುನಗೆ ॥ ೧ ॥ 
॥ ೩೭೨ ॥ 


ವಾರ್ಧಿಕ. 
ಭಾಪುರೆ ಶಭಾಸುರೆ ಯೆಲಾಪಾರ್ಥ ಮದಥವ । ನೀಪರಿ ಯೊಳೆಚ್ಚವರನೀ 
ಪೊಡವಿಯೊಳ್ಳಾಣೆ | ನಾಂಪೊಣರ್ದವರೊಳಾತಾಪ ಸದ್ರೋಣನಧ್ಯಾಪಕಂ ನಿನಗಲ್ಲವೆ 
॥ ಆಪಾರುವನ ಪಿತನ ಚಾಪಾಸ್ತವಿದ್ಯಾ ಸ್ವ | ರೂಪಮಂ ನೋಡೆಂದು ಕೋಪದಿಂ 
ಬೊಬ್ಬರಿದು | ಭೂಪನಗಣಿತ ಸೌಪ್ರತಾಪ ಶರಗಳಲೆಚ್ಚನಾ ಪಾಂಡವನತೇರನು ॥೧॥ 
॥ ೩೭೩ ॥ 


ಭಾಮಿನಿ. 

ಅರಸನತುಲಶರೌಘ ಪಾರ್ಥನ । ವರವರೂಥವನಭ್ರಕಿತ್ತಿತು । ನರನಿಳೆ ದುಮ್ಮಿಕ್ಕಿ 
ಶರಗಳನೆಚ್ಚು ನಿಜರಥವ ॥ ಧರಣಿಗೆಳತಂದೇರ್ದು ದ್ರುಪದನ । ಕರದ ಧನು ರಥ 
ಸೂತಹಯಗಳ | ತರಿದು ಪುಡಿಪುಡಿಗೈದು ನುಡಿದನು ಮಿಗೆ ಪಚಾರಿಸುತ ॥ ೧ ॥ 
॥ ೩೭೪ I 


ರಾಗ ಪಂತುವರಾಳಿ, ಮಟ್ಟೆತಾಳ. 
(ಧಾಟ-ಕೇಳಿರೈ ಸಹೋದರಾದ್ಯರು ॥ ಎಂಬಂತೆ.) 
ಭಳಿರೆ ಭಳಿರೆ ಭೂಮಿಪಾಲನೇ । ಧೀರ ವೀರ | ಭಳಿರೆ ಭಳಿರೆ ಭೂಮಿಪಾಲನೇ 
॥ ಪಲ್ಲ ॥ ಬಲ ಸಮರ್ಥ ನೀನು ನಿನ್ನ | ಬಲುಮೆಗಿದಿರು ನಿಲುವರಾರು ॥ ಅನುಪಲ್ಲ 
॥ ಧುರಕೆ ನಿಂದೆ ಜರೆದೆಯೆನ್ನ | ಹಿರಿಯರನ್ನು ಮುಳಿದು ಮತ್ತೆ | ತೆರಳದೆನಗೆ 
ಸರಳನೆಚ್ಚೆ | ಯರರೆ ತೂಗಿತೆನ್ನ ಶಿರವು ॥ ಭಳಿರೆ ॥ ೧ ॥ ಕಲಶಜಾತನಯ್ಯನಿಂದ | 
ಕಲಿತ ವಿದ್ಯೆಯಿನಿತೆ ಶೇಷ । ವುಳಿದುದೇನು ಪೇಳು ಮನದೊ । ಳಳುಕದೀಗಳೆನಗೆ 
ಬೇಗ ॥ ೨ ॥ ಬರಿದೆ ದಣಿವುದೇಕೆ ನಿನ್ನ । ಕರಗಳೆರಡನೀಡೋ ನಮ್ಮ । ಗುರುಗಳೆಡೆಗೆ 
ಕಟ್ಟಿಕೊಂಡು । ಭರದೊಳೊಯ್ವೆ ಕೊಲದೆ ನಿನ್ನ ॥ ೩ ॥ ೩೭೭ ॥ 


ರಾಗ ಕಾ೦ಬೋಧಿ, ರುಂಪೆತಾಳ. 
ಮುಳಿದು ನೃಪನೆಂದನೆಲೆ | ಫಲುಗುಣನೆ ನೀನೆನ್ನ । ಗೆಲಿದೆನೆಂದುಬ್ಬದಿರು 
ಜಗದ ॥ ಕಲಿಗಳೊಳಗೆನಗೆ ಭುಜ । ಬಲದೊಳೆಣೆಯಿಲ್ಲ ನೀ । ನಿಲು ಬಾಹು 
ಧುರಕೆಂದು ನುಡಿದ ॥ ೧ ॥ ಕೇಳುತದನುಸುರಿದ ನೃ | ಪಾಲನಿಗೆ ಮಂತ್ರಿಯೀ । 


ಪಾಂಡವ ವಿಜಯ ರ್ಜ 


ಕಾಳಗದಿ ಕೇಡಹುದು ನಿನಗೆ ॥ ಕೋಲ ಗುರುವಿಗೆ ನಿನ್ನ | ತೋಳ ಬಿಗಿದೊಯ್ಯಲನು 
| ಕೂಲವಾಗುವದಿದರೊಳವಗೆ ॥ ೨ ॥ ಸರಳ ಕಾಳಗವ ಬಿಡ | ದಿರು ನಿನ್ನನದರಿಂದ 
| ಸೆರೆವಿಡಿಯೆ ಸಾಧ್ಯವಿಲ್ಲವಗೆ ॥ ತರಿಸುವೆ ರಥಾಶ್ವಾ ದಿ । ಸರುವ ಸಂಗ್ರಹವನೆನು । 
ತಿರೆ ಭೀಮ ನುಡಿದನರ್ಜುನಗೆ ॥ ೩ ॥ ತಡೆಯದಿರು ತಮ್ಮ ಸೆರೆ । ವಿಡಿವಡಿದು 
ಕಾಲವೀ । ಪೊಡವಿಪನನಿವನ ತೋಳ್ಗಳನು ॥ ತುಡುಕಿವನು ತರುಬಿದರೆ । ಕೆಡಹು 
ಭುಜಯುದದಲಿ । ಮಿಡುಕಲೆಡೆಗೊಡದಿರವಗಿನ್ನು ॥ ೪ ॥ ಶರಚಾಪಗಳನಾಂತು 
ಧುರಕೆ ನೃಪನೊದಗಿದರೆ | ಕಿರಿದಾಗದಾಜಿಯದರಿಂದ ॥ ತ್ವರಿತದಲಿ ಬಿಗಿಯವನ । 
ಕರವೆರಡನೆನೆಕೇಳ್ದು ಸುರಪನ ಕುಮಾರನಿಂತೆಂದ ॥ ೫ ॥ ॥ ೩೮೨ ॥ 


ಭೋಗಷಟ್ಟದಿ. 
ಕೇಳು ಪೂರ್ವಜಾತ ಭೂಮಿ | ಪಾಲನಿಚ್ಚೆಯಂತೆ ಕಾದಿ । ತೋಳ ಬಿಗಿವೆನಿವನನೀತ 
| ನಾಳುತನದಲಿ ॥ ಕಾಳಗಕ್ಕೆ ಬರಲಿ ಸಂಗ್ರ | ಹಾಳಿಯಿಂದಲಳುಕೆನೀ ನೃ । 
ಪಾಲಗೆಂದುನುಡಿದನಮರ । ಪಾಲಪುತ್ರನು ॥ ೧ ॥ ಅರಸನತ್ತ ಮಂತ್ರಿಯಿಂದ । 
ತರಿಸಿಕೊಂಡು ರಥರಥಾಂಗ । ಶರ ಧನುಸ್ಸುಗಳನು ಮತ್ತೆ | ಧುರಕೆ ನಿಂದನು ॥ 
ನರನದೆಲ್ಲವನು ಮಹಾಸ್ತ | ಸರಣಿಯಿಂದ ಕಡಿಯೆ ಮಂತ್ರಿ | ಭರದೊಳೊದಗಿಸಿದನು 
| ಪಾರ್ಥನರಿದನೆಲ್ಲವ 1೨॥ ॥ ೩೮೪ ॥ 


ಭಾಮಿನಿ. 

ನರನು ದ್ರುಪದನ ಮೂರು ಸಾವಿರ । ವರವರೂಥ ಧನುಸ್ಸುಗಳನೀ । ತೆರದಿ 
ಖಂಡಿಸೆ ಮಂತ್ರಿಯೊದಗಿಸಿ ದಣಿದನರ್ಜುನನು ॥ ಅರಸಗೈದಂಬುಗಳನೆಸಲವ । 
ನರುಣ ಜಲವನು ಕಾರಿ ಧರಣಿಯೊ | ಳೊರಗಿ ಚೇತನಗುಂದಿ ಹಲವಂಗದಲಿ 
ಶೋಕಿಸಿದ ॥ ೧ ॥ ॥ ೩೮೫ ॥ 


ರಾಗ ನೀಲಾಂಬರಿ, ಏಕತಾಳ. 

ಅಕಟ ಈಬವರದೊಳು । ಕಂಗೆಟ್ಟಿನಲ್ಲ । ಸಕಲ ವಿಧಾನದೊಳು ॥ ಯುಕುತಿಯೆಲ್ಲವು 
ತೀರಿತು | ಈತನ ಗೆಲ್ವ | ಶಕುತಿಯಿಲ್ಲದೆ ಹೋಯಿತು ॥ ೧ ॥ ಲೋಕವೆಲ್ಲವನೊಮ್ಮೆಗೆ 
| ಗೆಲ್ಲುವ ಸತ್ವ | ವೀಕುಮಾರಕನೋರ್ವಗೆ ॥ ಸಾಕಾಗಲಿಲ್ಲವಲ್ಲ | ಯುದ್ಧದ ಭೀತಿ | 
ಸೋಕಿ ಕಂಗೆಟ್ಟಿನಲ್ಲ ॥ ೨ ॥ ಮಂತ್ರಿ ಸೇನಾನಿಗಳು । ಮಕ್ಕಳು ಬಲ । ವಂತ 
ಭಟಾಳಿಗಳು ॥ ಇಂಥವರಿರ್ದು ಹೀಗೆ | ಸಂಗತವಾಯಿ । ತಂತ್ಯಕಾಲದೊಳೆನಗೆ A 
॥ ಯಾಕೆನ್ನ ಮನೆಯೊಳಂದು । ದ್ರೋಣನ ಬೈದು । ನೂಕಿದೆನಯ್ಯೋ ಇಂದು ॥ 
ಆಕಾರಣದಲಿ ನಾನು ಕೈ ಸೋತೆನೆಂದು । ಪಾಕಶಾಸನಿಗೆಂದನು ॥ ೪ ॥ ॥ ೩೮೯ ॥ 


೬೦ ಯಕ್ಷಲೋಕ 


ರಾಗ ನೀಲಾಂಬರಿ, ಆದಿತಾಳ. 
(ಧಾಟಿ-ಮಗನೆ ನಿನ್ನ ಪೋಲ್ಪರಾರು ॥ ಎಂಬಂತೆ.) 
ವೀರ ಪಾರ್ಥ ಕೇಳು ಮಾತ । ಭಾರಿಯಾಜಿಗೈದು ॥ ತೀರಿಸೆದೆಲಾ ಯೆನ್ನ 
ಗತಿಯ । ನಾರಿಗೆಂಬೆನಿಂದು ॥ ೧ ॥ ನಿನ್ನ ದೆಸೆಯೊಳಿಂತು ನೊಂದೆ | ನಿನ್ನಾದಡೆಯು 
ನನಗೆ ॥ ನಿನ್ನ ಮೇಲೆ ವೈರ ಜನಿಸ । ದೆನ್ನಲೇನು ನಿನಗೆ ॥ ೨ ॥ ಏನಕೇಳ್ವೆಯೆನ್ನೊಳದನು 
| ದೈನ್ಯದಿಂದ ನಿನಗೆ ॥ ನಾನು ಕೊಡುವೆನೆನ್ನ ಬಿಟ್ಟು | ನೀನು ಪೋಗು ಮನೆಗೆ ॥ ೩ 
॥ ಮರಣದಿಂದಲಧಿಕಮಾನ | ಹರಣಕಾರ್ಯವಿದನು ॥ ಅರಿದು ಕಾರುಣ್ಯವನು 
ತೋರು | ಧುರದೊಳೆಂದನವನು ॥ ೪ ॥ ॥ ೩೯೩ ॥ 


ಭಾಮಿನಿ. 
ಕೇಳಿದನು ನರನರಸನುಕ್ತಿಯ । ತಾಳಿದನು ಕರುಣವನು ತನ್ನನ । ಹೇಳಿತಾತಗೆ 
ಗುರುವಿನಾಜ್ಞೆಯಲಂಫ್ಯವೆಂದೆನುತ ॥ ಕಾಳಗಕೆ ನಿಲಲೊಂದುಪಾಯದೊ । 
ಳೇಳಿಸುವೆನೀತನನು ಜವದಲಿ । ತೋಳುಗಳ ಬಿಗಿದೊಯ್ದಿನೆನುತಾನೃಪತಿಗಿಂತೆಂದ 
[Neon I A೯೪ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಕೇಳೆಲವೊ ಪಾಂಚಾಲ ಕೊಬ್ಬಿದ | ತೋಳಬಲವನು ತೋರದಳಲುವ | ಶೀಲವಿದು 
ಭೂಷಣವೆ ಭಟರಿಗೆ | ಹೇಳು ಬೇಗ ॥ ೧ ॥ ಷಂಡನೋ ನೀ ಲಂಡನೋ ಮೇ । 
್ಲಂಡನೋ ನಿನ್ನಿರವನೀಕ್ಷಿಸಿ । ಗ೦ಡುಸೆ೦ಬರೆ ತಿಳಿಯಲೆಮ್ಮಿ | ತಂಡದವರು ॥ ೨ ॥ 
ಗುರುವನುಜ್ಞೆಯಲಂಘ್ಯವೆನಗಿ | ನ್ನರಸ ನೀನಳಲಿದರು ಕೇಳದೆ | ಕರವ ಬಿಗಿ ದೊಯ್ದಪೆನು 
ನಿನ್ನನು । ಭರದೊಳೆಂದಾ ॥ ೩ ॥ ಎನಲು ಕೇಳುತ ದ್ರುಪದ ಖಾತಿಯೊ । 
ಳನುವರದೊಳಿನ್ನಾದುದಾಗಲಿ । ಯೆನುತಲೆದ್ದನು ಖಡುಗವಿಡಿದ । ರ್ಜುನಗೆ ನುಡಿದ 
I ೪ ॥ ೩೯೮ ॥ 


ರಾಗ ಮಾರವಿ, ಏಕತಾಳ. 

ತರಳನೆ ಕೇಳೀ ಧುರದಲಿ ಬಳಲಿದು | ಮರುಗಿದರೊಮ್ಮೆಯಲಿ ॥ ಜರಿದೈಯೆನ್ನನು 
| ಭರದಲಿ ತವಶಿರ | ವರಿವೆನು ಖಡುಗದಲಿ ॥ ೧ ॥ ಫಡ ನೃಪ ನಿನ್ನೀ । ನುಡಿಯ 
ಮಹತ್ವವ | ಬಿಡಿಸುವೆನೀಗೆನುತಾ ॥ ಕಡಿದನು ಕಣೆಯಲಿ | ಪೊಡವಿಪನೆತ್ತಿದ ಖಡುಗವ 
ಕಲಿ ಪಾರ್ಥ ॥ ೨ ॥ ಗದೆ ಮುಸಲಾದ್ಯದ । ವಿಧವಿಧವಾದಾ । ಯುಧದಲಿ ಭೂಮಿಪನು 
॥ ಒದಗಿದರರ್ಜುನ । ನದನೆಲ್ಲವ ಕಡಿ । ದಿದಿರಿ ನೊಳುರುಬಿದನು ॥ ೩ ॥ ಎಲೆ 
ಪಾರ್ಥನೆ ಭುಜ । ಬಲದಲಿ ನಿನ್ನನು । ಗೆಲುವೆನೆನುತ ನೃಪನು ॥ ಮುಳಿದಬ್ಬರಿಸಲು 
| ಫಲುಗುಣನಾತನೊ । ಳಳುಕದೆ ಹಳಚಿದನು ॥ ೪ ॥ ಸರಿಸರಿಯೆನಲ | ಬ್ಬರದಲಿ 
ಕಾದಿದ । ರುರವಣಿಸುತ ನಿಂದು ॥ ನರನತಿ ಯುಕ್ತಿಯೊ | ಳರಸನ ಬಿಡದಾ | ವರಿಸಿ 
ಹಿಡಿದನಂದು ॥ ೫ ॥ ॥ ೪೦೩ ॥ 


ಪಾಂಡವ ವಿಜಯ ೬೧ 


ವಾರ್ಧಿಕ. 
ಧರಣಿಪನ ತೋಳ್ಗಳಂ ಬಿಗಿದರ್ಜುನಂ ರಥದೊ | ೪ಿರಿಸೆ ಪಾಂಡವ ಸೈನ್ನದೊಳ್ಳಂಖ 
ಭೇರ್ಯಾದಿ । ಸರುವ ಜಯವಾದ್ಯ ಮೊದರಿತು ಸುರರ್ಸುಮವೃಷ್ಟಿಗರೆದರರ್ಜುನನ 
ಮೇಲೆ ॥ ನರನ ಹಿತ ಸುಭಟರಂ ಕಂಡೆಮ್ಮ ಭಾಷೆಯೊಳ್‌ | ಧುರಕೆ 
ನಿಮಗಿಂಬಿಲ್ಲಮಾದೊಡಂ೦ ಬನ್ನಿರೀ | ಧೊರೆಯ ಸೆರೆಯಂ ಬಿಡಿಸಲಾಪಡೆನ್ನುತ 
ಧನುವನೊದರಿಸಿದನತಿ ಧೃತಿಯೊಳು ॥ ೧ ॥ ।॥ ೪೦೪ ॥ 


ರಾಗ ಭೈರವಿ, ತ್ರಿಪುಟತಾಳ. 

ಕರಿಪುರೇಶ್ವರ ಕೇಳು ಫಲುಗುಣ । ನೊರೆದ ನುಡಿಯನು ಕೇಳಿಯಾಳ್ಗನ । 
ಹರಿಬಕೊದಗಿರಿ ಭಟರೆ ಬೇಗದಿ ॥ ಕರಿತುರಂಗಗಳ್ಳೆದಲಾತನ । ಸೆರೆಯ ಬಿಡಿಸುವರೆಂದು 
ದಶಸಾವಿರಮದೇಭಮ ।| ಹಾಶ್ಚಗಳು ಸಹಿ | ತುರವಣಿಸಿ ಸಚಿವಾದಿ ಬಲ ಬೊ | 
ಬ್ಲಿರಿದು ಪಾರ್ಥನ ತೇರ ಮಸುಕಿತು ॥ ರೋಷದಿಂದ | ಜೀವ ನಿ । ರಾಶೆಯಿಂದ ॥ ೧ 
॥ ಮುಸುಕುವರಿಚತುರಂಗ ಸೇನಾ | ಪ್ರಸರವನು ಕಲಿ ಭೀಮ ಗದೆಯಿಂ । 
ದಸಿಯಲಸ್ತದಲಂಫ್ರಿಯಲಿ ರಖಾ | ಡಿಸುತ ದೆಸೆದೆಸೆಗಳಿಗೆ ತಿರುತಿರು | ಗಿಸುತ 
ಬಿಸುಡುತ `ಔರಸುತಾ ರಣ । ವಸುಮತಿಯ ಬರಿಗೈ ದನಾ ಮೇ | ಲಸಮ ಭುಜಬಲ 
ಪಾಂಡವರು ಸಂ | ತಸದೊಳಾನಿಜ ಸೇನೆ ಸಹಿತಲೆ | ಬಂದರಾಗ | ನಿಜಪುರ । ಕೆಂದು 
ಬೇಗ ॥ ೨॥ ॥ ೪೦೬ ॥ 


ಭಾಮಿನಿ. 
ಅತ್ತಲದರಿ೦ ಮುನ್ನ ದ್ರುಪದನ । ಪುತ್ರನಾದ ಶಿಖಂಡಿ ಮೃಗ ಯಾ । 
ವೃತ್ತಿಗೆನುತೈದಿಹನು ವಿಪಿನಕೆ ಶಬರ ಬಲ ಸಹಿತ ॥ ಕೃತ್ಯವೆಲ್ಲವನವನು ಪೂರೈ | ಸುತ್ತ 
ಭೀಮನು ಬಿಸುಟ ಸೇನೆಯ । ಮೊತ್ತ ನಭದಿಂದಳೆಗೆ ಬೀಳ್ದದ ನೋಡುತಿಂತೆಂದ 
(Wen I ೪೦೭ ॥ 


ರಾಗ ಘಂಟಾರವ, ಅಷ್ಟತಾಳ. 
(ಧಾಟಿ-ಅಸುರೆಯೆಂದುದ ಕೇಳುತ್ತಲವನತಿ ॥ ಎಂಬಂತೆ.) 

ಏನಿದೇನು ಮಹಾಶ್ಚರ್ಯವೀವನ | ಕಾನೆಗಳು ಮೇಣ್‌ ಸೇನೆಯಭ | ಸ್ಥಾನದಿಂದಲಿ 
ಬೀಳ್ವುದು ॥ ಹಾನಿಯಲ್ಲದೆ ನಮಗಿದರಿಂದ ಸು । ಮ್ಮಾನವಿಲ್ಲೆಂದಾನರೇಶ್ವರ | ಸೂನು 
ಜವದಲಿ ಪೊರಟನು ॥ ೧ ॥ ಬಂದು ತನ್ನಯ ಪಡೆ ಸಹಿತತಿಶಂಕೆ | ಯಿಂದ ಸಮರವ 
| ಸುಂಧರಾಸ್ಥಲ | ದಂದವನು ಮಿಗೆ ಕಾಣುತ ॥ ಇಂದು ಭಾರಿಯ ಭಟರೆಮ್ಮ 
ಚತುರಂಗ । ಬೃ೦ದವೆಲ್ಲವ ಕೊಂದು ತೆರಳಿದ । ರೆಂದು ತೋರುವದೆಂದನು ॥ ೨ ॥ 
ಎನುತ ಪಟ್ಟಣದೊಳಹೊಕ್ಕು ಸಭೆಯಲಿ । ಜನಪ ನಿಲ್ಲದೆ ಜನರು ಬೊಬ್ಬಡು । 
ವನುವನೀಕ್ಷಿಸಿ ನುಡಿದನು ॥ ಇನಿತು ಶೋಕಿಪುದೇಕೆಲ್ಲಿ ಪೋದನು । ಜನಕನಿದನಿ । 
ನನಗೆ ಪೇಳುವ | ದೆನಲು ಚಾರಕರೆಂದರು ॥ ೩ ॥ ॥ ೪೧೦ ॥ 


೬೨ ಯಕ್ಷಲೋಕ 


ರಾಗ ವೃಂದಾವನ, ಏಕತಾಳ. 

ಕೇಳು ಶಿಖಂಡಿರಾಯ | ನಾವೆಂಬ ನುಡಿಯ | ಕೇಳು ಶಿಖಂಡಿರಾಯ ॥ ಪಲ್ಲ 
॥ ಪರರಾಯರ ಚತುರ೦ಗದ ಸೇನೆ | ಯೆರಡೈತಂದುದು ಬವರಕೆ ತಾನೆ | ಧುರಕೈೆದಿದ 
ನಿನ್ನನುಜನು ಬಲ ಸಹಿತ ॥ ಮಂತ್ರಿಯನೊಡಗೊಳುತ ॥ ಕೇಳು ॥ ೧ ॥ ಮೊದಲಿನ 
ತಂಡವನೆಲ್ಲವ ಗೆಲಿದು | ಕದನವನೆರಡನೆಯವರಲಿ ಹಿಡಿದು ॥ ಮದವಳಿದವನಿಗೆ 
ಕೆಡೆದರು ಮೂರ್ಛೆಯಲಿ । ನಿಮ್ಮವರಾಜಿಯಲಿ ॥ ಕೇಳು ॥ ೨ ॥ ಇಂತೀಪರಿಗಳನರಿವುತ 
ಬಳಿಕ । ನಿಂತನು ಸಮರಕೆ ನಿನ್ನಯ ಜನಕ । ಪಂಥದೊಳರಸನನೊಯ್ದರು ಸೆರೆವಿಡಿದು 
| ರಿಪುಗಳು ಬೊಬ್ಬರಿದು ॥ ಕೇಳು ಶಿಖಂಡಿರಾಯ ॥ ೩ ॥ ॥ ೪೧೩ ॥ 


ಭಾಮಿನಿ. 

ಚರರ ನುಡಿಗೇಳುತ್ತ ತನ್ನಯ । ಬೆರಳ ಮೂಗಿನಲಿಡುತಲೆಡಬಲ । ದಿರವ 
ನೋಡುತಲೊಡನೆ ಹೂಂಕರಿಸುತ್ತ ಖಂಡಯವ ॥ ತಿರುಗಿಸುತೆ ಭುಗುಭುಗಿಸೆ ಕೋಪೋ 
| ತೃರುಷಶಿಖಿಯುಬ್ಬೇರಿಯಕ್ಷಿಯೊ | ಳುರಿಯನುಗುಳುತ ರುಡಿದು ವೀರ 
ಶಿಖಂಡಿಯಿಂತೆಂದ ॥ ೧ ॥ ॥ ೪೧೪ ॥ 


ರಾಗ ಸೌರಾಷ್ಟ್ರ ತ್ರಿಪುಟತಾಳ. 

ಆರಕಟ ಬಂದೆಮ್ಮ ನಗರಿಯ । ಸೂರೆಗೊಂಡವನಿಪನ ಹಿಡಿದರು । ಭೂರಿ 
ಭುಜಬಲರಿದ್ದು ಬಿಟ್ಟರೆ | ವೈರಿಗಳಿಗೆ ॥ ೧ ॥ ಶತ್ರುಗಳು ಬ೦ದೆಮ್ಮ ಪುರಿಯನು । 
ಮುತ್ತಿ ತಂದೆಯನೊಯ್ತ್ಯ ಕಾಲದಿ । ಸತ್ತು ಬಿದ್ದಿರೆ ನಿಮ್ಮ ಕಾರ್ಯ ವಿ | ಚಿತ್ರವಾಯ್ತು 
॥ ೨ ॥ ಸಾಕಿದಾತನನಹಿತ ಭಟರಿಗೆ | ನೂಕಿಬಿಟ್ಟೆನ್ನಿದಿರೊಳಗ್ಗದ | ಶೋಕದಂಬೋಧಿಯಲಿ 
ಮುಳುಗಿಹು । ದೇಕೆ ನೀವು ॥ ೩ ॥ ಕಡಿವೆನೋ ನಾನೀಗ ನಿಮ್ಮನು । ನಡೆವೆನೋ 
ವೈರಿಗಳನರಸುತ | ನುಡಿವರಾರೆನಗಾವ ಕಾರ್ಯವ | ತೊಡಗಲೆಂದು ॥ ೪ ॥ ಹೇಳಿ 
ಫಲವಿಲ್ಲಕಟವೈರಿಭ । ಟಾಳಿಯೆಲ್ಲಿದೆ | ಪೋಪೆವಾಸ್ಥಲ । ಕೇಳಿರೆಲ್ಲರು ಸರ್ವ ಸೇನಾ । 
ಜಾಲ ಸಹಿತ ॥ ೫ ॥ ॥ ೪೧೯ ॥ 


ರಾಗ ಆಹೇರಿ, ರುಂಪೆತಾಳ. 
(ಧಾಟಿ-ಸಮರಕನುವಾಗೆದ್ದರಾಗ ॥ ಎಂಬಂತೆ.) 
ಯುದ್ಧಕನುವಾದನಾವೀರ । ಕಾಲ । ರುದ್ರನಂತಾರ್ಭಟಸುತರಸನ ಕುಮಾರ ॥ 
ಪಲ್ಲ ॥ ಕಡುಗಿ ಚತುರಂಗ ಬಲ । ದೊಡನೆ ಮಣಿಮಯ ರಥವ | ನಡರಿ ಶರ 
ಚಾಪಗಳ । ಪಿಡಿದು ರೋಂಕರಿಸುತ್ತ | ರುಡಿದು ಪಾಂಡವರ ಪಡೆ । ನಡೆದ 
ಪಥವಿಡಿದೈದಿ | ತಡೆದಾಸಮಸ್ತ ಸೇನೆಯನು । ಸರಳ । ನೆಡೆಬಿಡದೆ ತೆಗೆದೆಸುತ । 
ಹಿಡಿದ ನಾಜಿಯನು ॥ ೧ ॥ ॥ ೪೨೦ ॥ 


ಪಾಂಡವ ವಿಜಯ ೬೩ 


ವಾರ್ಧಿಕ. 
ಕಡುಗಿ ಬೊಬ್ಬಡುತೆರಡು ಪಡೆ ಬಳಿಕ ಗುಡುಗುಡಿಸಿ । ನಿಡುಸರಳ್ವಿಡಿದಲ್ಲಿ ನಡೆ 
ಬೇಗ ಬಿಡಬೇಡ । ಬಡಿಯವನ ಹೊಡೆಯವನ ತುಡುಕು ಜವಗೆಡದೊದಗು 
ಸಿಡಿಯದಿರ್ತಡಿಯೆನ್ನುತ । ಅಡಿಗಡಿಗೆ ರುಡಿದು ಪಲ್ಲಡಿದೊಡನೆ । ಕಡಿದಾದ ತೊಡಗಲಾ 
ಪೊಡವಿಪನ ಹುಡುಗನುಗ್ಗಡದ ಖತಿ | ವಿಡಿದಹಿತರೊಡಲುಗಳ ನೊಡೆಯೆಸುತ 
ಕಿಡಿಗೆದರಿ ನುಡಿದನತಿ ದೃಢಮತಿಯೊಳು ॥ ೧ ॥ ॥ ೪೨೧ ॥ 


ರಾಗ ಶಂಕರಾಭರಣ, ಮಟ್ಟೆತಾಳ. 
ಎಲ್ಲಿಗೊಯ್ದಿರೆಲವೊ ಖಲರೆ ಯೆನ್ನ ತಾತನ | ಒಳ್ಳಿತಲ್ಲ ನಿಮಗೆ ಬಿಟ್ಟು ಪೋಗಿರೀತನ 
॥ ಅಲ್ಲದಿರ್ದರಸ್ತಶಸ್ತಗಳಲಿ ನಿಮ್ಮನು । 'ಕೊಲ್ವೆನೆನುತಲೆಚ್ಚನವನನೇಕ ಶರವನು WOW 
ಆತನಸ್ತಗಳಲಿ ಪೌಂಡುಸುತರ ಸುಭಟರು | ಧಾತುಗೆಟ್ಟು ಧರಣಿತಲದೊಳುರುಳುತಿರ್ದರು 
I ಖಾತೆಯಿಂದ ದ್ರುಪದಸುತನು ಮುಂದುವರಿವುತಾ. | ಪಾರ್ಥಗಿಂತು ನುಡಿದ ಸರಳ 
ಮಳೆಯಗರೆವುತಾ ॥ ೨ ॥ ॥ ೪೨೩ ॥ 


ಭಾಮಿನಿ. 

ಫಡಫಡಲೆ ಮತ್ತಿತನ ಸೆರೆಯನು । ಬಿಡು ದುರಾತ್ಮಕ ನಿನಗೆ ಪೋಗಲು । 
ಬಿಡುವೆನೇ ಯೆನುತೆಚ್ಚನರ್ಜುನಗಪರಿಮಿತ ಶರವಾ ॥ ತಡವನೇ ಕಲಿ ಪಾರ್ಥನಸವ । 
ತುಡುಕುವನಿತರೊಳ ನಿಲಸುತನು | ಗಡದ ಕೋಪದಿ ಮೇಲುವಾಯ್ದು ಶಿಖಂಡಿಗಿಂತೆಂದ 
Wh 0 ॥ ೪೨೪ ॥ 


ರಾಗ ಭೈರವಿ, ಅಷ್ಟತಾಳ. 

ಎಲೆ ನಪುಂಸಕನೆ ಕೇಳು | ಭಾರಿಯ ಭುಜ । ಬಲದವರಿಂದೆಮ್ಮೊಳು ॥ 
ಅಳುಕಿದರೀಗ ದು | ರ್ಬಲನಾದ ನೀನೇತ । ಕಳಿವೆ ಬಂದೆನುತೆಚ್ಚನು ॥ ೧ ॥ 
ಷಂಡನಾಗಿರುವ ನಾನು | ಪಿತನ ಕಟ್ಟಿ | ಕೊಂಡುಪೋಗುವ ನಿಮ್ಮನು ॥ ದಂಡಿಸಿ 
ಕಡೆಯಲ್ಲಿ | ಗಂಡಾಹೆನೆಂದು ಶಿ | ಖಂಡಿ ಬೊಬ್ಬಿರಿದೆಚ್ಚನು ॥ ೨ ॥ ಆಧೀರತನವನೀಗ 
| ತೋರಿಸು ನೋಳ್ಸ | ನೀಧುರದೊಳಗೆ ಬೇಗ ॥ ಖೇದವಿಲ್ಲೆಂದು ವೃ | ಕೋದರನಾತಗೆ 
| ಹೊಯ್ದನು ಗದೆಯಿಂದಲಿ ॥ ೩ ॥ ಜಾಣ ತನದೊಳದನು । ತಪ್ಪಿಸಿಕೊಂಡು । 
ಕೇಣದಿ ನೈಷ ಪಸುತನು ॥ ತ್ರಾಣದಿಂದೆಳದೊಂದು | ಬಾಣವನಾ ಜಗ ತ್ಹಾಣನ 
ಸುತಗೆಚ್ಚನು ॥ ೪ ॥ ಶರಹತಿಯಲಿ ಭೀಮನು । ಮೈಮರದು ಚೇ ತರಿಸಿಕೊಂಡೆದ್ದು 
ತಾನು I ಭರಿತ ರೋಷದೊಳಾತನುರವನು ಗದೆವಿಡಿ | ದೆರಗಿ ದನುರವಣಿಸಿ ॥ ೫ ಗ್ರ 
। ೪೨೯॥ 


೬೪ ಯಕ್ಷಲೋಕ 


ವಾರ್ಧಿಕ. 
ಮರುತಜನ ಹತಿಯೊಳಾನೃಪ ಪಸುತಂ ಮೂರ್ಛೆಯಿ೦ । ದೊರ ಗಲಾತನ 
ಸೈನ್ಯಮಂಜಿ ನಿಜಪುರಿಗೈದ ಅರಸ ಕೇಳ್ದಾಂಡವರು ಪಡೆವೆರಸಿ ನಡೆತಂದರಿಭಪುರಿಗೆ 
ವಹಿಲದಿಂದ ॥ ತರುಣಿಯರ ಮಂಗಳಾರತಿಗಳಂ ಕೈಕೊಳುತ | ಪರಮ ಸಂತೋಷದಿಂ 
ಫಲುಗುಣಂ ದ್ರುಪದನಂ । ಗುರುಚರಣದೊಳ್‌ ಕಿಡಹಿಯನುಜಾಗಜರ್ಸಹಿತ ತತ್ತದಕೆ 
ವಂದಿಸಿದನು ॥ ೧ ॥ ॥ ೪೩೦ ॥ 


ಕಂದಪದ 

py 
ಅಡಿಗೆರಗಿದ ಪಾಂಡವರಂ । ಪಿಡಿದಾಶೀರ್ವಾದಪೂರ್ವಕದೊಳೆತ್ತುತ್ತಂ ॥ ತಡೆಯದ 
ಸಂತೋಷದೊಳಂ | ಕೊಡನಣುಗಂ ಶ್ವೇತ ವಾಹನಂಗಿಂತೆಂದಂ ॥ ೧ ॥ ೪೩೧ ॥ 


ಭಾಮಿನಿ. 

ಪಿಡಿದುತಂದೈ ಖಳನನೆನ್ನಯ । ನುಡಿಯ ಪಾಲಿಸಿದ ಸುಕೀರ್ತಿಯ । 
ಪಡದು ಶೋಬಿಸು ಮೂರು ಲೋಕದಿ ವೀರನಾಗೆನುತ ॥ ಎಡದ ಕೈಯಲಿ 
ನೃಪಸ ಮುಂದೆಲೆ । ವಿಡಿದು ಬಲಗೈಯಿಂದ ಭಾರಿಯ ।ಃ ಖಡುಗವನು 
ರುಳಪಿಸುತಲಾಪಾಂಚಾಲಗಿಂತೆಂದಾ ॥ ೧ ॥ ॥ ೪೩೨ ॥ 


ರಾಗ ತೋಡಿ, ಅಷ್ಟತಾಳ. 
(ಧಾಟಿ-ಜಾಣನಹುದೆಲವೋ ॥ ಎ೦ಬಂತೆ.) 

ಧೀರನಹುದೆಲವೋ । ಪಾಂಚಾಲನೆ | ಧೀರನಹುದೆಲವೊ ॥ ಪಲ್ಲ ॥ ಧಾರುಣಿಯೊಳು 
ನಿನಗೆಣೆಯಿಲ್ಲ ನೃಪರೊಳು ॥ ಅನುಪಲ್ಲ ॥ ಮಿತ್ರನಾಗಿರುವೆ ನೀನೆಂದು । ಪತ್ನೀ । ಪುತ್ರ 
ಸಮೇತ ನಾನಂದು ॥ ಹೊತ್ತ ದಾರಿದ್ರವ । ನುತ್ತರಿಸುವೆನೆಂಬ । ಚಿತ್ತದಿ ನಿನ್ನಲ್ಲಿಗೆ ॥ 
ಬಂದರೆ ನಿನ್ನ । ಶಕ್ತಿಯ ಮೀರ್ದೆನಗೆ | ಐಶ್ವರ್ಯವ । ನಿತ್ತೆಯಲ್ಲವೆ ನಿನಗೆ | ಮೆಚ್ಚಿದೆ 
ಬಹು | ಧೀರನಹುದೆಲವೊ ॥ ೧ ॥ ಪೊಡವಿಯರ್ಧವ ನೀವೆನೆಂದು । ನಿನ್ನ 
ನುಡಿಯಿರ್ದು ಮೀರ್ದು ನೀನಂದು | ಪೊಡವಿಪಾಲಕರಿಗೆ | ಬಡ ಹಾರುವರಸಖ್ಯ । 
ಎಡುವುದು ರೀತಿಯಲ್ಲ | ಯೆಂದೆನ್ನೊಳು । ನುಡಿದು ಗರ್ವಿಸಿದೆಯಲ್ಲ । ತತ್ತಲವನ್ನು 
| ಪಡದೆಯೆಂದಾದೆಯಲ್ಲ । ಮೆಚ್ಚಿದೆ ಬಹು | ಧೀರನಹುದೆಲವೋ ॥ ೨ ॥ ಸೊಕ್ಕಿನ 
ಮಾತುಗಳಾಡಿ । ಸಣ್ಣ । ಮಕ್ಕಳ ಕೂಡೆ ಹೊಯ್ದಾಡಿ | ಸಿಕ್ಕಿದೆಯಲ್ಲ ನೀ । ನಕ್ಕಟ 
ನಿನ್ನನು । ಫಕ್ಕನೆ ಕಡಿದರಿಂದು | ಕೇಳುವರಾರು । ಟಕ್ಕನೆ ಪೇಳೋ ನಿಂದು । 
ಐಶ್ವರ್ಯವೊ ಸೊಕ್ಕೊ ಮತ್ತಾವುದೆಂದು । ಮೆಚ್ಚಿದೆ ಬಹು | ಧೀರನಹುದೆಲವೋ | 
| ॥ ೪೩೫ ॥ 


ರಾಗ ಕಾ೦ಬೋಧಿ, ರುಂಪೆತಾಳ. 


ಪಾಂಡವ ವಿಜಯ ೬೫ 


ಮಂದಮತಿ ಕೇಳಿನ್ನು । ಮುಂದೆ ನಿನ್ನಿಳೆಯೆಲ್ಲ | ವಂದದಿಂದೆನಗಾಯ್ತು ನಿನಗೆ 
॥ ಅಂದು ನಾನುಡಿದ ನುಡಿ | ಸಂದುದೇ ಪೇಳೀಗ | ಳಿಂದು ಹೆದರುವುದೇಕೆ ನನಗೆ 
॥ ೧ ॥ ಹಾರುವರೊ? ಭೂಮಿಪರೊ9 | ಸಾರವಿದ್ಯೆಯೊ? ಧನವೊ9 
ಯಾರಧಿಕರಾವುದುತ್ತಮವು ॥ ಧಾರುಣಿಯೊಳೆಂಬುದಿದು । ತೋರಿತೇ ಪೇಳೆನುತ । 
ಲೋರಂತೆ ಜರೆದನಾತನನು ॥ ೨ ॥ ನುಡಿದ ಫಲವೇನಿನ್ನು । ಸುಡು ನಿನ್ನ ಬಾಳ್ವೆಯನು 
| ಬಿಡುವೆ ನಿನಗರ್ಧರಾಜ್ಯವನೂ ॥ ಒಡಲ ಹೊರಕೊಳ್ಳೆನುತ | ರುಡಿದು ನೂಕಿದನು 
ತ | ನ್ನೆಡಗಾಲೊಳೊದ್ದು ಭೂಪನನೂ ॥ ೩ ॥ ॥ ೪೩೮ ॥ 


ವಾರ್ಧಿಕ. 

ಅರಸ ಕೇಳಾನೃಪಂ ಸತ್ತ ಬಾಳಿಕೆಯಿ೦ದ । ತೆರಳಿದಂ ಬಳಿಕಾತ ನಗರಿಯಂ 
ಸೇರದ । ಧ್ವರದೊಳಾ ದ್ರೋಣನ೦ ಕೊಲುವ ಸುತನ೦ ಪಾರ್ಥಗರಸಿಯಹ 
ನಂದನೆಯನೂ ॥ ತರದಿಂದ ಪಡೆದು ದೃಷ್ಟದ್ಯುಮ್ನ ಕೃಷ್ಣೆಯೆ೦ | ಬೆರಡು 
ಸಂಜ್ಞೆಯನವರ್ಗಿಟ್ಟು ಕೊಂಡೈದಿ ನಿಜ । ಪುರಿಗರ್ದರಾಜ್ಯಮಂ *ಡ್ರೋಣಂಗೆ ತೆತ್ತುಳಿದ 
ಧರೆಯನಾಳುತ್ತಿರ್ದನೂ ॥ ದ ॥ ಅತ್ತಲಾ ಭೀಮಾರ್ಜು ನರ್ಬಳಿಕ ಸಕಲದೇ । “ಶಸ್ಥ 
ನೃಪರಂ ಗೆಲ್ಫು' ಕಪ್ಪವಂ ಕೊಂಡು ನಿಜ | ಪತ್ತನಕೆ ಬಂದರಾಮೇಲೆ ಭೀಷ್ಮ ದ್ರೋಣ 
ಮುಂತಾದ ಧೀಮಂತರು ॥ ಸತ್ವಸಂಪನ್ನ! ರನಿಲಜ ಪಾರ್ಥನಂತಕನ । ಪುತ್ರನೇ ಜ್ಯೇಷ್ಠ 
ನೆಲ್ಲರೊಳೆನುತ್ತಾತಂಗೆ | ಹಸ್ತಿನಾವತಿಯ ಯುವರಾಜಪಟ್ಟವನೈದೆ ಕಟ್ಟಿದರ್‌ ಸುಕಮದೊಳು 
॥ ೨ ॥ ಪಕ್ಷೀಂದವಾಹನನ ಪರಿಪೂರ್ಣ ಕೃಪೆಯಿಂ ವಿ | ಪಕ್ಷಮಾತಂಗ 
ಪಂಚಾಸ್ಯ ಗಂಗಾತ್ಮಜನ । ರಕ್ಷೆಯಿಂದಖಿಳ ರಾಜರ್ಗಧೀಶ್ವರರೆನಿಸಿಕೊಂಬ 
ಗಾಂಭೀರ್ಯತರದ ॥ ಲಕ್ಷಣದೊಳಭಿವರ್ಧಿಸುತ ಮಾತೆ ಹಿತ ಪಾಂ 1 
ಡುಕ್ಷಿತಿಪತನುಜರಿರುತಿರ್ದರಾನಗರದೊಳ್‌ | ಸುಕ್ಷೇಮದಿಂದೆನುತ ಜನಮೇಜಯಂಗೆ 
ವೈಶಂಪಾಯನಂ ಪೇಳ್ಗನು ॥ ೩ ॥ ಇಂತೊರೆದ ಪುಣ್ಯ ಕಥೆಯಂ ಭರದ್ದಾಜಮುನಿ । 
ಸಂತತಿಜ ಶ೦ಭುಸ೦ಜ್ಞಕ ಸುತ ಹಿರಣ್ಯಶ । ರ್ಮಂತರದೊಳಖಳ ಜನರರಿವಂತೆ 
ಕರ್ನಾಟ ಯಕ್ಷಗಾನ ಕ್ರಮದೊಳು ದಂತಿಗುಣವಸುರಸಾಶಕವರ್ಷದೊಳ್‌ ರಚಿಸಿ । 
ದಂತಿರೆಯೊಳೀಕೃತಿಯನೋದಿ ಕೇಳ್ದರನೊಲಿದು | ಸಂತತಂ ಸಲಹುವಂ ಸುಖವಿತ್ತು 
ಬಹುಲಪುರಪತಿ ಮಹಾಲಿಂಗೇಶನೂ ॥ ೪ ॥ ॥ ೪೪೨ ॥ 


ರಾಗ ಮಂಗಲಪದ, ಏಕತಾಳ. 
ಬಾಲನಿಶಾಕರ ಶೇಖರಗೆ | ಕಾಲಾಂತಕ ಕರುಣಾಕರಗೇ | ಫಾಲಾಂಬಕನಿಗೆ 
ಪರಮಾತ್ಮಕನಿಗೆ । ನೀಲಗೀವಗೆ ನಿರ್ಮಲಗೆ ॥ ಮಂಗಲಂ ಜಯ ಮಂಗಲಂ ॥ ೧ 
॥ ದಿನಕರಕೋಟಿ ವಿಭಾಕರಗೆ | ಘನ ದುರಿತಾತ್ಮಕ ಭೀಕರಗೆ ॥ ಮನುಮಥವೈರಿಗೆ 
ಮಹದಾಕಾರಗೆ | ಜನಿಮೃತಿರಹಿತಗೆ | ಜನನುತಗೆ ॥ ಮಂಗಲಂ ಜಯ ಮಂಗಲಂ 
॥ ೨ ॥ ಮಂಗಲಮಗಜಾನಾಯಕಗೆ | ಮಂಗಲಮಿಷ್ಟವಿದಾಯಕಗೆ ॥ ಮಂಗಲಮುತ್ತಮ 


೬೬ ಯಕ್ಷಲೋಕ 


ಬಹುಲಪುರೇಶಗೆ | ಮಂಗಲಮುನ್ನತಲಿಂಗನಿಗೆ ॥ ಮಂಗಲಂ ಜಯ ಮಂಗಲಂ ॥ ೩ 
m ೪೪೫ ॥ 


ಇಂತು ಸಂಧಿ ೧ಕ್ಕೆ ಪದ ೪೪೫ಕ್ಕುಂ ಮಂಗಲಮಸ್ತು 
ಪಾಂಡವವಿಜಯೋ ನಾಮ ಪ್ರಸಂಗಃ 


ಸಂಪೂರ್ಣಃ 


ವಿಶ್ವಾಮಿತ್ರ ಪ್ರತಾಪ 
ಮಡ್ತು 
ದುಷ್ಯಂತ ಚರಿತ್ರ 


೬೮ 


೬೯ 


ಆ 
ಪ್ರಸ್ತಾವನೆ 


ಯಕ್ಷಗಾನ ಪ್ರಸಂಗವು ಬಹು ಪ್ರದೇಶಗಳಲ್ಲಿ ದಶಾವತಾರದ ವೇಷಧಾರಿಗಳಿಂದಲೂ, 
ನಿಜಸ್ಥಿತಿಯಿ೦ದಲೇ ಕುಳಿತು ಪದ್ಯಾರ್ಥ ಮಾತ್ರವನ್ನು ಯಥಾ ಕ್ರಮದಿಂದ ಹೇಳುವ 
ಗೃಹಸ್ಥರಿಂದಲೂ ಬಹುಜನರಿಗೆ ಆನಂದವುಂಟಾಗಲಿಕ್ಕೆ ಕಾರಣವಾಗಿರುತ್ತದೆ. 


ಇದರಲ್ಲಿ ಸೇರುವ ನಟರು ತಾಳಧಾರಿಯ ಪದ್ಯವು ಮುಗಿದಕೂಡಲೇ ಒಂದು 
ನಿಮಿಷವಾದರೂ ತಡೆಯದೆ ಪದ್ಯದ ಸ್ವರ ಭಾವ ರಸಂಗಳಿಗೆ ಸರಿಯಾಗಿ ಅರ್ಥಗಳನ್ನು 
ಹೇಳಬೇಕಾಗಿರುವುದರಿಂದ ಅವರು ಪ್ರಸಂಗಗಳೆಲ್ಲವನ್ನು ಕಂಠಪಾಠ 
ಮಾಡಿಕೊಂಡಿರುವುದು ಉತ್ತಮ. 

ಆದರೆ- ಅನೇಕ ನಟರಲ್ಲಿ ಪ್ರಸಂಗಗಳನ್ನು ಕಲಿಯದೆ ಪದ್ಯ ಶ್ರವಣಮಾತ್ರದಿಂದ 
ಅರ್ಥೋಚ್ಚಾರಣೆ ಮಾಡಬೇಕಾದ ಸಂದರ್ಭವೂ ಉಂಟು; ಆದಕಾರಣ ಯಕ್ಷಗಾನ 
ಪದ್ಯಗಳಿಗೆ ಕಠಿನ ಶಬ್ದಗಳನ್ನು ಸೇರಿಸಬಾರದು. 

ಇದಲ್ಲದೆ ಯಾವ ಕಾವ್ಯದಲ್ಲಿಯಾದರೂ ಅದರ (ಪ್ರಾಸಾಲಂಕಾರ, ಶಬ್ದಾಲಂಕಾರ, 
ಅರ್ಥಾಲಂಕಾರ, ಮುಂತಾದ) ಅಲಂಕಾರ ಪದ್ಯಗಳಿಗಲ್ಲದೆ ಉಳಿದ ಪದ್ಯಗಳಿಗೆ 
ರೂಢಿಯಿಲ್ಲದೆ (ಅಂದರೆ- ಪ್ರಾಚೀನ ಕವಿಗಳಿಂದ ಪ್ರಯೋಗಿಸಲ್ಪಡದ) ಕಠಿನ ಶಬ್ದಗಳನ್ನು 
ಸೇರಿಸಬಾರದೆ೦ದು “ಛ೦ದಶ್ಯಾಸ್ತ”ದಲ್ಲಿಯೂ ಹೇಳಲ್ಪಟ್ಟಿದೆ. 

ಈ ವಾಕ್ಯವನ್ನನುಸರಿಸಿ ಅಮರ, ಶಬ್ಬೌಘ ಕಲ್ಪದ್ರುಮ, ನಾನಾರ್ಥ ಶಬ್ದಾವಳಿ 
ಮುಂತಾದ ಅನೇಕ ಶಬ್ದಕೋಶಗಳಲ್ಲಿ ಸಸೂತ್ರವಾಗಿಯೂ, ಲೋಕದಲ್ಲಿ 
ರೂಢಿಯಾಗಿಯೂ, ಶ್ರಾವಕರಿಗೆ ಸೊಗಸಾಗಿಯೂ ಇರುವ ಶಬ್ದಗಳನ್ನೇ ಕೂಡಿಸಿ 
“ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರ”ವೆಂಬ ಈ ಗ್ರಂಥವು ರಚಿಸಲ್ಪಟ್ಟಿದೆ. 

ಇದರ ಕಥಾಸಾರವು ಶ್ರೀಮದ್ರಾಮಾಯಣ, ಮಹಾಭಾರತ, ಕಾಳಿದಾಸಕೃತ ನಾಟಕ, 
ರಘುಪೀಳಿಗೆ ಮೊದಲಾದ ಬಹು ಪುರಾಣಗಂಥಗಳಲ್ಲಿ ವ್ಯಕ್ತವಾಗಿರುತ್ತದೆ. 

ಆದರೆ- ಸಂದರ್ಭಾನುಸಾರವಾಗಿ ಕಥಾಭಾಗಗಳನ್ನು ಸಂಕ್ಷೇಪಿಸುವದೂ, 
ವಿಸ್ತರಿಸುವದೂ, ಸೇರಿಸುವದೂ, ತ್ಯಜಿಸುವದೂ, ವರ್ಣಿಸುವದೂ ಇವೇ ಮೊದಲಾದ 
ಅನೇಕ ಗುಣಗಳು “ಕವಿಸಂಪ್ರದಾಯಳವೆನ್ನಲ್ಪಡುವದರಿಂದ ಇದರಲ್ಲಿಯೂ 
ಕಥಾಸಂದರ್ಭವು ಕವಿಸಂಪ್ರದಾಯವನ್ನು ಅನುಸರಿಸಿರುತ್ತದೆ. ಮತ್ತು ಇದರ ಪದ್ಯಗಳು 
ಶ್ರವಣ ಮಾತ್ರದಿಂದ ಅರ್ಥಜ್ಞಾನವಾಗತಕ್ಕವುಗಳಾಗಿದ್ದರೂ ಕೆಲವು ಪದ್ಯಗಳಲ್ಲಿ ಸೇರಿದ 
ಕೆಲವು ಶಬ್ದಗಳು ಕಠಿಣವಾದಾವೆ೦ಬ ಶಂಕೆಯುಂಟಾದ ಕಾರಣ ಈ ಪುಸ್ತಕದ ಕೊನೆಯಲ್ಲಿ 
ಕಠಿನ ಶಬ್ದಗಳ ಕೋಶವು ಕೊಡಲ್ಪಟ್ಟಿದೆ; ಅದರಿಂದ ಈ ಕಾವ್ಯದ ಯಥಾರ್ಥಗಳನ್ನು 
ಈ ಪುಸಕದಿಂದಲೇ ತಿಳುಕೊಳ್ಳಬಹುದು. 


ಎಂ 


೭೦ 


ಸಾರಾಂಶ- ಶ್ರೀದೇವರು ತಾನಾಗಿ ಕರುಣಿಸಿದ ಕವಿತಾಶಕ್ತಿಯು 
ಸಾಫಲ್ಯವಾಗಬೇಕೆ೦ತಲೂ, ಈ ಪ್ರಾಂತದಲ್ಲಿರುವ ಸುಜ್ಜರಾದ ನಮ್ಮ ಸನ್ನಿತ್ರರ 
ಮನೋಭಿಪ್ರಾಯವನ್ನು ನೆರವೇರಿಸಬೇಕೆಂತಲೂ, ಈ ಗ್ರಂಥವನ್ನು ಸಾಧ್ಯವಾದಷ್ಟು 
ಯೋಗ್ಯ ರೀತಿಯಿ೦ದ ಸಿದ್ಧ ಮಾಡಿದ್ದೇವೆ; ಇದರಲ್ಲಿ ಏನಾದರೂ ವಿಷಮಗಳಿದ್ದರೆ 
ಅವುಗಳನ್ನು ಸರಿಮಾಡಿಕೊಂಡು ಇದನ್ನು ಕೇವಲ ಪುಣ್ಯಚರಿತ್ರವೆ೦ತಲೂ, 
ನೀತಿಪ್ರದವೆಂತಲೂ, ಶ್ಲಾಘನೀಯವೆ೦ತಲೂ ಪ್ರಕಟಪಡಿಸಬೇಕೆಂದು ಸಮಸ್ತ 
ಕರ್ಣಾಟಕಭಾಷಾಭಿಮಾನಿಗಳನ್ನೂ ಸಮಸ್ತ ಯಕ್ಷಗಾನ ವಿದ್ಯಾಭಿಮಾನಿಗಳನ್ನೂ ಸಹ 
ಅತಿದೈನ್ಯದಿ೦ದ ಪ್ರಾರ್ಥಿಸುತ್ತೇವೆ. 


ಇಂತಿ ಗಂಥಕರ್ತಾ 
ಹಿರಿಯಣ್ಣ ಹೆಬ್ಬಾರ 
ಣ ಬ 


೭೧ 


ಸಾರಾಂಶ 


ಪ್ರಸಂಗ ವಿಧ: 

ಪೌರಾಣಿಕ 
ಆಧಾರ ಗ್ರಂಥ: 

ಮಹಾಭಾರತ 
ಭಾಷೆ: 

ಕನ್ನಡ 
ಹಿ೦ದಿನ ಪ್ರಕಾಶನಗಳ ವಿವರ: 

ಪಾವಂಜೆ ಗುರುರಾವ್‌ & ಸನ್ಸ್‌ ಶ್ರೀಕೃ 
ಒಟ್ಟು ಪದ್ಯಗಳು: 

೩೯೭ 
ಪಾತ್ರಗಳು: 

ಕೌಶಿಕ (ವಿಶ್ವಾಮಿತ್ರ), ತಿಶಂಕು. ಚಂಡಾಲ, ವಸಿಷ್ಠ ಮುನಿ, ಇಂದ್ರ, ಮೇನಕೆ, 
ದುಷ್ಕಂತ, ಶಕುಂತಲೆ, ದೂರ್ವಾಸ ಮುನಿ, ಕಣ್ವ ಮುನಿ, ಮಾರೀಚ ಮುನಿ, ಭರತ, 
ದುರ್ಜಯ, ವನಪಾಲಕರು, ಸಖಿಯರು, ಮುನಿಕುಮಾರರು 


ಕಥಾ ಸಾರಾಂಶ: 

ಸಾಕೇತಾಧಿಪನಾದ ತ್ರಿಶಂಕು ಚಕ್ರವರ್ತಿಯು ಸದೇಹದಿಂದ ಸ್ವರ್ಗಲೋಕಕ್ಕೆ 
ಹೋಗುವ ಅಪೇಕ್ಷೆಯಿಂದ ವಸಿಷ್ಠ ಮುನಿಗಳಲ್ಲಿಗೆ ಬಂದಾಗ ಅವರ ಮಕ್ಕಳಿಂದ 
ಗುರುವಾಕ್ಕವನ್ನು ಉಪೇಕ್ಷಿಸಿದ ಕಾರಣಕ್ಕೆ ಚಂಡಾಲನಾಗುವಂತೆ ಶಾಪವನ್ನು ಹೊಂದುತ್ತಾನೆ. 
ನಂತರ ತ್ರಿಶಂಕುವಿಗೆ ಮಹರ್ಷಿ ವಿಶ್ವಾಮಿತ್ರರ ಸಂದರ್ಶನವಾಗಿ ಸಕಲ ವಿಷಯಗಳನ್ನು 
ಅವರಿಗೆ ತಿಳಿಸುತ್ತಾನೆ. ವಿಶ್ವಾಮಿತ್ರರ ತಪೋಬಲದಿಂದ ಸ್ಪರ್ಗಕ್ಕೆ ಕಳುಹಲ್ಪಟ್ಟ ತಿಶಂಕುವನ್ನು 
ಇಂದ್ರನು ಭೂಮಿಗೆ ಹಿಂತಿರುಗಿ ಕಳುಹುತ್ತಾನೆ. ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು 
ಇಂದನ ಸ್ವರ್ಗಕ್ಕೆ ಸರಿಸಮನಾದ ಮತ್ತೊಂದು ಸ್ಪರ್ಗಲೋಕವನ್ನು ಸೃಷ್ಟಿಸಿ ತಿಶಂಕುವನ್ನು 
ಅಲ್ಲಿಗೆ ಕಳುಹುತ್ತಾರೆ. 

ಬ್ರಹ್ಮರ್ಹಿಯಾಗಬೇಕೆಂದು ಘೋರ ತಪಸ್ಸಿನಲ್ಲಿ ನಿರತರಾದ ವಿಶ್ವಾಮಿತ್ರರನ್ನು 
ತಪೋಭಂಗಗೊಳಿಸಲು ದೇವತೆಗಳು ಮೇನಕೆಯೆಂಬ ಅಪ್ಪರೆಯನ್ನು ಕಳುಹಿಸುತ್ತಾರೆ. 
ಮೇನಕೆಯ ಸೌಂದರ್ಯದಿಂದ ವಿಚಲಿತರಾದ ವಿಶ್ವಾಮಿತ್ರರು ಅವಳನ್ನು ಮೋಹಿಸುತ್ತಾರೆ. 
ಅವರ ಸಮ್ಮಿಲನದ ಫಲವಾಗಿ ಜನಿಸಿದವಳು ಶಕುಂತಲೆ. ತಂದೆ ತಾಯಿಯಿಂದ 


ಷ್ಣ ಮುದ್ರಣಾಲಯ, ಉಡುಪಿ 


೭೨ 


ತ್ಯಜಿಸಲ್ಪಟ್ಟ ಶಕುಂತಲೆ ಕಣ್ವರ ಆಶ್ರಯದಲ್ಲಿ ಬೆಳೆಯುತ್ತಾಳೆ. ಬೇಟೆಗಾಗಿ ಬಂದ ದುಷ್ಕ೦ತನು 
ಶಕುಂತಲೆಯನ್ನು ವಿವಾಹವಾಗಿ ತಂದೆಯನ್ನೊಪ್ಪಿಸಿ ತನ್ನ ರಾಜ್ಯಕ್ಕೆ ಕರೆಸಿಕೊಳ್ಳುವುದಾಗಿ 
ತಿಳಿಸಿ ತನ್ನ ಗುರುತಿಗಾಗಿ ಉ೦ಗುರಮುದ್ರೆಯೊಂದನ್ನು ನೀಡಿ ತೆರಳುತ್ತಾನೆ. ಹಲವು 
ದಿನಗಳು ಸಂದರೂ ಹಿಂತಿರುಗಿ ಬರದ ಕಾರಣ ಶಕು೦ತಲೆಯು ದುಷ್ಕಂತನ ಅರಮನೆಗೆ 
ಹೋಗಲು ದೂರ್ವಾಸರ ಶಾಪದಿಂದಾಗಿ ಅವನಿಗೆ ತನ್ನ ಪಶ್ಚಿಯ ನೆನಪು ಮರೆತುಹೋಗಿ 
ಅವಳನ್ನು ಅವಮಾನಿಸುತ್ತಾನೆ. ಗರ್ಭಿಣಿಯಾಗಿದ್ದ ಶಕು೦ತಲೆಯು ಮಾರೀಚಮುನಿಯ 
ಆಶ್ರಯದಲ್ಲಿ ಭರತನಿಗೆ ಜನ್ಮ ನೀಡುತ್ತಾಳೆ. ನಂತರ ದುಷ್ಯಂತನಿಗೆ ತಾನು ಶಕುಂತಲೆಗೆ 
ನೀಡಿದ ಉಂಗುರ ಸಿಕ್ಕಿ, ಅವಳ ಮತ್ತು ಭರತನ ಭೇಟಿಯಾಗುವುದನ್ನು ವಿವರಿಸುವ 
ಸುಂದರವಾದ ಪ್ರಸಂಗವಿದು. 


೭೩ 


॥ ಶ್ರೀ ಕೃಷ್ಣಾಯ ನಮಃ ॥ 
ಶ್ರೀಮನ್ಮಹಾಭಾರತದೊಳಗಣ 
ಯಕ್ಷಗಾನ 


ಮೊದಲನೆಯ ಸಂಧಿ: ವಿಶ್ವಾಮಿತ್ರ ಪ್ರತಾಪ 


ಮ 


ಶಾರ್ದೂಲವಿಕ್ರೀಡಿತಂ 
ಶ್ರೀಮತ್ಲೋಮಮನಾದಿದೇವಮಖಿಲೋತ್ತುಂಗಂ ತುರಂಗಾರ್ಚಿತಂ 
ಶ್ರೀಮತ್ತೋಮಸಖಂ ಸತೀಶವಿಜಿತಾನಂಗಂ ಭುಜಂಗೇ೦ದ್ರಜಂ । 
ಶ್ರೀಮತ್ಸೋಮಕದಕ್ಷಯಜ್ಞವಿಲಯಂ ಶೃಂಗೀಶಗಂಗಾಧರಂ 
ಶ್ರೀಮತ್ಸೋಮಧರಂ ಹರಂ ವರಮಹಾಲಿಂಗಂ ಶುಭಾಂಗಂ ಭಜೇ ॥ 


ರಾಗ ನಾಟಿ ರುಂಪೆತಾಳ 
ಜಯ ಜಯತು ಗಜವದನ । ಜಯ ಜಯತು ಜಿತಮದನ | ಜಯ ಜಯತು 
ರವಿತೇಜ | ಜಯತು ಗಣರಾಜ ॥ ಜಯ ಜಯತು ಜಯತು ॥ ॥ಪ॥ ವಿಘವಿಪಿನಕುಠಾರ 
| ವಿಘ್ನ ಶೈಲಸಮೀರ | ವಿಘತಿಮಿರದಿನೇಶ । ವಿಘ್ನೌಘನಾಶ ॥ ಜಯ ॥ ೧ ॥ 
ತಿದಶವಂದಿತ ಚರಣ । ವಿಧೃತಸಕಲಾಭರಣ । ಮದನಾರಿಸುಕುಮಾರ | ಸದಮಲಶರೀರ 
॥ ಜಯ ॥ ೨ ॥ ಪರಮಪಾವನ ಚರಿತ | ದುರಿತಸಂಚಯರಹಿತ | ಶರಣಜನರನು 
ಕಾವ | ಕರುಣಾಳು ದೇವ ॥ ಜಯ ॥ ೩ ॥ 


ವಾರ್ಧಿಕ 
ಹರಿಯಂ ಮಹಾವ್ಯಕ್ತನಂ ಭಕ್ತಭಕ್ತನಂ | ಹರನ೦ ಜಗತ್ಪಾಲನಂ೦ ಕಾಲಕಾಲನಂ 
| ಶರಣಜನಸಂಜೀವನಂ ದೇವದೇವನಂ ಭವನಂ ರಮಾಧವನನಂ ॥ 
ದುರಿತಭೂಜಕುಠಾರನಂ ವೀರವೀರನಂ | ಸುರಪಾಲನುತಪಾದನಂ ವೇದವೇದ್ಯನಂ 
| ತರಣಿಶಶಿದಹನಾಕ್ಷನಂ ದಕ್ಷದಕ್ಷನಂ ನುತಿಸಿ ಪಡೆವೆ೦ ಮತಿಯನು ॥ ೧॥ 


೭೪ ಯಕ್ಷಲೋಕ 


ರಾಗ ನಾಟಿ ರೂಪಕತಾಳ 

ಜಯ ಜಯ ಭುವನವಿನಾಯಕಿ | ಜಯ ಜಯ ಭಾಗ್ಯವಿದಾಯಕಿ | ಜಯ 
ಜಯ ಚಂದ್ರನಿಭಾನನೆ | ಜಯ ಜಯ ಮೃಗನಯನೆ ॥ ಜಯ ಜಯ ಜಯ 
ಜಯತು ॥ ಪ ॥ ಶರಣಜನವ್ರಜಪಾಲಿನಿ | ನಿರುಪಮಸದ್ಗುಣಶಾಲಿನಿ | ಗಿರಿರಾಜನ 
ಪುತ್ರಿಯೆ ಸರ । ಸಿರುಹಾಯತನೇತ್ರೆ ॥ ಕರಿಚರ್ಮಾಂಬರ ಮೋಹಿನಿ । 
ಕರಿಸಂಕುಲರಿಪುವಾಹಿನಿ । ಕರುಣದಿ ಸಲಹೆನ್ನನು ನೀಂ । ಕರಿ ವದನನ ಜನನಿ ॥ ೧ 
॥ ಸುಳಿಗುರುಳಿನ ನಳಿದೋಳ್ಗಳ | ಬೆಳಗುವ ರದನದ ಸಾಲ್ಲಳ । ಮಲಯಜಗಂಧದ 
ಗಾತ್ರದ | ಥಳಥಳಿಸುವ ಮೊಗದ । ಚೆಲುವಿನೊಳಚ್ಛುತನೆಡೆಯಲಿ | ನೆಲಸಿದ ಲಕ್ಷ್ಮಿಯೆ 
ಮುದದಲಿ । ಸಲಹೆನ್ನನು ಸುಮಮಂದಿರೆ | ಜಲನಿಧಿನಂದಿನಿಯೆ ॥ ೨ ॥ 


ರಾಗ ಸೌರಾಷ್ಟ ಅಟತಾಳ 
ವಾಣಿ ಸರೀಸೃಪ । ವೇಣಿ ನಂಬಿದೆ" ನಿನ್ನ । ಶಾರದಾಂಬಾ ॥ ಕೀರ । ವಾಣಿ 
ವಾಗ್ದೇವಿ ಕ । ಲ್ಯಾಣಿಯ ಸಲಹೆನ್ನ | ಜಾರದ ಬಾ ॥ ೧ ॥ ನೀಲ ಕುಂತಳೆ ಚಾರು 
| ಶೀಲೆ ಸಾರಸನೇತ್ರೆ ಶಾರದಾಂಬಾ ॥ ಗುಣ । ಮಾಲೆ ಮಂಗಲವನ್ನು । ಪಾಲಿಸೆ 
ಶುಭಗಾತ್ರೆ । ಶಾರದಾಂಬಾ ॥ ೨ ॥ ಅರವಿಂದ ಗಂಧಿನಿ । ಸುರನುತೆ ಭಾರತಿ । 
ಶಾರದಾಂಬಾ ॥ ಸತ್ಯ | ಪುರದೊಳಗಿಹ ಪುಣ್ಯ । ಚರಿತೆ ಸರಸ್ಪತಿ | ಶಾರದಾಂಬಾ ॥೩॥ 


ಭಾಮಿನಿ 
ದ್ವಿಜಶಯನಸುತಸತಿಯ ಪ್ರಾರ್ಥಿಸಿ । ದ್ವಿಜಪತಿದ್ವಜಸುತಗೆ ವಂದಿಸಿ । 
ದ್ವಿಜವಿಭೂಷಣತನಯರಂಪ್ರಿಗೆ ನಮಿಸಿ ಭಕ್ತಿಯಲಿ ॥ ದ್ವಿಜಕುಲೋದ್ಧವನಾಗಿ ಸಬಲ । 
ದ್ವಿಜರ ಕೊ೦ದವಗೆರಗುತೇಕ । ದ್ವಿಜಗೆ ಮಣಿವೆನು ಮಗುಳೆ ನಿರ್ವಿಘ ನ ತೆಯನೀವುದಕೆ 
॥ "೧ ॥ 


ವಾರ್ಧಿಕ 
ವಾಸವಾದ್ಯಖಳಗೀರ್ವಾಣರ೦ಂ ಸಕಲದಿಗ | ದೀಶರಂ ಸ್ಮರಿಸಿ 
ವೇದವ್ಯಾಸಮುಖ್ಯಮೌ । ನೀಶರಂ ಧ್ಯಾನಿಸಿ ದಿವಾಕರಪ್ರಮುಖಗ್ರಹರ್ಗೆರಗಿ ಭಕ್ತಿಯಿಂದ 
॥ ವಾಸುದೇವಸ್ಮರಣೆಯಂ ಬಿಡದೆ ನಿಖಿಲಸುಕ | ವೀಶರೊಲವಂ ಪಡೆದು 
ಸರ್ವಸಮ್ಮತವೆನಿಸು | ವೀ ಸುಪ್ರಬ೦ಧಮಂ ಮಾಡಿದಪೆನೀ ಮಹಾಲಿಂಗಪಸಾದದಿಂದ 
WO 


ಚತುಷದಿ 
ಭಾರತಮಹಾಪುರಾಣದಲಿ ಕೌಶಿಕನು | ಘೋರತಪದಿಂದ ಬ್ರಹ್ಮರ್ಹಿ ಯಾದುದನು 
॥ ಆ ಖಷಿಯ ತನುಜೆ ದುಷ್ಕಂತನನು ವರಿಸಿ | ಸೇರಿದುದನರಿತಂತೆ ಪೇಳ್ವೆ ವಿಸ್ತರಿಸಿ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೭೫ 


॥ ೧ ॥ ಹರನನುಗ್ರಹವ ನಾಂ ಗಳಿಸಿಯಾದಿಯಲಿ | ವಿರಚಿಸುವೆ ಯಕ್ಷಗಾನ 
ಪ್ರಬಂಧದಲಿ ॥ ಇರುವುದಾದರೆ ವಿಷಮ ತಿದ್ದಿ ಬುಧರದನು । ಮೆರೆಸುವುದು 
ಮೇದಿನಿಯೊಳಲವಿನಿಂದಿದನು ॥ ೨ ॥ 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಅರಸಜನಮೇಜಯನು ಭಾರತ | ಔರ ಚರಿತ್ರವ ತನಗೆ ವರ್ಣಿಸು । ತಿರುವ 
ವೈಶ೦ಪಾಯನನ ಪದ | ಕೆರಗಿ ನುಡಿದ ॥ ೧ ॥ ಮುನಿವರನೆ ಪೂರ್ವದಲಿ ಕೌಶಿಕ | 
ಜನಪನಮಲ ಬ್ರಹ್ಮಯಷಿಯೆಂ । ದೆನಿಸಿಕೊಂಡ೦ದವನು ಪೇಳಿಂ । ದೆನಗೆ ಮುದದಿ 
॥ ೨ ॥ ಅವನ ಸುತೆ ದುಷ್ಕಂತರಾಯನ । ಯುವತಿ ಯಾದಳದೆಂತು ತಿಳುಪೆನ । 
ಲವನಿಪನ ಹಿಡಿದೆತ್ತಿ ಮುನಿಪುಂ | ಗವನು ನುಡಿದ ॥ ೩ ॥ 


ರಾಗ ಭೈರವಿ ರುಂಪೆತಾಳ 
ಧರಣೀ೦ದ್ರ ಕೇಳಮೃತ । ಕರಕುಲದೊಳುದುಭವಿಸಿ | ದರಸ ಗಾಧ್ಯಾತ್ಮಜನ । 
ವರಚರಿತ್ರವನು ॥ ೧ ॥ ಮೇದಿನಿಯ ಪಾಲಿಸುತ | ಲಾ ಧೀರ ನಿರ್ದನು ಮ । 
ಹೋದಯಾಂಕಿತಪುರದಿ । ಸಾಧುವೃತ್ತಿಯಲಿ ॥ ೨ ॥ ತೀರ್ಥಯಾತ್ರೆಯ ನೆವದಿ । 
ತೀರ್ಥವಿಡಿದೈದಿದನು | ತೀರ್ಥಾಧಿಸೇನಶತ । ಪುತ್ರರೊಡನವನು ॥ ೩ ॥ 
ಪರಮೇಷ್ಠಿಸುತನೆಡೆಗೆ | ತಿರುಗುತೈತಂದವನ | ಸುರಭಿಗೋಸುಗ ನೃಪತಿ । 
ಧುರವನೆಸಗಿದನು ॥ ೪ ॥ ಮುನಿಕೋಪಶಿಖಿಯಿಂದ | ಜನಪತಿಯ ಸಕಲಬಲ । 

ತನುಜಶತ ಸಹಿತಳಿದು | ದನು ವರದೊಳಿಲ್ಲಿ ॥ ೫ ॥ 


ವಾರ್ಧಿಕ 
ಅರಸ ಕೇಳ್‌ ಬಳಿಕ ಹಿಮವತ್ಪಾರ್ಶ್ರಕೈತಂದು । ಧರಣಿಪತಿಯುಗ್ರತಪದಿಂದೊಲಿಸಿ 
ರುದನಂ | ಸುರನರೋರಗರೊಳಿಹ ಬಾಣಗಳನವನಿಂದ ಪಡೆದು ಬಂದಾ ಮುನಿಯನು 
॥ ಕರೆದಾಹವಂಗೈದು ಸೋತಖಿಳ ತೇಜದೊಳ್‌ । ಹಿರಿದು ಬ್ರಾಹ್ಮಣಬಲಂ೦ ತಾನಿನ್ನು 
ಬ್ರಹ್ಮರ್ಷಿ | ವರನಾಗದಿರೆನೆಂದು ಛಲದ ಭಾಷೆಯನಾಡಿ ನಿಜನಗರಿಗೈತಂದನು ॥೧॥ 


ರಾಗ ಮಾರವಿ ತ್ರಿವುಡೆತಾಳ 
ಬಳಿಕ ಕೇಳೆಲೆ ನೃಪತಿ ಕೌಶಿಕ | ನುಳಿದ ಮಗನೋರ್ವನಿಗೆ ರಾಜ್ಯವ । ಸಲಿಸಿ 
ನಿಜಸತಿಸಹಿತ ನಡೆದನು | ಚಳಕದಿ೦ದಲಿ ವಿಪಿನಕೆ ॥ ೧ ॥ ಶಶಿಕುಲಜ ನಿಜಪುರದ 
ದಕ್ಷಿಣ | ದಿಸೆಯೊಳಿಹ ವನದಲಿ ತಪಸ್ಸಿನ | ಲೆಸೆದನೊಂದು ಸಹಸ್ರ ವತ್ತರ | 
ಬಿಸಜಭವನನು ಭಜಿಸುತ ॥ ೨ ॥ ಜನಪಗೊಲಿದಜ ರಾಜಯಷಿಯಾ । ಗೆನುತ 
ಪೋಗಲು ಬ್ರಹ್ಮಯಷಿಯಾ । ದನಕ ತಾ ಬಿಡೆನೆಂದು ಮತ್ತವ । ಘನತಪಸಿನೊಳಿರ್ದನು 
॥೩॥ 


೭೬ ಯಕ್ಷಲೋಕ 


ರಾಗ ಕಾಂಭೋಜಿ ರುಂಪೆತಾಳ 

ಇತ್ತಲಿಂತಿರುವಾಗ । ಲತ್ತಲಾ ಸಾಕೇತ | ಪತ್ತನದೊಳಖಿಳ ಜನ ಸಹಿತ ॥ 
ಸತ್ಯದಲಿ `ಧರೆಯನಾ | ಳುತ್ತಿರ್ದನರ್ಯಮಕು | ಲೋತ್ತಮ ತ್ರಿಶಂಕುವೆಂಬಾತ ॥ ೧ 
I ಸ್ಯ ದಿನ ಸಚಿವ ಸಖಿ | ಬಾಂಧವಾದಿಗಳಿಗಿಂ । ತೆಂದನವನಿಂದು ಪರಿಯಂತ 
॥ ಕು೦ದಿಲ್ಲದಿಹೆನಿನ್ನು | ನಿಂದೆಗೀಡಾದೆನಿದ | ರಿಂದಲಳಿದುದು ಮನದ ಮಂತ್ರ ॥ ೨ 
॥ ಯಾಗಶತಕವನು ಶತ । ಯಾಗ ಭೋಗಾನುಭವ । ಕಾಗಿ ಮಾಡಿದೆನು ತನ್ಮುಖದಿ 
॥ ಯೋಗಮೆನಗಾಗದಿರ । ಲಾಗಿ ಮದ್ದುರುವಿಗೆ ಮ । ನೋಗತವನರುಹಿದೆನು 
ನಯದಿ ॥ ೩ ॥ ಪ್ರತಿ ಕೂಲವನು ಧಾತೃ । ಸುತನು ಪೇಳಿದನೆನ್ನ । ಮತಿಗಿನ್ನು 
ತತ್ತಪೋನಿಧಿಯ ॥ ಸುತರು ಸರ್ವಜ್ಞರೀ ಕ್ಲಿತಿಯೊಳಾನೈದಿ ಸ । ಧೃತಿಗಾಂಬೆನವರ 
ಸನ್ನಿಧಿಯ ॥ ೪ ॥ ಎನುತ ನಿಜಪಟ್ಟಣದ । ಸನಿಹದೊಳಗೆಸೆವ ಗುರು । ತನುಭವ 
ಮಹೋದಯಾದಿಗಳ ॥ ಫನತಪೋರಣ್ಯಕಾ | ಜನಪನೈದಿದನು ಕೇ | ಳನಘ ತದ್ದನದ 
ಶೋಭೆಗಳ ॥ ೫ ॥ 


ವಾರ್ಧಿಕ 
ಪುಣ್ಯಗಂಧಾದಿಸದ್ದುವುಗಳಿಂ ಭ್ರಮಗಳಿಂ । ಪುಣ್ಯಕರಮಾದ ಸುಸ್ನಲಗಳಿ೦ ಜಲಗಳಿ೦ 
| ಪುಣ್ಯಕಂಗೈವುತಿಹ ಮುನಿಗಳಿ೦ ದನಿಗಳಿ೦ ಮೆರೆವ ಮೃಗಸರಣಿಯಿಂದ ॥ 
ಪುಣ್ಯಸಂಜಾತಪಂಕೇಜದಿಂ ತೇಜದಿಂ । ಪುಣ್ಯವಾಸನೆ ಗೆರಗುವಳಿಗಳಿಂ ಗಿಳಿಗಳಿಂ । 
ಪುಣ್ಯಜನಸ೦ಸ್ಥಿತಾಶ್ರಮಗಳಿ೦ ರಮಗಳಿ೦ ಯಷಿವಿಪಿನಮೆಸೆದಿರ್ದುದು ॥ ೧॥ 


ಕಂದ 
ಆ ವನದೊಳ್‌ ತಪದಿಂದೆಸೆ । ವಾ ವಾಸಿಷಾ ಷ್ಠಾಂಘ್ರಿಗಳ್ಗೆ ವಂದಿಸಲರಸಂ ॥ ಆ 
ವರಮುನಿಗಳ್‌ ಕಾಣುತ | ಲಾ ವಾರಿಜಬಂಧುವಂಶಜಂಗಿಂತೆಂದರ್‌ WO 


ರಾಗ ಮಧುಮಾಧವಿ ತ್ರಿವುಡೆತಾಳ 
ಎಲೆ ಮಹೀಶ್ವರತಿಲಕ ಸದ್ಗುಣ । ಜಲಧಿ ನೀನೆಮ್ಮಲ್ಲಿಗೆ ॥ ಬಳಲಿ ಬಂದುದು 
ಚಿತ್ರವೆನ್ನುತ । ತಿಳಿವುದೆಮಗೆ ॥ ೧ ॥ ಅಷ್ಟಭಾಗ್ಯಸಮೃದ್ಧನಾಗಿಹೆ | ದಿಟ್ಟ ನಿನ್ನಲಿ 
ಹಿತವನು ॥ ಇಟ್ಟು ಪಾಲಿಸುತೆಮ್ಮ ಜನಕ ವ | ಸಿಷ್ಠನಿಹನು ॥ ೨ ॥ ಹೀಗಿರಲು 
ನಮ್ಮಿಂದಲೇ ನಿನ । ಗಾಗುವುಜ್ಜುಗಮಾವುದು ॥ ಬೇಗ ಹೇಳನಲೆಂದನಾ ನೃಪ । ನಾಗ 
ಮಣಿದು ॥ ೩ ॥ 


ರಾಗ ಸಾರಂಗ ಆದಿತಾಳ 
ಲಾಲಿಸಿರೈ ಗುರು | ಬಾಲಕರಿರ ನಾಂ | ಪೇಳುವ ವಚನವನು ॥ ಬಾಲತನದ 
ವಾಗ್ದಾಲಮಿದೆನ್ನುತ । ತಾಳದೆ ದುಗುಡವ ಪಾಲಿಪುದೆನ್ನನು ॥ ಪ ॥ ಕ್ಷಿತಿಯನು ಧರ್ಮ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೭೭ 


| ಸ್ಥಿತಿಯಿ೦ದಾಳ್ತುದು । ಪ್ರತಿನೃಪರಿಗೆ ವಿಹಿತ ॥ ಕೃತಿಯಲ್ಲದೆ ವಸುಮತಿಗೆ ವಿಶೇಷ । 
ಸ್ಲಿತಿಯಾಗಿರದೆನುತ ॥ ಮತಿಯೊಳರಿತು ಸಂ | ಯುತ ಕಾಯದಿ ಸುರ । ಪತಿಪುರಿಯನು 
ಸೇರ್ದತಿಯಶನಹೆನೆಂ । ಬತಿ ಹರುಷದಿ ಮಖ । ಶತವೆಸಗಿದೆ ನಾ । ಕ್ರತುಗಳೆನಗೆ 
ಪರ । ಗತಿಗೊಡಲಿಲ್ಲವು । ಲಾಲಿ ॥ ೧ ॥ ನೊಂದು ಬಳಿಕ ವಿಧಿ | ನಂದನನೊಡನಿ 
| ನ್ನೊಂದು ಮಹಾದಧ್ದರವ ॥ ಚಂದದೊಳೂಲಿದೆನ್ನಿಂದಲಿ ಮಾಡಿಸು । ತಿಂದಪುರವ 
ಹೋಗುವ ॥ ಅಂದವ ತೋರೆನ | ಗೆಂದರೆ ಗುರು ತ । ನ್ನಿಂದಾಗುವುದ । 
ಲ್ಲಂದೆನಲಿಲ್ಲಿಗೆ | ಬಂದನು ಮನ್ಮನ | ದ೦ದವ ಸಲ್ಲಿಸಿ | ರೆಂದನಲಾ ಮುನಿ । 
ನಂದನರುಸಿರ್ದರು ॥ ಲಾಲಿ ॥ ೨ ॥ 


ರಾಗ ಪಂತುವರಾಳಿ ಮಟ್ಟೆತಾಳ 

ಆಗದಾಗದಾಗದಾಗದು । ನಿನ್ನ ಮನೆಗೆ ಪೋಗು ಪೋಗು ಪೋಗು ಪೋಗಿದು 
॥ ಪ ॥ ಹೀಗೆ ಪಿತೃವಿಯೋಗಕಾರ್ಯ । ಮಾಗಿರಲ್ಕೆ ಹೇಗೆ ನಿನ್ನ | ಯಾಗದೀಕ್ಷೆಗೀಗ 
ಗುರುಗ | ಳಾಗಲಪ್ರಯೋಗಕೃತಿಗೆ ॥ ಅ ॥ ಸುಕೃತ ದುಷ್ಕತಗಳ ಫಲಗಳು । ತಾವೆ 
ಬಹವು । ವಿಕಟಬಲನೆ ನೀನು ಮೊದಲೊಳು ॥ ಅಕುಟಿಲತೆಯೊಳಮರಪುರದ । 
ಸುಖಕೆ ಹೇತುವಹಪ್ರಭೂತ । ಸುಕೃತಿಗೈದುದಿರ್ದೊಡದರ | ಪ್ರಕೃತಿಯಿಂದ ದೊರಕಬೇಕು 
॥!ಆಗ॥೧॥। ನಿನ್ನಲಿಲ್ಲ ಪೂರ್ವಜನ್ಮದ ಪುಣ್ಯವೆಂಬು | ದನ್ನು ತಿಳಿದೇವೀಗಳಿನ್ನದ 
| ಎನ್ನಲೇಕೆ ನೂರು ಯಜ್ಞ | ವನ್ನು ಗೈದೊಡೇನು ನಾಕ । ವನ್ನು ಪಡೆವಡಜನ ಲಿಖಿತ 
| ನಿನ್ನ ಹಣೆಯೊಳಿಲ್ಲವಯ್ಯ ॥ ಆಗ ॥ ೨ ॥ 


ರಾಗ ಘಂಟಾರವ ಅಷ್ಟತಾಳ 
ಮುನಿಗಳಿಂತೆನೆ ಕೇಳುತ್ತಲವನಿಪ | ಮುನಿದು ಮುನಿಸನು ಮನದೊ | ಳಡಗಿಸಿ 
| ವಿನಯದಿಂದಿಂತೆಂದನು ॥ ೧ ॥ ಎಲೆ ಮುನೀಂದರೆ ಕುಲಗುರು ಸುತರೆಂದು । 
ತಿಳಿದು ನಿಮ್ಮೆಡೆಗೊಲಿದು ಬಂದರೆ | ಹಲವು ಮಾತನು ಪೇಳ್ಗಿರೆ ॥ ೨ ॥ 
ಸರ್ವಶಾಸ್ತ್ರಜ್ಞರಾವಂದು ಮನದಲ್ಲಿ | ಗರ್ವಿಸುವಿರಿನ್ನೂರ್ವಿಯೊಳಗೆನ | `ಗೋರ್ವನೂ 
ದಯೆದೋರನೆ ॥ ೩ ॥ ಆತನಿಂದ ಮಹಾಧ್ದರವನು 'ಮಾಡಿ | ಪೂತನಹೆನೆಂಬಾತಗಾ 
ಗುರು । ಜಾತರೆದ್ದಿಂತೆಂದರು ॥ ೪ ॥ 


ವಾರ್ಧಿಕ 
ಭಾಪುರೆ ನೃಪಾಲ ಪ್ರತಾಪಿ ತ್ರಿಶಂಕು ತವ । ರೂಪದವನೀಶ್ವರರನೀ ಪೊಡವಿಯೊಳ್‌ 
ಕಾಣೆ । ವೈ ಪೂರ್ವದಿಂದ ನಿನ್ನೀ ಪತಂಗಾನ್ವಯದ ಭೂಪರ್ಗ ಗುರುಗಳಾಗಿ ॥ 
ವ್ಯಾಪಿಸಿರ್ದೆಮ್ಮನುಳಿದೀ ಪರಿಯೊಳನ್ಶರಂ | ನೀ ಪರಿಗಹಿಸುವೆಯೆಲಾ ಪಿಸುಣ ಚಂಡಾಲ 
| ರೂಪನಾಗಿನ್ನೆನುತ ಕೋಪದಿಂದರಸಂಗೆ ಶಾಪಮಂ ಕೊಟ್ಟರವರು ॥ ೧ ॥ 


೭೮ ಯಕ್ಷಲೋಕ 


ರಾಗ ಸಾಂಗತ್ಯ ರೂಪಕತಾಳ 
ಬಳಿಕ ಶಾಂತತೆಯನ್ನು ತಳೆದರಂದವರಷ್ಟ | ರೊಳಗವನಿಪನ ಸರ್ವಾಂಗ ॥ 
ಹೊಳೆವ ಮಕುಟ ಥಳಥಳಿಪ ಭೂಷಣ ಸಹ | ಸಲೆ ಕೃಷ್ಣ ವರ್ಣವಾಯ್ತಾಗ ॥ ೧ ॥ 
ಅರಸನಾಗಲೆ ತನ್ನ ಪುರಕೆ ದುಮ್ಮಾನದಿ । ಬರೆ ಬಾಗಿಲಲಿ ಚಾರರವನ ॥ 
ಧರಣೀಶನೆಂಬುದನರಿಯದೆ ತಡೆಯಲ್ಕೆ | ಕೆರಳುತೆ೦ದನು ಭೂಪರತುನ ॥ ೨ ॥ 


ರಾಗ ತೋಡಿ ಏಕತಾಳ 
ಮರುಳು ದ್ವಾರಪಾಲಕರಿರ । ಕುರುಡರೆ ನೀವೆಲ್ಲ ॥ ಅರಿಯದಾವನೆಂಬ ಪರಿಯ 
| ಬರಿದೆ ತಡೆದಿರಲ್ಲ ॥ ತೆರಳಿರತ್ತಲೆನ್ನೊಳ್‌ ನಿಮಗೆ | ಸರಸವಾಕ್ಯವೇನು ॥ ಅರಮನೆಯನು 
ಹೊಗುವೆನೀಗ । ತ್ವರಿತದಿಂದ ನಾನು ॥ ೧ ॥ ನಿಲಯದೊಳಗೆ ನಿನಗೆ ದೊಡ್ಡ । 
ಕೆಲಸವಿರ್ಪುದೇನು ॥ ಕಲಿಗಳಂತೆ ಗರ್ವದಿಂದ | ಗಳಹುತಿರ್ದೆ ನೀನು ॥ ಬಲುಮೆಯಿಂದ 
ಪೀಡಿಸಿದರೆ | ತಲೆಯ ಬಡಿವೆವಿಂದು ॥ ಹೊಲೆಯ ನೀನು ಮುಟ್ಟಬೇಡ । ತಿಳುಹು 
ದೂರ ನಿಂದು ॥ ೨ ॥ 


ರಾಗ ಭೈರವಿ ರುಂಪೆತಾಳ 
ದ್ವಾರಪಾಲಕರೆಂದ । ಕೂರವಾಕ್ಕಕೆ ನಿಜಶ । ರೀರವನು ಪರಿಕಿಸಿದ | ನಾ 
ರಸೇಶ್ವರನು ॥ ೧ ॥ ಕಂಡು ಸರ್ವಾಂಗದಲಿ | ಚಂಡಾಲವರ್ಣವನು | ಮಂಡೆದೂಗುತ 
ಚಿಂತೆ | ಗೊ೦ಡನಾ ನೃಪನು ॥ ೨ ॥ ಚರರಿಗೆ ತ್ರಿಶಂಕು ಬಂ । ದಿರುವನೆಂದಾತ್ಮಭವ 
| ಗರುಪಿ ಕರೆತನ್ನಿರೆಂ । ದರಸ ನೇಮಿಸಿದ ॥ ೩ ॥ ಬ೦ದು ಚಾರಕರು ನೃಪ । ನಂದನ 
ಹರಿಶ್ಚಂದ್ರ | ಗ೦ದು ವಂದಿಸುತಲಿಂ । ತೆಂದರಾಕ್ಷಣದಿ ॥ ೪ ॥ 


ರಾಗ ಮುಖಾರಿ ಏಕತಾಳ 

ಭೂಪಾಲತನುಜ ಲಾಲಿಸಯ್ಯ | ಮಾರ್ತಂಡಕುಲಾರ್ಯ । ಭೂಪಾಲ ತನುಜ 
ಲಾಲಿಸಯ್ಯ ॥ ಪ ॥ ಹೊಲೆಯನೋರ್ವ ಹೊರಗೆ ಬಂದು | ನಿಲಯವಿದನು 
ಹೋಗುವೆನೆಂದು ॥ ಕಲಿತನದೊಳಗೆ । ಮೊಳವೇನೆಂಬುದ | ತಿಳಿಯದೆ ತನ್ನ । 
ಗಳಿಕೆಯ ತೋರ್ದನು ॥ ಭೂಪಾಲ ॥ ೧ ॥ ತಡೆದೆವವನ ದ್ವಾರದಲ್ಲಿ । ಜಡಿದು 
ಕಜ್ಜವಾವುದಿಲ್ಲಿ ॥ ನುಡಿಯದೆ ಬಿಡೆವೊಳ । ಗಡಿಯಿಡುವಡೆ ಫಡ | ಫಡಯನುತೊಡನಾವ್‌ 
| ಘುಡುಘುಡಿಸುತ್ತಲಿ ॥ ಭೂಪಾಲ ॥ ೨ ॥ ದುರುಳತನವ ಮಾಳ್ದಿರಿ೦ದು | ಧರಣಿಪ 
ತ್ರಿಶಂಕುವೆಂದು ॥ ಅರಿಯಿರೆ ಎನುತವ । ಜರೆವುತಲೆಮ್ಮೊಡ । ನರುಹಿದ ನಿನ್ನನು । 
ಕರೆತಹುದೆನ್ನುತ ॥ ಭೂಪಾಲ ॥ ೩ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೭೯ 


ರಾಗ ತೋಡಿ ಅಷ್ಟತಾಳ 

ಎನಲಾ ಮಾತನು ಕೇಳುತ್ತ | ಹರಿಶ್ಚಂದ್ರ । ಮನದಿ ಚೋದ್ಯವ ತಾಳುತ್ತ ॥ ಜನಕ 
ತ್ರಿಶಂಕುವೆಂದೆನಿಪ ನಾಮೋಚ್ಚಾರ | ವನು ಕೇಳಿದುದರಿಂದ ಘನಹರುಷದೊಳೆದ್ದ ॥ 
೧ ॥ ಭರದಿಂದ ನಡೆದವನು | ತ್ರಿಶಂಕು ಭೂ । ವರನ ಸರ್ವಾಂಗವನು ॥ ಪರಿಕಿಸೆ 
ಚಂಡಾಲಪರಿಕರಮಲ್ಲದೆ | ಧರಣಿಪಾಲಕನೆಂಬುದರಿಯಲಿಲ್ಲಾತಗೆ ॥ ೨ ॥ 
ಭೂರಿಸಂಶಯದೊಳಂದು | ನಿಂದಿರಲವ | ನಾ ರೀತಿಯನು ತಿಳಿದು ॥ ಆ 
ರಾಯನಾದುದನೋರಂತೆ ನೆನೆದು ಕು | ಮಾರಗೆಂದನು ಮಿತಿಮೀರಿದ ಶೋಕದಿ 
॥೩॥ 


ಭೋಗಟಷಟ್ಟದಿ 

ತನಯ ನಿನ್ನ ಚಿತ್ತದೊಲವ । ಮನದೊಳರಿತೆನೇನ ಮಾಡ । ಲೆನಗೆ ಬಂದ 
ಬವಣೆಯನ್ನು ನಿನಗೆ ಪೇಳ್ವೆನು ॥ ಘನಶತಾಧ್ವರಗಳ ಫಲವ | ನನಗೆ 
ಕೊಡಿಸಿರಿಷ್ಟಿಮುಖದೊ । ಳೆನುತ ಗುರುಸುತರ್ಗೆ ನುಡಿದೆ ವಿನಯದಿಂದಲಿ ॥ ೧ ॥ 
ನಿನ್ನ ಫಣೆಯೊಳಿಲ್ಲ ನಾಕ । ವನ್ನು ಪಡೆವುದೆನುತ ಗುರುಜ । ರೆನ್ನ ಜರೆಯಲದಕೆ 
ನುಡಿದೆನೆನ್ನ ಕಾರ್ಯವ ॥ ಅನ್ಕರಿಂದ ಮಾಳೆನೀಗ । ಳೆನ್ನಲವರು ಹೊಲೆಯನಂಗ 
| ವನ್ನು ಪಡೆಯೆನುತ್ತ ಶಾಪವನ್ನು ಕೊಟ್ಟರು ॥ ೨ ॥ ಗುರುಕುಮಾರಶಾಪದಿಂದ । 
ಹರಿದುದೆನ್ನ ಕೀರ್ತಿಮಾಲೆ । ಧರೆಯೊಳಿರುವ ಮರ್ತ್ಯರೆನ್ನ ಜರೆವುದಾಯಿತು ॥ 
ಕೊರತೆಗವಧಿಯಿಲ್ಲವೆನಗೆ | ಮರಣವೇಕೆ ಬಾರದಕಟ | ಹರ ಹರೆನುತ ಹಲುಬಿ 
ಧರಣಿಗುರುಳಿ ಬಿದ್ದನು ॥ ೩ ॥ 


ಭಾಮಿನಿ 
ಅನಿತರಲಿ ಕೇಳರಸ ತನ್ನಪ | ತನಯನೀಕ್ಷಿಸುತವನ ವಚನಾ | ನನ ವಿಲೋಚನ 
ಸುಪ್ರಭಾವಗಳಿಂದ ಪಿತನೆ೦ದು ॥ ಮನದಿ ನೆಲೆಯನು ಮಾಡಿ ಮರುಗುವ | ಜನಕನನು 
ಕಂಡೊದಗಿದಾಪ । ತ್ತಿನಲಿ ಧೈರ್ಯವೆ ಪ್ರಬಲವೆನುತಿಂತೆ೦ದನವನಿಪಗೆ ॥ ೧ ॥ 


ರಾಗ ಮಾರವಿ ಏಕತಾಳ 

ಎಲೆ ತಾತನೆ ನೀ | ನಳಲುವೆಯೇತಕೆ | ಫಲವೇನಿದರೊಳಗೆ ॥ ಜಲರುಹ ಭವ 
ಫಣೆ । ಯಲಿ ಬರೆದಂದದಿ | ಫಲಿಸುವುದೆಲ್ಲರಿಗೆ | ೧ ॥ ಬಿಡು ಶೋಕವನಾಂ | 
ಪಿಡಿದಾ ಗುರುಸುತ । ರಡಿಗಳ ತನ್ಮುಖದಿ ॥ ಬಿಡಿಸುವೆ ನಿನ್ನನು ಹಿಡಿದೀ ರೂಪವ । 
ಕೊಡು ನೇಮವ ಮುದದಿ ॥ ೨ ॥ ವರ ಮುನಿಗಳು ಧಿಕ್ಕರಿಸಿದರೆನ್ನನು । ತೆರಳ್ನಡವಿಗೆ 
ನಾನು ॥ ವಿರಚಿಸಿ ತಪವನು । ಶರಜಭವಾದ್ಯರ । ಕರುಣವ ಪಡೆದಪೆನು ॥ ೩ ॥ 
ಮುಂದೆಮಗತಿಶಯ । ದಿಂದಿಹುದಿರ್ದೊಡೆ | ಬಂದಪುದವರಿಂದ ॥ ಕುಂದಿದೊಡೇನಹು 
| ದೆಂದೆನೆ ಸುತಗಿಂತೆಂದನು ಧರಣೀಂದ ॥ ೪ ॥ 


೮೦ ಯಕ್ಷಲೋಕ 


ರಾಗ ಸೌರಾಷ್ಟ ಅಷ್ಟತಾಳ 

ಸೈರಿಸು ನಿನ್ನಯ । ಧೈರ್ಯಕ್ಕೆ ಮೆಚ್ಚಿದೆ | ಕಂದ ಕೇಳು ॥ ಪರಿಹಾರವಾಯ್ತೆನ್ನಯ 
| ಭೂರಿವೃಸನವಿಂದು । ಕಂದ ಕೇಳು ॥ ೧ ॥ ದಾರಿಯಹುದು ನೀನು | ತೋರಿದುದಾದರೆ 
| ಕಂದ ಕೇಳು ॥ ಕೃಪೆ । ಬಾರದಿನ್ನೆನ್ನ ಮೇ । ಲಾ ಖಷಿಸುತರಿಗೆ | ಕಂದ ಕೇಳು ॥ 
೨ ॥ ನಳಿನಭವಾದ್ಯರ | ನೊಲಿಸುವ ಕಾರ್ಯವು | ಕಂದ ಕೇಳು ॥ ಅದು | 
ಸುಲಭವಲ್ಲಿನ್ನೊಂದ । ತಿಳಿದು ಪೇಳುವೆ ನಾನು | ಕಂದ ಕೇಳು ॥ ೩ ॥ ಬಲಶಾಲಿ 
ರಾಜರ್ಷಿ । ತಿಲಕ ಕೌಶಿಕನೆ೦ದು । ಕ೦ದ ಕೇಳು ॥ ಜನ । ವೊಲಿದು ಪೇಳುವರೈದಿ 
ತಿಳುಹುವೆನಾತಗೆ ಕಂದ ಕೇಳು ॥ ೪ ॥ 


ಭಾಮಿನಿ 
ತರಳ ಕೇಳಾ ಮುನಿಯೆನಗೆ ನಿ । ಷ್ಠರುಣವನು ತೋರಿಸಿದೊಡಾನೇವರ 
ತಪೋವನಕೈದಿ ತಪದಲೆ ಪಡೆವೆ ಸದ್ಗತಿಯ ॥ ಧರಣಿಯಾಶೆಯನಾದಿಯಲಿ ತೊರೆ | 
ದಿರುವೆನದರಿಂದಿನ್ನು ನೀನೇ । ಧರೆಯನಾಳ್ವುದುಸರ್ವಸಮೃತವೆಂದು ಬೋಧಿಸಿದ 
(Wen 


ರಾಗ ನೀಲಾಂಬರಿ ಏಕತಾಳ 

ಅವನೀಶನಿಂತೆಂದಾ । ಕುವರನ ನಿಲಿಸುತ್ತಾ | ದಿವಸವ ತನ್ನಯ | ಭವನದೊಳ್‌ 
ಕಳೆದು ॥ ರವಿಯುದಯದೊಳಾತ್ಮ | ಭವಗೆ ರಾಜ್ಯಾಧಿಪ । ತ್ಯವನಿತ್ತು ಸಚಿವರಾ । ಸೃವ 
ನೋಡಿ ನುಡಿದ ॥ ೧ ॥ ತರಳನೆನ್ನಯ ಮಗ । ಕರುಣವನಿವನ ಮೇ । ಲಿರಿಸಿ 
ನೀವಿವನಿಂದೀ । ಧರೆಯನಾಳಿಸುತ ॥ ಇರುವುದೆಂದುಸಿರಿ ಮೇಣ್‌ । ತರಳಗೆ ನೃಪಧರ್ಮ 
| ದಿರವನೆಲ್ಲವ ಪೇಳಿ | ಪೊರಟನಲ್ಲಿಂದ ॥ ೨ ॥ ತನಗಾದ ಹೀನತೆ । ಯನು 
ನೆನೆನೆನೆವುತ | ಲನುಪಮ ಬಲನೈದಿ । ವನಜಪೀಠನನು ॥ ಮನದಲ್ಲಿ ಭಜಿಸುತ್ತ | 
ವನದೊಳಾತ್ಮಜ ಶಿಷ್ಯ | ಜನಿತಸೌಖ್ಯದೊಳಿರ್ಪ । ಮುನಿಯ ನೋಡಿದನು ॥ ೩ ॥ 


ರಾಗ ಸಾಂಗತ್ಯ ರೂಪಕತಾಳ 
ದಿನಪತೇಜದ ಗಾಧಿತನಯನಂಘ್ರಿಯ ಕಂಡು | ಜನಪನಾತಗೆ ಬಲ ಬಂದು ॥ 
ಘನಭಕ್ತಿಯಿಂದ ವಂದನೆ ಗೈದು ನಿಲಲಾಗ | ಮುನಿಯುಸಿರಿದನು ಕಂದೆರೆದು ॥ ೧ 
॥ ದೂರ ನಿಲ್ಲೆಲವೋ ನೀನಾರು ಚಂಡಾಲಶ । ರೀರದಿಂದಿಹೆ ನಿನ್ನ ಪ್ರಕೃತಿ ॥ 
ವೀರರಂತಿಹುದು ತತ್ಕಾರಣವೇನೆನ । ಲಾ ಯಷಿಗೆಂದನಾ ನೃಪತಿ ॥ ೨ ॥ ಖ್ಯಾತ 
ತ್ರಿಶಂಕು ಸಾಕೇತಾಧಿನಾಥ ಖ । ದ್ಯೋತವಂಶಜನು ತಾನೆನುತ ॥ ಆತನರುಹೆ ಮುನಿ 
ಯಾತಕೀ ನೀಚತ್ವ । ಜಾತವಾಯ್ಕೆನೆ ಪೇಳ್ದನಾತ ॥ ೩ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೮೧ 


ರಾಗ ಕಾಂಭೋಜಿ ಆದಿತಾಳ 

ಕೇಳು ಕುಶನಾಭಜಾತಸಂಜಾತ । ಆಲಸ್ಯಗೊಳದೆನ್ನ ಮಾತ ವಿಖ್ಯಾತ ॥ ಕೇಳು 
॥ ಪ ॥ ವರಕ್ರತುಶತವನ್ನು ಮಾಡಿ ಬಳಿಕ ನಾನು । ನರತನು ಸಹಿತೈದಿ ಸುರಪತಿಪುರದಿ 
॥ ಇರುವಡೆನ್ನಿಂದೊಂದು ಮಖವ ಮಾಡಿಸಿರೆಂದು | ಅರುಹಿದೆ ಗುರುಗಳ್ಗೆ 
ಮಣಿದವರಡಿಗಳ್ಗೆ ॥ ೧ ॥ ಅವರು ಧಿಕ್ಕರಿಸಿದರೆನ್ನ ನುಡಿಯನಿದ । ನವರ ಸುತರು 
ಪೇಳ್ಗರವರುಸಿರಿದುದ ॥ ತವಕದೊಳ್‌ ಪರರನ್ನು ಕರೆದು ಮಾಡುವೆನೆನು । 
ತವರೊಡನುಸಿರ್ದೆನು ಮೂಢಮಾರ್ಗದೊಳಾನು ॥ ೨ ॥ ಕೇಳಿ ಶಪಿಸಿದರು 
ಚಂಡಾಲನಾಗಿರು | ಖೂಳಯೆಂದೆನ್ನನು ಬಳಿಕವರಾನು ॥ ತಾಳಿದೀ ರೂಪನು 
ದುಗುಡದಿ ಬಂದೆನು । ಕಾಲ ಹಿಡಿವೆ ನಿನ್ನ ಕಾಯೊ ನೀನೊಲಿದೆನ್ನ ॥ ೩ ॥ 


ಭಾಮಿನಿ 
ಜನಪ ಜನಮೇಜಯನೆ ಕೇಳೈ | ಮುನಿವಸಿಷ್ಠನ ತತ್ಕುಮಾರರ । ಘನತೆಯಂದವ 
ಕೇಳ ಮಾತ್ರದೊಳೆದ್ದು ಹೂಂಕರಿಸಿ ॥ ನೆನೆದು ಪೂರ್ವದ್ವೇಷಕೃತಿಯನು । ಕನಲಿ 
ಕಿಡಿಕಿಡಿಯಾಗಿ ಕೌಶಿಕ । ಮುನಿ ಕಠೋರದ್ದನಿಯೊಳಿಂತೆಂದನು ಮಹೀಶ್ವರಗೆ WO 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 

ಯಾಕೆ ಬೆದರುವೆ ನೃಪ ವಸಿಷ್ಠಗೆ | ಲೋಕವೆಲ್ಲವು ಮಾರಿಹೋಯಿತೆ । ಸಾಕು 
ಬಿಡು ನಿನ್ನಯ ಮನಸ್ಸಿನ । ಶೋಕವನ್ನು ॥ ೧ ॥ ಈ ಶರೀರವು ಸಹಿತ ನಾಕನಿ । 
ವಾಸವನು ಮಾಡಿಸುವೆನಿದಕವು । ರೇಶಮುಖ್ಯರು ತಡೆದಡೆಯು ಬಿಡೆ | ನೈ ಸುಮತಿಯೆ 
॥ ೨ ॥ ಹರನ ಕೃಪೆಯಜನೊಲುಮೆಯಮರಾ | ದ್ಯರ ಶರಾವಳಿ ಕ್ಪಾತ್ರಭುಜಬಲ | 
ವರತಪೋಧನವಿವುಗಳಿರಲೇ । ನರಿಯದೆನಗೆ ॥ ೩ ॥ ಗುರುವೆನಿಸಿ ನಿನ್ನಿಂದಲಮಲಾ 
| ಧ್ವರವನೇ ಮಾಡಿಸುವೆನಿಲ್ಲಿಗೆ । ಕರೆಸಿ ಖಷಿಗಳ ನಿಖಿಳ ವಸ್ತುವ । ತರಿಸಿಕೊಂಡು 
೪ 


ರಾಗ ಮಧ್ಯಮಾವತಿ ತ್ರಿವುಡೆತಾಳ 

ಅರಸಗಿಂತೆನುತವನು । ಭಾಷೆಯನಿತ್ತು । ನೆರೆ ಪುಣ್ಯ ದಿವಸವನು । ಇರಿಸಿ 
ಯಜ್ಞಕೆ ಬೇಕಾ । ಗಿರುವ ವಸ್ತುಗಳನ್ನು । ತರಿಸಿ ಸೇವಕರಿ೦ದ । ಧ್ವರಶಾಲೆಯನು ಕ್ರಮ 
| ವರಿತು ಮಾಡಿಸಿ ನಿಖಿಳದೇಶದೊ | ಳಿರುವ ಸುಜ್ಜಾಭಿಜ್ಞ ಸರುವೋ । ತೃರುಷ 
ಮುನಿಗಳನುಕ್ತದಿನದಲಿ । ಕರೆಸಿದನು ನಿಜಶಿಷ್ಠರಿ೦ದಲಿ ॥ ೧ ॥ ಯೋಗಿಗಳಾಗಮದಿ 
ಹಸನ್ಮುಖ । ನಾಗಿ ಕೌಶಿಕನಂದದಿ । ಬೇಗ ಸತ್ಕರಿಸಿ ಬಂ | ದಾಗಮಜ್ಜ್ಞರನು ತಾ।ನಾಗಿ 
ತ್ರಿಶಂಕುವಿ | ಗಾಗಿರ್ದ ಗುರುಶಾಪ । ಯೋಗ ವಿಷಯವನಾಗಲವರಿಗೆ | ರಾಗದಲಿ 
ಪೇಳ್ಬಾಗುವುಜುಗ । ಕಾಗಿ ಕುಳಿತನು ಯಾಗಶಾಲೆಯ । ಲಾ ಗರುವರೊಡನಾ 
ಗುಣಾಢ್ಯನು ॥ ೨ ॥ 


೮೨ ಯಕ್ಷಲೋಕ 


ವಾರ್ಧಿಕ 
ಧಾರಿಣೀಶ್ವರ ಕೇಳ್‌ ಸಮಿತ್ಕುಶತಿಲಂಗಳಂ । ಕ್ಷೀರ ದಧಿ ಫೃತ ಮಧುರ ಮಧು 
ತಂಡುಲಂಗಳಂ | ಚೀರಕರ್ಪೂರ ಮೃದು ರಂಭಾಫಲಂಗಳಂ ಕ್ರಮುಕ ತಾ೦ಬೂಲಗಳನು 
॥ ನಾರಿಕೇಳದ ಫಲಂಗಳನಗಣಿತಂಗಳಂ | ಭೂರಿಧನಗಳ ನಿಂತು ಬಹು ಪದಾರ್ಥಂಗಳಂ 
| ವೀರಮುನಿ ತರಿಸಿಕೊಂಡಾಗಮೋಕ್ತಂಗಳಂ ಸ್ಮರಿಸುತಾರಂಭಿಸಿದನು ॥ ೧ ॥ 


ಭಾಮಿನಿ 
ಬಳಿಕ ವಿದಿತಸುಮಂತ್ರದಲಿ ನಿ | ರ್ಮಲಹ್ಯದಯನನು ಮಾಡಿದನು ರವಿ । 
ಕುಲಜನನು ದೀಕ್ಷಾಪವಿತ್ರವನಿತ್ತನಾತಂಗೆ ॥ ತಿಳಿದು ವರಯಜ್ಞಾಂಗ ಕರ್ಮಂ । ಗಳನು 
ಬಹು ಯಷಿಗಳಿಗೆ ಕೊಟ್ಟವ | ನೊಲಿದು ಯಾಜಕನಾದನೈ ತಾನಾ ಮಹಾದ್ವರಕೆ ॥ ೧ 
॥ ಅರಸ ಕೇಳ್‌ ಕು೦ಡದಲಿ ವಹ್ನಿಯ | ನಿರಿಸಿ ವಿವಿಧಾಹುತಿಯನಿಕ್ಕುತ | ವರತಪೋನಿಧಿ 
ಕಶ್ಯಪಾದ್ಯರ ಮಂತ್ರಘೋಷದಲಿ ॥ ಪರಮ ಯಷಿಯಾಮಖವ ಮಾಡು | ತ್ತಿರಲು 
ತದ್ಭವ ಧೂಮ ಸುರಪನ । ಪುರಕೆ ಕಾಣಿಸಿ ಕೊಂಡುದೇನೆಂಬೆನು ಮಹಾದ್ದರವ ॥೨॥ 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಅತ್ತಲಮರಾವತಿಯೊಳಮರರ | ಮತ್ತೆ ದಿಕ್ಬಾಲಕರ ಪೊಗಳಿಕೆ | ವೆತ್ತು 
ಸಭೆಯೊಳಗೆಸೆದನಂದಾ । ವೃತ್ರವೈರಿ ॥ ೧ ॥ ದಿವಿಜಗಣಿಕೆಯರಲ್ಲಿ ನೃತ್ಯೋ । 
ತ್ತವದಲಿರ್ದರು ನಿಲ್ಲದಲ್ಲಿಗೆ | ಕವಿನ ಹೊಗೆಯನು ಕಾಣುತಾ ವಾ | ಸವನುಸಿರ್ದ ॥ 
೨ ॥ ಲೋಕಪಾಲರು ಕೇಳಿರೆಮ್ಮೆಡೆ | ಗೇಕೆ ಬರುತಿದೆ ಧೂಮ ಮರ್ತ್ಯಾ । 
ನೀಕವೇಂಗೈವುತ್ತಿಹುದು ಭೂ । ಲೋಕದೊಳಗೆ ॥ ೩ ॥ ಅರಿಯೆನದನತ್ಯಂತ ವಿಸ್ಮಯ 
| ಭರಿತನಾದೆನು ನೀವು ತಿಳಿದುದ । ನರುಹಿರೆನಲಿಂತೆ೦ದನವಗಾ | ವರುಣನೆರಗಿ ॥೪॥ 


ರಾಗ ಕೇದಾರಗೌಳ ಅಷ್ಟತಾಳ 
ಇಂದ್ರ ಕೇಳ್‌ ನರರೊಲ । ವಿಂದ ವಿಶೇಷಮಾ | ದೊಂದು ಮಹೇಷ್ಟಿಯನು ॥ 
ಇಂದಿಳೆಯಲಿ ಮಾಳ್ಬ | ರೆಂದು ತೋರ್ಪುದು ಬಹ | ಗಂಧದಿ ತನಗೆಂದನು ॥ ೧ ॥ 
ಯಾಗಮಾದಡೆ ಹವಿ | ರ್ಭಾಗವನೆಮಗೀಯ | ದಾಗುವುದೆಂತು ನೀನು ॥ ಈಗ 
ಪೇಳಿದ ನುಡಿ | ತಾಗದು ತನಗೆಂದ | ನಾಗಲರ್ಯಮ ಸುತನು ॥ ೨ ॥ ಮರ್ತ್ಯರೊಳಗೆ 
ತಾಪ | ಸೋತ್ತಮರಧಿಕ ಸ | ಮರ್ಥರವರ ಕಾರ್ಯದ ॥ ಸೂತ್ರವೇನೆಂಬುದು । 
ಗೊತ್ತೆಮಗಾಗದೆ | ನುತ್ತ ವರುಣ ನುಡಿದ ॥ ೩ ॥ 


ಕಂದ 
ಅನಿತರೊಳಿತ್ತಲ್‌ ಕೌಶಿಕ | ಮುನಿಪಾಲಂ ಹವ್ಯಭಾಗದಾನಕೆ ಕ್ರಮದಿ೦ ॥ ದನಿಮಿಷರಂ 
ಕರೆಯಲ್ಕದ | ರನುವಂ ತಿಳಿದಾ ಬಲಾರಿ ಸಭಿಕರ್ಗೆಂದಂ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೮೩ 


ರಾಗ ಕಾಂಭೋಜ ಅಷ್ಟತಾಳ 

ತರಣಿಜಾದ್ಯರು ಕೇಳಿರಿತ್ತ । ಕಾಲ | ಹರಣದುಕ್ತಿಯ ಬಿಡಿರತ್ತ ॥ ಬರುವ 
ಧೂಮದ ಪರಿಕರವನ್ನು ತಿಳಿದೆನು । ಧರೆಯೊಳೊಂದಾಶ್ಚರ್ಯಮಾದ | ಧ್ವರವು 
ನಡೆವುತ್ತಿರುವುದೀಗಲು ॥ ೧ ॥ ತನುಸಹಿತೆಮ್ಮ ಲೋಕವನ್ನು ಹೊಗ್ಗ | ಲನುಕೂಲವಾದ 
ಯಜ್ಞವನು ॥ ವನದಿ ತಿಶಂಕುರಾಯನು ಕೌಶಿಕನ ಗುರು | ತನದೊಳೆಸಗಿದನನುನಯದೊಳೆ 
| ಮ್ಹನು ಹವಿಸ್ಸಿಗೆ ಮುನಿಪ ಕರೆದನು ॥ ೨ ॥ ಹೀಗೆಂದ ಶಕ್ತನ ಮಾತ । ಕೇಳು । ತ್ತಾಗ 
ನುಡಿದನಿನಜಾತ ॥ ಹ್ಯಾಗಾದರೇನೆಮ್ಮ ಭಾಗವ ಪಡೆಯಲಾ । ವೀಗಳಲ್ಲಿಗೆ ಪೋಗದಿರೆ 
ಸರಿ | ಯಾಗದೆನೆ ಶತಯಾಗನೆಂದನು ॥ ೩ ॥ 


ರಾಗ ಕೇದಾರಗೌಳ ರುಂಪೆತಾಳ 
ಅ೦ತಕನೆ ನಿಜವರಿಯದೆ | ನೀನಜ್ಞ। ರಂತೆ ನುಡಿಯದಿರು ಬರಿದೆ ಭ್ರಾಂತನು 
ತಿಶಂಕುನೃಪನು | ದುರ್ಬುದ್ದಿ | ಮ೦ತನಾ ಗಾಧೇಯನು ॥ ೧ ॥ ಮುನಿಶಾಪದಿ೦ದರಸನು 
| ಚಂಡಾಲ | ನೆನಸಿ ಯಜ್ಞಂಗೈದನು ॥ ಜನಪತಿಗೆ ಗುರುವಾದನು । ನೃಪಕುಲಜ । 
ನೆನಿಪ ವಿಶ್ವಾಮಿತ್ರನು ॥ ೨ ॥ ಅಕ್ರಮದ ಯಾಗಮಿದಕೆ । ಪೋಗುವುದು | ಸಕ್ರಮವೆನಿಸದು 
ಮನಕೆ | ವಕ್ರಮಾದರೆ ಯೋಚಿಸಿ | ನೋಡೆನುತ । ಶಕ್ರ ನುಡಿದನು ಗರ್ವಿಸಿ ॥ ೩ ॥ 


ಭಾಮಿನಿ 
ಹಂಸವೈರಿಯ ಮಾತ ಕೇಳುತ । ಹಂಸಸಖಸಂಜಾತ ಮಾರುತ ಹಂಸರಮರವ್ರಾತ 
ಸಹಿತೊಪ್ಪಿರ್ದರಂದಿನಲಿ ॥ ಹಂಸವಂಶಖ್ಯಾತ ಕೇಳಾ ಹಂಸಕುಲಸಂಭೂತನಿತ್ತಲು । 
ಹಂಸಮುನಿಸಂಘಾತದಿದಿರಲಿ ಕೌಶಿಕಗೆ ನುಡಿದ ॥ ೧ ॥ 


ರಾಗ ನಾದನಾಮಕ್ರಿಯೆ ಅಷ್ಟತಾಳ 

ಯಷಿಯೆ ಲಾಲಿಸು ಹವ್ಯಭಾಗಕ್ಕೆ | ಸುಮ । ನಸರಾರು ಬರಲಿಲ್ಲ ಸ್ವರ್ಗಕ್ಕೆ ॥ 
ಸಶರೀರನಾಗಿ ಪೋಪುದಕಿನ್ನು | ಆವ । ವಿಷಮವಹುದೊ ತನಗೆಂದನು ॥ ೧ ॥ 
ಧಾತ್ರೀಶನಿಂತೆನೆ ಕೇಳುತ್ತ । ವಿಶ್ವಾ | ಮಿತ್ರನ೦ಜದಿರೆ೦ದು ಹೇಳುತ್ತ ॥ ಗೋತ್ರವೈರಿಯ 
ಮೇಲೆ ಮುಳಿಯುತ್ತ | ಪೇಳ್ಬ | ಶ್ರೋತ್ರಿಯ ವರ್ಗವ ಕಾಣುತ್ತ ॥ ೨ ॥ ಮುನಿವರರೆಲ್ಲರು 
ಮರಿದಿರೆ | ಹವ್ಯ | ವನು ಕೊಡುವರೆ ನಾನು ಕರೆದರೆ ॥ ಅನಿಮಿಷರೋರ್ವರು 
ಬರಲಿಲ್ಲ । ತಮ್ಮ । ಘನತೆಯ ನಮಗೆ ತೋರಿದರಲ್ಲ ॥ ೩ ॥ ಆದರೇನಾಯ್ತು 
ಕಾಣಿಸುವೆನು । ಸುರಪಾದಿಗಳ್ಗೆನ್ನ ಸಾಹಸವನು ॥ ಖೇದವೇನಿಲ್ಲೆಂದು ಮುನಿಪನು ॥ 
ಪೂರ್ಣಗೈದನು ಕೈಕೊಂಡ ಕತ್ತುವನು ॥ ೪ ॥ 


೮೪ ಯಕ್ಷಲೋಕ 


ಭಾಮಿನಿ 
ಬಳಿಕ ಕೇಳ್‌ ನಿಜಮಂತ್ರಶಕ್ತಿಯೊ | ಳಲಘುತರ ದಿನತೇಜದತಿ ನಿ । ರ್ಮಲ 
ವಿಮಾನವನೊಂದ ಮಾಡಿ ತದಂತರಾಳದಲಿ ॥ ನಿಲಿಸುತಾ ಭೂಪನನು ಕೌಶಿಕ । 
ನೊಲಿದು ಸ್ವರ್ಗಂ ಗಚ್ಛ ಪಾರ್ಥಿವ । ತಿಲಕಯೆನೆ ನೃಪಸಹಿತಲಾ ರಥವೈದಿತಂಬರವ 
Wen 


ರಾಗ ಮಾರವಿ ಏಕತಾಳ 

ಧರಣಿಪ ಕೇಳೀ | ಚರಿಯೆಯನಲ್ಲಿಹ | ವರಮುನಿಗಳು ಕಡು । ಬೆರಗಿ 
ನಲೀಕ್ಷಿಸು | ತಿರಲಾ ರಥವತಿ | ಭರದಲಿ ಹಾಯ್ದುದು । ಮರುತನ ಹಿನ್ನೆಲೆ । ಗಿರಿಸುತ 
ನಭಕೆ ॥ ಏನನೆಂಬೆ ॥ ೧ ॥ ಅತ್ತಲು ಮರ್ತ್ಯರ । ಮೊತ್ತಮಿದನು ಕಾ । ಣುತ್ತ ವಿಚಿತ್ರಮಿ 
| ದೆತ್ತಣದೆನುತಿರ । ಲಿತ್ತಲು ಹತ್ತಿತು | ಮತ್ತಾ ರಥಬಲ | ಶತ್ರುವಿನುತ್ತಮ । ಪತ್ತನಕಾಗ 
॥ ಏನನೆಂಬೆ ॥ ೨ ॥ ಅಳುಕುತ ದಶದಿಗು | ವಲಯವ ನೋಡುತ । ಮಲಿನಾಂಗದ 
ನೃಪ । ತಿಲಕನು ಬಹುದನು । ತಿಳಿದು ಪುರಂದರ । ಮುಳಿದಿಂತೆಂದನು । ಚಳಕದಿ 
ತನ್ನೆಡ | ಬಲವನು ನೋಡಿ ॥ ಏನನೆಂಬೆ ॥ ೩ ॥ 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 

ಕಂಡಿರೇ ದಿಗಧೀಶರೆಲ್ಲರು | ಚ೦ಡಮುನಿ ಕೌಶಿಕನು ತಾನು | ದ್ದಂಡ 
ಭಟನೆಂಬುಬ್ಬಿನಲಿ ಕೈ | ಕೊಂಡ ಕೃತಿಯ ॥ ೧ ॥ ಶಾಪದಲಿ ಚಂಡಾಲನಾದ ಮ । 
ಹೀಪತಿಯನೇರಿಸಿದನೆಮ್ಮೆಡೆ (ಗಾ ಪಿಸುಣನೈತಂದನಿದೆಯಿದೆ | ಭಾಪು ಭಳಿರೆ ॥ ೨ ॥ 
ಮಂದಮತಿ ಈ ಹೊಲೆಯನಿಲ್ಲಿಗೆ । ಬಂದು ಸುಖದಲಿ ಬಾಳ್ಬರೆಮನು । ನಿಂದಿಸುತ 
ನಗದೇ ಜಗಜ್ಜನ | ವೃ೦ದವಿನ್ನು ॥ ೩ ॥ ನರರಹಂಕಾರವನು ನಮಗೀ | ತೆರದಿ 
ತೋರಿದ ಮೇಲೆ ನಾವದ । ಕೆರಡುಮಡಿಯನು ಮಾಡದಂಜುವ । ಪರಿಯದುಂಟೆ ॥ 
೪ ॥ ನೂಕಿರೀತನನವನಿಗೆನುತಾ | ನಾಕಪತಿ ಕೃವೀಸಲನಿತರೊ | 
ಳೇಕಚಿತ್ತದೊಳೆದ್ದುದಮರಾ । ನೀಕವಿರದೆ ॥ 


ರಾಗ ಭೈರವಿ ತ್ರಿವುಡೆತಾಳ 
ಏನನೆಂಬೆನು ಭೂಪ ಕಶ್ಯಪ | ಸೂನುಶಮನಾದಿಗಳು ಗರ್ಜಿಸಿ | ಭಾನುತೇಜದ 
ರಥದೊಳ್ಳೆತಹ | ಮಾನವೇಂದನ ಪಿಡಿದು ಫಡ ಫಡ | ಹೀನ ಭಾಗ್ಯ ದುರಾತ್ಮ 
ನೀನಭಿ । ಮಾನಿಯೇ ಸುರಪುರದಲೆನುತನು । ಮಾನಿಸದೆ ನೂಕಿದರು ತನ್ನಪ 
ನಾನನವನಡಿಮಾಡಿ ಧರಣಿಗೆ | ಖಾತಿಯಿ೦ದ | ವರ್ಜಿತ । ಭೀತಿಯಿಂದ ॥ ೧ ॥ 
ಧರೆಗೆ ಬೀಳುತ ಮಧ್ಯಮಾರ್ಗದ । ಲರಸ ನತಿಶಯ ಭೀತಿಯಲಿ ಬಾ | ಯ್ಲೆರೆದು 
ಗಾಧಿಕುಮಾರಕನ ಕರೆ | ಕರೆವುತಕಟಕಟೆನ್ನನವನಿಗೆ | ಸುರರು ನೂಕಿದರಿನ್ನು ತನುಜ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೮೫ 


| ಜ್ಹರಿತವಹುದೀ ವ್ಯಥೆಯನಾರೊಡ | ನೊರೆವೆನೇಗುವೆ ಕೆಟ್ಟಿನಯ್ಯೋ | ಹರ ಹರಾ 
ಎನುತೊದರಿದನು ಸಂ । ಕ್ಷೇಶದಿಂದ । ಘನತರ । ಘೋಷದಿಂದ ॥ ೨ ॥ 


ರಾಗ ಭೈರವಿ ಅಷ್ಟತಾಳ 

ಅರಸನಿರವ ಕಾಣುತ್ತ । ಜ೦ಭಾರಿಮು । ಖ್ಯರ ಮೇಲೆ ಕೋಪಿಸುತ್ತ ಭರದಿ 
ಕೌಶಿಕ ತನ್ನ । ಕರವನಾಗಸಕೆತ್ತಿ | ತರಣಿಕುಲಜಗೆ೦ದನು ॥ ೧ ॥ ಅಳಲಬೇಡರಸ 
ನೀನು । ತಪಸ್ಸಿನ । ಬಲವನ್ನು ತೋರ್ಪೆ ನಾನು ॥ ನಿಲು ಬೀಳದೆಂದಲ್ಲಿ | ನಿಲಿಸುತಾತನ 
ಮುನಿ । ಗಳಿಗೆ ತಾನಿಂತೆಂದನು ॥ ೨ ॥ ಇಂದ್ರನಸೂಯೆಯನು । ಕಂಡಿರೆ ಧರ । 
ಣೀಂದ್ರಗೆ ನಾಕವನು ॥ ಹೊ೦ದಗೊಡದೆ ಗರ್ವ । ದಿಂದ ನೂಕಿದನಿದು । ಚಂದವೆ 
ಪೇಳಿರಯ್ಯ ॥ ೩ ॥ ಹೋಗಲಾ ಸ್ಪರ್ಗವಿನ್ನು । ತತ್ಪುರಿಗೆಣೆ | ಯಾಗಿ ಮಾಡುವೆನು 
ನಾನು ॥ ಈಗ ದಕ್ಷಿಣದಿಗು । ಭಾಗದೊಳೆಂದನು | ತಾಗಲಾ ಮುನಿ ಪೇಳ್ಗನು ॥೪॥ 


ವಾರ್ಧಿಕ 
ಆ ಕೌಶಿಕಂ ತಪೋಬಲದಿಂದ ಬಳಿಕ ಧ್ರುವ | ಲೋಕಮಂ ಸಪ್ಪರ್ಷಿ ವರ್ಗಮಂ 
ತಾರಕಾ | ನೀಕಮಂ ಸೃಜಿಸಿ ದಕ್ಷಿಣದಿಕ್ಕಿನೊಳ್‌ ನಿಲಿಸಿ ಮತ್ತೆ ಯಕ್ಷಾದಿಗಳನು ॥ 
ಪಾಕಶಾಸನಮುಖ್ಯರಂ ನಿರ್ಮಿಸಿಟ್ಟು ನವ । ನಾಕಮಂ ಮಾಳ್ಗನೆಂದಾರಂಭಿಸಲ್ವಿಂದ | 
ನಾ ಕಾರ್ಯಮಂ ತಿಳಿದು ಕಂಗಳೊಳ್‌ ಕಿಡಿ ಗೆದರಿ ತನ್ನವರೊಳಿಂತೆಂದನು ॥ ೧ ॥ 


ರಾಗ ಪಂತುವರಾಳಿ ಮಟ್ಟೆತಾಳ 
ನೋಡಿರಿಳೆಯೊಳಾಹ ಕೃತ್ಯವ ॥ ಮುಂದೆ ನಮಗೆ । ಕೇಡು ಜನಿಸುವಂದವನ್ನು 
| ಮಾಡುತಿಹನು ಗಾಧಿಸುತನು ॥ ಪ ॥ ಕಲುಷಕಾಯನಾದ ನೃಪನ । ನಿಲಿಸಲಾಗಿ 
ದಕ್ಷಿಣಾಭ್ರ । ದೊಳಗೆ ನಾಕಪುರವ ತಪದ । ಬಲದ ಲೆಸಗುತಿರ್ದನವನು । ನೋಡಿ ॥ 
೧ ॥ ಈಗಲಾವು ಹೀಗೆ ಬರಿದೆ | ಕೂಗುತಿರ್ದೊಡಾಗದಲ್ಲಿ | ಗಾಗಿ ಜವದಿ ಪೋಗಿ 
ಮುನಿಯ । ತಾಗಿ ನೋಳುದೇ ಗುರುತ್ವ ॥ ನೋಡಿ ॥ ೨॥ 


ಕಂದ 
ಎಂದಂತಕಮುಖ ಸುಮನಸ | ಬೃಂದವನೊಡಗೊಂಡು ಭೂರಿ ಲೋಚನನಿಳೆಗಂ 
॥ ಬಂದಾ ಕೌಶಿಕನಿದಿರೊಳ್‌ । ನಿಂದಿಂತೆಂದಂ ಗಭೀರ ನಿಸ್ತನದಿಂದಂ ॥ ೧ ॥ 


ರಾಗ ಶಂಕರಾಭರಣ ಮಟ್ಟೆತಾಳ 
ಎಲೆ ತಪಸ್ವಿ ನಿನ್ನ ನಿಜದ | ಕೆಲಸವಾವುದೀಗ ಹಿಡಿದ । ಛಲವಿದೇನು ವೈಪರೀತ್ಯ 
| ತಿಳುಹು ಜವದಲಿ ॥ ಮಲಿನ ಸುಕೃತಿ ಈ ತ್ರಿಶಂಕು । ಖಳನ ನುಡಿಗೆ ಭ್ರಮಿಸಲೇಕೆ 


೮೬ ಯಕ್ಷಲೋಕ 


| ತೊಲಗು ಸುಮ್ಮನೆನಲು ಮುನಿಪ । ಮುಳಿದುಸಿರ್ದನು ॥ ೧ ॥ ಈತ ವೀರ ಧೀರ 
ಭೂರಿ | ನೀತಿವ೦ತನೀ ತ್ರಿಶಂಕು | ವೀತನಿರವನರಿಯದಾಡ । ಲೇತಕೆಂದನು ॥ ಈತ 
ಗುರುಜಶಾಪದಿಂದ ಜಾತಿ ಗೆಟ್ಟ ಮೇಲೆ ಸ್ವರ್ಗ । ವೇತಕಿವಗೆನುತ್ತ ದೇವ । ನಾಥ 
ಪೇಳ್ದನು ॥ ೨ ॥ ನಿರಪರಾಧಿಗಳಿಗಜಾತ । ದುರಿತರಿಂಗೆ ಶಾಪದಿಂದ । ಕೊರತೆ 
ಯಾವುದೆನುತ ಮುನಿಪ । ಕೆರಳಿ ನುಡಿದನು ॥ ಕೊರತೆಯಿಲ್ಲದಿರ್ಪುದಾದ | ರರಸಗೀ 
ವಿಕಾರ ರೂಪ । ಬರಲು ಹೇತುವೇನೆನುತ್ತ । ಸುರಪ ನುಡಿದನು ॥ ೩ ॥ ದುರಿತವ೦ಗ 
ಭೇದದಿಂದ | ಬರುವುದುಂಟಿ ನಾಕವೀವೆ | ನರಸಗೆಂದ ನುಡಿಯ ತಪ್ಪ | ಲರಿಯೆನೆಂದನು 
॥ ಸುರರ ನಗರ ಗಾಧಿ ಮಾಡಿ । ಸಿರುವುದಲ್ಲ ನಿನ್ನ ಭಾಷೆ | ಸರಿಯದಲ್ಲ 
ಬಿಡೆವಯುಕ್ತ | ಚರಿಯೆಗೆಂದನು ॥ ೪ ॥ ಫಡ ಸುರೇಂದ್ರ ನಿಲ್ಲು ಧುರಕೆ । 
ಪಡೆವೆನಿದರೊಳಮರಪುರವ । ಕೊಡುವೆ ನೃಪತಿಗೆನುತ ಮುನಿಪ । ಘುಡುಘುಡಿಸುತಿರೆ 
॥ ಬಿಡನು ಛಲವನೀತನಿವನ | ನೊಡಬಡಿಸಲು ಬೇಕು ನಯದ | ನುಡಿಯಲೆಂದು 
ವಾಸವಾದ್ಯ | ರೊಡನೆ ತಿಳಿದರು ॥ ೫ ॥ 


ಭಾಮಿನಿ 
ಭೂತಳೇಶ್ವರ ಕೇಳ್‌ ಬಳಿಕ ಪುರು । ಹೂತಮುಖ್ಯರು ಮಿತ್ರಭಾವದ । ಮಾತ 
ನಮತೆಯಿಂದಲುಸಿರಿದು ಕುಶಿಕನಂದನನ ॥ ಖಾತಿಯನು ಪರಿಹರಿಸಿ ತಮ್ಮಯ | 
ರೀತಿಗೆಡದವಗಿತ್ತ ನಿನ್ನಯ | ಮಾತು ತಪ್ಪದ ಪರಿಯನೊರೆವೆವೆನುತ್ತ ಪೇಳಿದರು ॥೧॥ 


ರಾಗ ಕಾಂಭೋಜ ರುಂಪೆತಾಳ 

ಯಷಿತಿಲಕ ನೀನು ನಿ । ರ್ಮಿಸಿದ ಸಕಲವು ನಿಲಲಿ ॥ ಕುಸಿಯದಿನ್ನದರ 
ಸನಿಹದಲಿ ॥ ಶ್ರಸನಸಖಪಥವ ಹೊರ । ಗಸಮಬಲ ನೃಪನ ನಿ । ಲ್ಲಿಸುವುದೆಂದರು 
ದಿವಿಜರಲ್ಲಿ ॥ ೧ ॥ ಎನೆ ತಥಾಸ್ತುವೆನುತ್ತ । ಲನಿಮಿಷರು ಪೇಳ್ದಂತೆ | ಘನತೆಯಲಿ 
ಮಾಡಿ ಲೋಕವನು ॥ ಮುನಿ ತ್ರಿಶಂಕುಸ್ಪರ್ಗ । ವೆನುತ ಪೆಸರಿಟ್ಟದರೊ । 
ಳಿನಕುಲೋದ ವನನಿರಿಸಿದನು ॥ ೨ ॥ ಸುರರು ಬಳಿಕೈದಿದರು ಪುರಕಿತ್ತ ಮುನಿ ತಪಕೆ 
| ಕೊರತೆಯಹುದೀ ಸ್ಥಳದೊಳೆನುತ ॥ ಅರುಹಿ ಬೀಳ್ಕೊಂಡು ಮುನಿ । ವರಿಯರನು 
ಪಶ್ಚಿಮಕೆ | ಪೊರಟನಲ್ಲಿಂದ ಸತಿಸಹಿತ ॥ 


ರಾಗ ದೇಶಿ ಅಷ್ಟತಾಳ 
ಕೇಳಯ್ಯ | ಭೂಪ | ಕೇಳಯ್ಯ ॥ ಪ ॥ ಕೇಳಯ್ಯ ವಿಶ್ವಾಮಿತ್ರನ ಸಾಹಸವನು । 
ಪೇಳುವೆನಿನ್ನು ಮು೦ದಣ ಚರಿತವನು ॥ ಅ ॥ ತ್ವರಿತದೊಳ್ಳೆದಿ ಪಶ್ಚಿಮದ ದಿಕ್ಕಿನಲಿ । 
ಮೆರೆವ ಪುಷ್ಠರವೆಂಬ ನದಿಯ ಬಳಿಯಲಿ ॥ ಇರುವ ಕಾನನದಲ್ಲಿ ಕಮಲಪೀಠನನು 
| ಸ್ಮರಿಸುತ್ತಲಿರ್ದನಾ ಗಾಧಿನಂದನನು ॥ ಕೇಳಯ್ಯ ॥ ೧ ॥ ವರುಷಸಹಸ್ರದೊಳಜನಲ್ಲಿ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೮೭ 


ಬಂದು । ಕರೆದು ಕೌಶಿಕನಿಗೆ ಯಷಿಯಾದೆಯೆಂದು ॥ ತೆರಳಲು ಬ್ರಹ್ಮರ್ಷಿಯಾಗಬೇಕೆಂದು 
| ಮರಳಿ ತಪದಲಿರ್ದನಾ ಮುನಿಯಂದು ॥ ಕೇಳಯ್ಯ ॥ ೨ ॥ 
ಅತ್ಯುಗ್ರತಪವನಾಚರಿಸಿದವನು । ಮುತ್ತಿತು ತಜ್ಜ್ಯಾಲೆ ದೆಸೆದೆಸೆಗಳನು ॥ ಅತ್ತಲು ಸುರರೆಲ್ಲ 
ಬೆಂದತಿ ಭಯದಿ | ಗೋತ್ರಾರಿಯೆಡೆಗೈದಿ ಪೇಳ್ಹರು ನಯದಿ ॥ ಕೇಳಯ್ಯ ॥ ೩ ॥ 


ರಾಗ ಮಾರವಿ ತ್ರಿವುಡೆತಾಳ 
ದೇವದೇವನೆ ಕೇಳೊ ಬಿನ್ನಪವ । ನಾವು ಬದುಕೆವು ಸಾವು ಬಾರದು । 
ಭಾವಿಸುವಡರಿದೀ ವಿಶೇಷವ ॥ ಪ ॥ ಹೊಟ್ಟೆಯುಬ್ಬೇರುತಿಹುದೆಮಗೆಲ್ಲ ಕಟ್ಟುತಿರ್ದುದು 
ಶ್ವಾಸ ಸುಳ್ಳಲ್ಲ । ಅಟ್ಟುತಿರ್ದುದು ತಾಪವಿದೆಲ್ಲ ॥ ಕಷ್ಟವಾವುದಕೊಟ್ಟುಗೂಡಿತೊ । 
ಬಟ್ಟೆಯರಿಯದು ದೃಷ್ಟಿಯುರಿವುದು ॥ ದೇವ ದೇವನೆ ॥ ೧ ॥ 


ರಾಗ ಕೇದಾರಗೌಳ ಅಷ್ಟತಾಳ 
ಸುರರೆ೦ದ ಮಾತಿಗೆ । ಸುರಪಾಲ ನುಡಿದನು । ಧರೆಯಲ್ಲಿ ಕೌಶಿಕನು ॥ 
ವರತಪವನು ಮಾಡು । ತಿರುವನು ತಜ್ಞ್ಯಾಲೆ | ಯುರುಬೆ ಬಾಧಿಪುದೆಮನು !1೧॥ 
ಇದಕೊಂದುಪಾಯವ | ನೊದಗಿಸಿದಪೆನೀಗ । ಬೆದರಲೇಕೆನುತಲ್ಲಿಗೆ ॥ ಚದುರೆ 
ಮೇನಕೆಯ ತಾ | ನೊದಗಿಂದ ಕರೆಸಿ ಪೇ । ಳಿದನಿಂದನಾ ಸತಿಗೆ ॥ ೨ ॥ ವನಿತೆ ಕೇಳ್‌ 
ಗಾಧಿನಂ | ದನನ ತಪದಲೆಮ್ಮ | ತನು ಕರಗುವುದೀಗಲು ॥ ಕನಕಾಂಗಿ ನೀನೈದಿ । 
ಮುನಿಯ ಮೋಹಿಸಬೇಕೆಂ | ದೆನಲವಳಿಂತೆಂದಳು ॥ ೩ ॥ 


ರಾಗ ಕಾಂಭೋಜ ಆದಿತಾಳ 

ಸುಚರಿತ ಸಕಲ ಸುಗುಣಸಾಂದ್ರ । ಎನ್ನ । ವಚನವನಾಲಿಸು ದಿವಿಜೇಂದ್ರ ॥ ಪ 
॥ ಪುರುಷರ ಹೃದಯವನರೆಗಣ್ಣ ನೋಟದಿ । ಕರಗಿಸುವನುವಿದೆ ಸರಿಯೆನಗೆ ॥ 
ಪರಿಕಿಸೆ ನೀನೆನಗರುಹಿದ ಕಾರಿಯ । ಹರಿಯದೆನ್ನಿಂದಲಿ ಸುರವರನೆ । ಮಹಾ ॥ 
ಸುಚರಿತ ॥ ೧ ॥ ನಿಂದು ತಪದೊಳಖಳೇಂ೦ದ್ರಿಯವನು ಬಿಗಿ | ದಂದದೊಳೆಸೆವ 
ಮುನೀಂದರಿಗೆ ॥ ಮಂದಗಮನೆಯರ ಗಂಧವು ಸೊಗಸಹು | ದೆಂದರಿದೆಯ 
ತಿಳುಹಿಂದೆನಗೆ | ಮಹಾ ॥ ಸುಚರಿತ ॥ ೨ ॥ ಮುನಿಗಳೊಳೀತನು ಘನಬಲವಂತನು 
| ವನರುಹಭವಗೆಣೆಯೆನಬಹುದು ॥ ಅನಿಮಿಷರೊಡೆಯನೆ ನಿನಗರಿವಿಲ್ಲವೆ | ಮನದಲಿ 
ಯೋಚಿಸು ಮುನಿಯದಿರು । ಮಹಾ ॥ ಸುಚರಿತ 1 ೩ ॥ 


ರಾಗ ಕಾಪಿ ಅಷ್ಟತಾಳ 
ಎನಲೆಂದನಾ ಶತಯಾಗ | ಚೆಲ್ವ | ವನಿತೆ ಮೇನಕೆಯೆ ಕೇಳೀಗ ॥ ಎನಿತು ನೀ 
ಪೇಳ್ಬರು | ಮನಮೆಚ್ಚದೀಪುರ | ದನಿಮಿಷರುಳಿಯರು | ಘನ ವೇಗದಲಿ ಪೋಗು ॥ 


೮೮ ಯಕ್ಷಲೋಕ 


೧ ॥ ಮಾರಮಾರುತರೊಡನಾನು | ಬಹೆ | ನೀ ರೀತಿಯರುಹದೆ ನೀನು ॥ ಆ 
ಯಷೀಂದಗೆ ಪೇಳು । ಬೇರೆ ಕಾರಣವನ್ನು | ಕಾರಿಯವಹುದೆನೆ | ನಾರಿಯೊಪ್ಪಿದಳಲ್ಲಿ 
॥೨॥ 


ಭಾಮಿನಿ 
ರಾಜ ಕೇಳೈ ಬಳಿಕ ಮುನಿಕುಲ | ರಾಜನುಗ್ರತಪಃಪ್ರಭಾವವ | 
ರಾಜನಂಗಜಮಾರುತರ ಕರೆದುಸಿರಿ ಕೌಶಿಕನ ॥ ತೇಜವಳಿದೀ ಮೇನಕೆಯ ತನು | 
ತೇಜಕವನೊಲಿವಂತೆ ನಿಮ್ಮಯ । ತೇಜವನು ನೀವ್‌ ಮೆರೆಯಬೇಕೆನೆ ಕಾಮನಿಂತೆಂದ 
NeW 


ರಾಗ ಭೈರವಿ ಏಕತಾಳ 
ಯಾಕಿದಕಂಜಿಕೆ ನಿನಗೆ | ಮೂ | ಲೋಕವು ಹೆದರುವುದೆನಗೆ ॥ ಆ ಕೌಶಿಕನಿದಿರೇನು 
| ಪೇಳ್‌ । ನಾಕಾಧೀಶ್ವರ ನೀನು ॥ ೧ ॥ ಎಸುವೆನು ಕುಸುಮಾಸ್ತವನು | ಸೋ 
ಲಿಸುವೆನು ಯಪಷಿಚಿತ್ರವನು ॥ ಶಶಿಮುಖಿಯಸಮಾಕೃತಿಗೆ | ಮೋ | ಹಿಸೆವಂತೆಸಗುವೆನವಗೆ 
॥೨॥ ಹೆದರದಿರೆಫೆ ವಿಧುವದನೆ । ನಾ ವೂದಗಿ ಬಹೆವು ನಿನ್ನೊಡನೆ ॥ ಮುದದಲಿ 
ನಡೆ ನೀನೆಂದು | ಪೇ ।ಟ ಳಿದ ನಾ ಮೇನಕೆಗಂದು ॥ ೩॥ ಸ್ಮರನಿಂತೆನಲವಳಡಿಯ | 
ಮುಂ | ದಿರಿಸಿದಳಾ ಸುರರೊಡೆಯ ॥ ಮರುತಮನೋಜರುಸಹಿತ | ತಾಂ | 
ಪೊರಟನು ಬೆ೦ಬಲಕೆನುತ ॥ ೪ ॥ 
ರಾಗ ಬೇಗಡೆ ತ್ರಿವುಡೆತಾಳ 
ಇಳಿದು ಮೇನಕೆ ಬಂದ । ೪ಳೆಗೆ ಸೊಂಪಿನಲಿ | ಕಲಶಕುಚ೦ಗಳ ಬಲುಹಿನಿಂಪಿನಲಿ 
| ಲಲಿತಾವಯವದ ನಿ | ರ್ಮಲದ ಕಂಪಿನಲಿ | ಬಲವೈರಿ ಮುಖರ ಬೆಂ | ಬಲದ 
ಪೆಂಪಿನಲಿ ॥ ಅಲನೆಯಂಗದ | ಲಲುಗುತಿಹ ಮಂಜುಳ ವಿಭೂಷಣ | ಗಳ ವಿಕಾಶದ 
| ಲೊಲೆವುತಂಗಜ | ನಲಗೊ ಮೇನಕೆಯೊಲಪೊ ಭಾವಿಸಿ । ತಿಳಿಯಲರಿದೆನೆ ॥ 
ಮುನಿಪನಿರ್ದಾವನವ ಸೇರಿದಳು ತತ್ತಾಪಸನ ಲೋ | ಚನದ ಬಳಿಗಾ ವನಿತೆ 
ಸಾರಿದಳು ॥ ೧ ॥ 


ರಾಗ ಘಂಟಾರವ ಅಷ್ಟತಾಳ 
ಇಕ್ಷುಚಾಪವ | ನಿಕ್ಷುಚಾಪನು ಹಿಡಿ । ದೀಕ್ಷಿಸುತಲಾ ದಕ್ಷ ಮುನಿಯ ಪ 
ರೋಕ್ಷದಲಿ ನಿಲುತೆಂದನು ೧ ॥ ಫಡ ಮುನೀಂದನೆ | ಬಿಡುವೆನೆ ನಿನ್ನ ಎ | 
ಜಡಜವದನೆಯ | ಪೊಡೆಯೊಳೀಗಲೆ | ಕೆಡಹಿ ಮೆರೆವೆನು ಸತ್ತವ ॥೨ ॥ ಕುಸುಮಬಾಣದಿ 
| ವಶಗೆಡಿಸುವೆ ನಿನ್ನ | ಯಷಿತನವ ಪರಿಕಿಸುವೆನೆನುತವ । ನೆಸುತಲಿರ್ದನು ಶರಗಳ 
॥ ೩ ॥ ಮಂದಮಾರುತ । ಬಂದು ಬೀಸಿದನದ | ರಿ೦ದ ಜಾರಿದು | ದಂದವಳ ಕುಚ 
| ದಿಂದ ಮೇಲುದ ನಡುವಿಗೆ ॥ ೪ ॥ ಕಂಡನಾಕೆಯ । ದುಂಡು ಮೊಲೆಗಳನ್ನು । 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ರ್ರ 


ಚಂಡ ಮುನಿ ಭ್ರಮೆ । ಗೊಂಡು ನುಡಿದನು | ಭಂಡರಂದದೊಳವಳಿಗೆ | ೫ ॥ ಭಲರೆ 
ಭಾಪುರೆ । ಲಲನೆ ನೀನಾರಿಲ್ಲಿ | ನಿಲುವ ಕಾರಣ । ಗಳನು ಪೇಳೆನ । ಗಳುಕ 
ದೆನಲವಳೆಂದಳು ॥ ೬ ॥ 


ರಾಗ ನವರೋಜು ಏಕತಾಳ 

ಲಾಲಿಸೈ ಮುನಿಪಾಲ ವೀರನೆ | ಜನಜಾಲನುತನೆ ॥ ಲಾಲಿಸೈ ॥ ಪ॥ ಲಾಲಿಸ್ಕೆ 
ಮುನಿಪಾಲಯೆನ್ನಯ | ಮೂಲವನು ಕರುಣಾಳುತನದಲಿ ॥ ಅ॥ ಇಂದಪುರ ಮಮ 
ಮಂದಿರವು ಸುಖ । ದಿ೦ದಲಲ್ಲಿಹೆನೈ ॥ ಜನ | ಬೃಂದಮೆನಗೊಲ । ವಿಂದ ಮೇನಕೆ 
| ಯೆಂದು ಕರೆವುತ | ಬಂದುದನುದಿನ ॥ ಲಾಲಿಸ್ಕ ॥ ೧ ॥ ನಾಕಗಣಿಕಾನೀಕದೊಳಗೊ 
ಬ್ಹಾಕೆಯಾಗಿಹೆನೈ ॥ ಭೂ । ಲೋಕತೀರ್ಥವಿ | ಲೋಕನಾರ್ಥದೊ | ಳೀ ಕಡೆಗೆ 
ಮನ । ನೂಕಿತೆನ್ನನು ॥ ಲಾಲಿಸ್ಕ ॥ ೨ ॥ ಈ ರಸೆಯೊಳಿಹ ಚಾರುಪುಷ್ಕರ । 
ವಾರಿಯಲಿ ಮಿಂದು ॥ ಈ ದಾರಿಯಲಿ ಸಂ | ಚಾರಗೈವುತ । ಸೇರುತಿಹೆನು ಬ । 
ಲಾರಿಪುರಿಯನು ॥ ಲಾಲಿಸೈ IA 


ಭಾಮಿನಿ 
ತರುಣಿಯಿಂತೆನೆ ಕೇಳುತಾ ಸುಂ । ದರಿಗೆ ತಾಪಸ ನುಡಿದ ಬಾರೆಲೆ | 
ಶರಜಮುಖಿಯೆನ್ನುರಕೆ ತಾಗಿತು ಬಾಣ ಮನುಮಥನ । ನೆರೆಯದುಳಿಯೆನು ನಿನ್ನನೆನಲವ 
| ನಿರವು ಸತ್ಯವೊ ಸಟೆಯೊಯೆಂಬುದ | ನರಿದಪೆನು ತಾನೆಂದು ತನ್ಮುನಿಗೆಂದಳಾ 
ಗಣಿಕೆ ॥ ೧ ॥ 


ರಾಗ ಸುರುಟ ರೂಪಕತಾಳ 

ಯಾಕೆ ಪೇಳ್ವೆಯಿಂತು ಬರಿದೆ | ಸಾಕು ಮುನಿಪನೆ ॥ ಪೋಕರಂತೆ ನುಡಿದ ನರ 
ವಿ1 ವೇಕಿಯೆನಿಪನೆ ॥ ಪ ॥ ವರ ತಪಸ್ಥಿಗಂಗಜಾಸ್ತ್ರ | ದುರುಬೆಯಿರುವುದೆ ॥ 
ಉರುಬೆಯಿರ್ದಡವನಭೀಷ್ಟ | ದೊರಕಲರಿವುದೆ ॥ ಸುರರ ತರುಣಿಯರಿಗೆ ನರರೊ | 
ಳೆರಕಮಪ್ಪದೆ ॥ ಎರಕಮಾದಡದರೊಳೆನಗೆ । ಗರುವಮಿಪ್ಪದೆ ॥ ಯಾಕೆ ॥ ೧ ॥ 
ಮುಪ್ಪ ಮರಣಮುಳ್ಳ ತನುವ । ನಪ್ಪಿ ನಲಿವೆನೆ ॥ ಅಲಕಾಲಸುಖಕೆ ಮಾರ್ಗ । ತಪ್ಪಿ 
ನಡೆವೆನೆ ॥ ತಪ್ಪಿ ನಡೆದಡಮರಪುರದೊ | ಳಿಪ್ಪ ವೀರರು ॥ ಅಪ್ರಶಸ್ತಮಾದ ಕೃತ್ಯ | 
ಕೊಪ್ಪಲಾರರು ॥ ಯಾಕೆ ॥ ೨ ॥ 


ರಾಗ ಆನಂದಭೈರವಿ ಏಕತಾಳ 
ಎನಲವನುಸಿರಿದ | ವನಿತೆ ನಾಂ ಬಡ । ಮುನಿಯೆನುತರಿದೆಯಲಾ ॥ 
ಇನಕುಲಭವನೆ | ನ್ನನುಕೂಲದೊಳಾ । ಘನಪದವಿಯ ಪಡೆ । ದನುವನು ನೆನಸಿಕೊ 
॥ ೧ ॥ ಹರುಷದೊಳೆನ್ನನು | ಬೆರೆಯದಿರಲು ನಿನ | ಗಿರಗೊಡೆನೆನಲವಳು ॥ 


೯೦ ಯಕ್ಷಲೋಕ 


ಸ್ನ್ಮರಶರಹತಿಯಿವ | ಗಿರುವುದೆ ನಿಜವೆನು । ತರಿದೊಪ್ಪಿದಳಾ | ವರಮುನಿವಚನಕೆ ॥ ೨ 
॥ ಬಳಿಕಡಿಗೆರಗಲು | ಲಲನೆಯನಪ್ಪಿದ । ನೊಲಿದಾ ಕೌಶಿಕನು ॥ ತಿಳಿದದರಂದವ । 
ನೊಲವಿನೊಳಾ ನಿಜ । ನಿಲಯಕೆ ನಡೆದರು । ಬಲರಿಪುಮುಖ್ಯರು ॥ ೩ ॥ 


ವಾರ್ಧಿಕ 

ಜನನಾಥ ಕೇಳ್‌ ಗಾಧಿಜಾತನಾ ಜಲಜಗಂ । ಧಿನಿಯನತ್ಕಾನಂದದಿಂ ಕೂಡಿ 
ರಮಿಸುತಾ । ವನದೊಳಿಪ್ಪತ್ತೈದು ವರ್ಷಮಿರೆ ಪುಟ್ಟದುದು ಪೆಣ್ಣೊಂದವಳ್ಗೆ ಬಳಿಕ ॥ 
ಮುನಿ ನಿಜಶಪೋದ್ರುಮ೦ ಮುರಿದುದೀಯಪ್ಪರಾ೦ | ಗನೆಯಲಿನ್ನಿವಳ ರತಿ 
ಘನತೆಯಲ್ಲೆನುತಲಾ । ವನಿತೆಯಂ ಬಿಟ್ಟಾತ್ಮವಲ್ಲಭೆೇಯನೊಡಗೊಂಡು ನಡೆದನುತ್ತರದಿಕ್ಕಿಗೆ 
॥ ೧ ॥ ನರವೀರ್ಯಜಾತಮಿದು ತನಗೇತಕೆಂದಲ್ಲಿ | ತೊರೆದು ತನ್ನಣುಗೆಯಂ 
ಮೇನಕೆ ನಿಜಾಲಯಕೆ | ಸರಿದಳಂದಿತ್ತ ಧರ್ಮಾರಣ್ಯಮೆನಿಪ ವನದೊಳಗಿರ್ಪ ಕಣ್ಣನೆಂಬ 
॥ ಪರಮರ್ಷ ಪುಷ್ಕ್ಥರಜಲಸ್ನಾನಮಂ ಮಾಡಿ । ಬರುತ ಕಂಡಾ ಬಾಲೆಯಂ 
ನಿಜಾಶ್ರಮಕೊಯ್ದು | ಪರಿಪಾಲಿಸುತ್ತಿರ್ದನುರೆ ಶಕುಂತಲೆಯೆಂಬ ಪೆಸರನಿಟ್ಟಾಕುವರಿಗೆ 
॥೨॥ 


ರಾಗ ಸಾಂಗತ್ಯ ರೂಪಕತಾಳ 

ಅತ್ತ ಕೌಶಿಕಮುನಿಯುತ್ತರದೆಸೆಯಲ್ಲಿ । ಸುಸ್ಥಳದಲಿ ನಿಂದು ತಪದಿ ॥ ಉತ್ತರಿಸಿದನಲ್ಲಿ 
ಮತ್ತೆ ಸಹಸ್ತಸಂ | ವತ್ತರಗಳನೇಕೋದೃಢದಿ ॥ ೧ ॥ ಪರಮೇಷ್ಠಿಯೊಲಿದವಗರುಹಿ 
ಮಹರ್ಷಿಯೆಂ | ದಿರದೆ ಪೋಗಲು ಮುನಿಯಿತ್ತ ॥ ವರಬ್ರಹ್ಮಯಷಿಯಾದ ಹೊರತು 
ತಾ ಬಿಡೆನೆಂದು । ಮುರಳಿ ತಪದಲಿರ್ದನಾತ ॥ ೨ ॥ ಬಳಿಕಲ್ಲಿ 
ನಿರ್ಜರಾವಳಿಯುಪದ್ರವಮಾಗೆ । ತಿಳಿದಲ್ಲಿ ನಿಲದೆ ಕೌಶಿಕನು ॥ ಸಲೆ ಪೂರ್ವದೆಸೆಗೈದಿ 
ನಳಿನಜಾತನ ಪಾದ | ನಳಿನಂಗಳನು ಭಜಿಸಿದನು ॥ ೩ ॥ ನಿರಶನವತವಿಡಿದರಿವರ್ಗವನು 
ಗೆಲ್ಲು | ಹೊರಸೂಸಗೊಡದನಿಲನನು ॥ ತೊರೆದನ್ಯವಿಷಯವ ಪರಮೇಷ್ಠಿಯಲಿ ಚಿತ್ತ 
| ವಿರಿಸಿ ಧ್ಯಾನಿಸುತಿರ್ದನವನು ॥ ೪ ॥ ಹೀಗೆ ಸಾವಿರ ವರ್ಷಮಾಗಲಲ್ಲಿಗೆ ಶತ । 
ಯಾಗಾದ್ಯರೊಡನಜ ಬಂದು ॥ ಆ ಗಾಧಿಸುತನ ತಾನಾಗಿ ಕರೆಯಲವ | ನಾಗ 
ಕಾಣುತ ನುತಿಸಿದನು ॥ ೫ ॥ 


ಭಾಮಿನಿ 
ಹರಿಹಯಾರ್ಚಿತಚರಣ ಜಯ ಜಯ | ಹರಿಶತೋಪಮಕಿರಣ ಜಯ ಜಯ 
| ಹರಿಶಯನಸಂಜಾತ ಜಯ ಜಯ ಹರಿವರೂಥ ಜಯ ॥ ಹರಿ ಜಠರ ವಾಗೀಶ 
ಜಯ ಜಯ | ಹರಿಜಭವ ಲೋಕೇಶ ಜಯ ಜಯ | ಹರಿರುಹಾಸನಯೆನುತ ಹರಿ 
ಹರಿಗೆರಗೆ ಹರಿ ನುಡಿದ ॥ ೧ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೯೧ 


ರಾಗ ಮಧುಮಾಧವಿ ಏಕತಾಳ 

ಎಲೆ ಗಾಧಿಸುತ ನಿನ್ನ । ಛಲಕೆ ಮೆಚ್ಚಿದೆನಯ್ಯ | ಬಳಲಿದ ಬಹುಗಾಲ । 
ವೊಲಿದೆನಿಂದಿನಲಿ ॥ ತಿಳಿದೆ ನಿನ್ನಿಷ್ಟವ । ಸಲಿಸುವೆ ನಿನಗೆಂದು ನಳಿಜನುಸಿರಲಾ । ಗಲೆ 
ಮುನಿ ನುಡಿದ ॥ ೧ ॥ ತಂದೆ ಕೇಳ್‌ ಬ್ರಹ್ಮರ್ಷಿ | ಯೆಂದೆನ್ನನಖಿಲರು | ವಂದಿಸುವಂತೆ 
ನೀ | ನಿಂದನುಗಹಿಸು ॥ ಹಿಂದೆ ನೀ ವರವ ನಿ | ತ್ತಂದವನೆಸಗಿದ । ರೆಂದಿಗೂ 
ಬಿಡೆನೆನ । ಲೆಂದ ವಿರಿಂಚಿ ॥ ೨ ॥ ಮುನಿರಾಯ ಕೇಳು ನಿ | ನ್ನನುವಿಗೊಪ್ಪವುದನ್ನು 
| ನಿನಗಿತ್ತು ಪೋದೆನೀ । ದಿನಪರಿಯಂತ ॥ ನಿನಗಿನ್ನು ಬ್ರಹ್ಮರ್ಷಿ | ಯೆನಲಿ ಲೋಕದೊಳೆನ್ನ 
| ತನಯಂಗೆ ಸದೃಶನಾ । ಗೆನುತ ಮತ್ತೆಂದ ॥ ೩ ॥ 


ವಾರ್ಥಿಕ 
ಚಿತ್ತದೊಳ್‌ ಶಂಕಿಸದಿರೆನ್ನ ವರದಿ೦ದ ನೀ । ನುತ್ತಮ ಬ್ರಹ್ಮರ್ಷಿಯಾದೆ ನಡೆಯೆನುತ 
ಕುಶಿ । ಕಾತ್ಮಜಂಗುಸಿರಿ ವಿಧಿ ನಿಜಪುರಕೆ ಪೋಗಲಾ ಯೋಗಿ ನಿಜಪತ್ನಿಸಹಿತ ॥ 
ತತ್ತೇಜದಿಂ ಬಂದಯೋಧ್ಯಾಸಮೀಪದೊಳ್‌ | ಸುಸ್ಲಾನಮಾದ ಸಿದಾಶಮದೊಳಿರುತಿರ್ದ 
| ನೆತ್ತಣದು ಯತ್ನಭಂಗಂ ಮಹಾಲಿಂಗನಡಿಯೊಲುಮೆಯಿಹ ಮಾನವರ್ಗೆ ॥ ೧॥ 


ಮೊದಲನೆಯ ಸಂಧಿ ವಿಶ್ವಾಮಿತ್ರಪ್ರತಾಪ ಮುಗಿದುದು 


೯೨ ಯಕ್ಷಲೋಕ 


ಎರಡನೆಯ ಸಂಧಿ: ದುಷ್ಕಂತಚರಿತ್ರೆ 


(ಶಕುಂತಲಾಪರಿಣಯ) 


ವಾರ್ಧಿಕ 
ಧರಣೀಂದ್ರ ಲಾಲಿಸಾ ಕೌಶಿಕಾತ್ಮಜೆ ಕಣ್ವ | ವರಮುನಿಯ ವಸತಿಯಂ 
ಸೇರಿರ್ದಳೆಂದಾಗ | ಳರುಹಿದೆನಲಾ ಬಳಿಕ ದಿನದಿನದೊಳಾಕೆ ವರ್ಧಿಸುತ 
ನವಂಯೌವನವನು ॥ ಥರಿಸಿರ್ದಳಾವಾಗಳಲ್ಲಿಗೆ ಸಮೀಪಮಾ | ಗಿರುವ 
ಕೌಬೇರದೇಶದೊಳತಿ ಖ್ಯಾತಿಯಿ೦ | ದಿ'ರೆಂತುನೇಕಚ್ಛತ್ರದಿ೦ದ 
ದುಷ್ಕಂತನೆಂಬರಸನಾಳುತ್ತಿರ್ದನು ॥ ೧ ॥ 


ಭಾಮಿನಿ 
ಅವನ ಸಹಜರು ಶೂರ ಭೀಮ । ಪ್ರವಸು ವಸುಗಳೆನಿಪ್ಪ ನಾಲುವ | ರವನ 
ಗುರುವರ ಸೋಮನಾಥನು ಸಖ ವಸಂತಕನು ॥ ಅವನು ನಿನ್ನೀ ಚಂದವಂಶೋ । 
ದೃವನು ವೈಷ್ಣವನೊ೦ದು ದಿವಸದೊ | ಳವನ ಸಭೆಗೈತಂದು ವನಚರರೆ೦ದರಭಿನಮಿಸಿ 
lO 


ರಾಗ ವೃಂದಾವನ ಏಕತಾಳ 
ಸಾಮಿ ಸಲ್ಲಾಮು ಜೀಯಾ । ದುಷ್ಕಂತರಾಯ । ಸಾಮಿ ಸಲ್ಲಾಮು ಜೀಯಾ ॥ 
ಪ ॥ ದುಷ್ಟಮಿಗ೦ಂಗಳೆಲ್ಲಾ । ವೊಟ್ಟಾಗಿ ವನವನೆಲ್ಲಾ | ನಷ್ಟಗೈದವು ॥ ಸುಳ್ಳಲ್ಲ | ಕೇಳಮ್ಮ 
ಸೊಲ್ಲ ॥ ಸಾಮಿ ॥ ೧ ॥ ಕರಿಸಿಂಗಪುಲಿಪಂದಿಗಳು | ಖರಖಡ್ಗಕಾಡ್ಗೋಣಗಳು । 
ಶರಭ ಮುಂತಾದ ಮಿಗಗಳು | ಪೆಚ್ಚಿಹವು ಕೇಳು ॥ ಸಾಮಿ ॥ ೨ ॥ ಮರಗಿಡಬಳ್ಳಿಗಳನು 
| ಮುರಿದು ಕಾಯ್ದಣ್ಣಳನ್ನು | ತರತರದಿ೦ದ ತಿಂದುದು । ಮಿಗವಿಂಡು ನಲಿದು ॥ 
ಸಾಮಿ ।೩॥ 


ರಾಗ ಸೌರಾಷ್ಟ ತ್ರಿವುಡೆತಾಳ 
ಎಂದ ವನಪಾಲಕರ ನುಡಿಗಿಂ । ತೆ೦ದನಾ ದುಷ್ಕಂತ ನಿಮಗಾ । ನಂದವನು 
ಕಾಣಿಸುವೆ ನಾನೈ । ತಂದು ವನಕೆ ॥ ೧ ॥ ಈಗಲೇ ಕೈರಾತಬಲಯುತ | ನಾಗಿ 
ಬಂದುದ್ಯಾನದಲಿ ಬಹು | ಬೇಗ ಸದೆವೆನು ಸಕಲ ಮೃಗವಸ । ರಾಗದಿಂದ ॥ ೨ ॥ 
ಕೊರತೆ ಬೇಡಿನ್ನಿದಕೆ ನಿಮಗೆನು | ತರಸನನುಚರರಿಂದ ಶಬರರ | ಕರೆಸಲಾ 
ಕೈರಾತರರುಹಿದ | ರೆರಗಿ ನೃಪಗೆ ॥೩॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೯೩ 


ರಾಗ ಕಂಭೋಜ ಏಕತಾಳ 
ಪರಾಕೆ ಧೊರೆಯೆ ಬಂದೆವು ನಾವು । ಬರಾಕೆ ನಿನ್ನೆಡೆಗೀಗ ॥ ತರಾಕೆ ನಿಂದೆವು 
ನೇಮಿಸೆಮಗೆ । ನಿರಾಕರಿಸೆವೈ ಬೇಗ ॥ ೧ ॥ ತಿನದೆ ಮಿಗದ ಮಾಂಸವನ್ನು । ದಿನವು 
ಬಹಳ ಸಂತು | ಬನದಿ ಬೇಟೆಯಾಡಬೇಕೆಂ | ದೆನುವ ಮನವು ಬಂತು ॥ ೨ ॥ ಸಳ್ಳು 
ಬಿಲ್ಲು ಖಡುಗ ಮೊದಲಾ । ದೆಲ್ಲ ಕೈದುವಿಡಿದು ॥ ನಿಲ್ಲದೋಟು ಜನರು ಬಂದೆ । 
ವಿಲ್ಲಿಗಾಗಿ ನಲಿದು ॥ ೩ ॥ 


ಭಾಮಿನಿ 
ಎಂದು ವಂದಿಸಲರಸನದಕಿಂ | ತೆ೦ದನಿಂದುಪವನದ ಬೆಳೆಯನು | ಬಂದು 
ತಿಂದು ಮ್ಯಗೌಫ ಕೆಡಿಸುವುದೆನುತ ವನಚರರು ॥ ಕಂದಿ ನೊಂದುಸಿರಿದರು ತದ್ದನ । 
ಕಂದದಿಂದಾವ್‌ ತೆರಳಬೇಕೆನ | ಲೆಂದರಂದಾ ಶೂರಭೀಮರು ಭೂಪಗಭಿನಮಿಸಿ ॥ 
೧ 
ರಾಗ ಮಾರವಿ ಏಕತಾಳ 
ಎಲೆ ಪೂರ್ವಜ ಕೇ । ಳಳುಕದೆ ಮೃಗಗಳ । ಕೊಲುವೆವು ನಾವೈದಿ ॥ 
ಬಲದೊಡನೆಮ್ಮನು | ಕಳುಹಿಸು ವಿಪಿನ | ಸ್ಥಳಕತಿ ಸಂತಸದಿ ॥ ೧ ॥ ಆವಮಹಾಜಿ 
ಇ ದಾವ ದುರಂತವು | ದೇವಸದೃಶ ನೀನು ॥ ಆ ವನಕೈದಿದ | ಡಾವೊಡಬಡೆವೆವಮ 
| ಗೀವುದನುಜ್ಞೆಯನು ॥ ೨ ॥ ಎಂದೆನಲುಪವನ । ದಂದವ ನೋಡದೆ | ಸಂದುದು 
ಬಹುಗಾಲ ॥ ಇಂದೆಲ್ಲರು ಜವ | ದಿಂದಲಿ ತೆರಳುವ ಎಂದನು ಜನಪಾಲ ॥ ೩ ॥ 
ಬಳಿಕ ನೃಪತಿ ಬಹು | ಬಲವನು ಸಹಜರ । ನುಲಿವ ಕಿರಾತಕರನು ॥ ಚಳಕದೊಳೂಡಗೊಂ 
| ಡಳುಕದೆ ವಿಪಿನಕೆ | ಘಳಿಲನೆ ಗಮಿಸಿದನು ॥ ೪ ॥ 


ರಾಗ ಮುಖಾರಿ ಏಕತಾಳ 
ಬೇಟೆಯಾಡಿದನೈದಿ ವನದಿ | ದುಷ್ಕಂತ ಮುದದಿ | ಬೇಟೆಯಾಡಿದನೈದಿ ವನದಿ 
॥ ಪ ॥ ಕೋಟ ಮೃಗದ ಕೂ । ಗಾಟವ ಕೇಳುತ । ಕೋಟಲೆ ಗೊಡುತ ಮ | 
ಹಾಟವಿಯೊಳಗೆ ॥ ಅ ॥ ದೆಸೆದೆಸೆಗೆಸುತಲಿ | ನುಸುಳಿ ನುಸುಳಿ ಪರಿ । ಕಿಸಿ 
ಮೃಗವಿಸರಗ । ಳಸುವಡಗಿಸುತ ॥ ಬೇಟೆ ॥ ೧ ॥ ತಟ್ಟನೆ ತೊಟ್ಟೆಸು । ತಟ್ಟುತ ಕುಟ್ಟುತ 
| ಲಿಷ್ಣವಿಶಿಷ್ಟ ಬ । ಲಿಷ್ಠರ ಸಹಿತ ॥ ಬೇಟೆ ॥ 


ವಾರ್ಧಿಕ 
ಅತ್ತಲಡಗಿತ್ತಲೆಸು ಕತ್ತರಿಸಿ ಕುತ್ತಿಗೆಯ | ನೆತ್ತಿಹೊಯ್ವುತ್ತೈದು ಮುತ್ತಿ ಮುಂದೊತ್ತಿ 
ನಡೆ । ತತ್ತಲದೊಳೆತ್ತೆಮಗೆ ಗೊತ್ತಿಹುದೆನುತ್ತ ಖತಿವೆತ್ತು ಮುಸುಕುತ್ತ ಬರುವ ॥ 
ಉತ್ತುಂಗ ಸತ್ತ್ವದ ಭಟೋತ್ತಮರ ಕೃತ್ಯಕಂ । ಜುತ್ತೊಂದು ತತ್ತಲಂವೆತ್ತ ಮೃಗ 
ಮಸ್ತಕವ । ನೆತ್ತಿ ಹಾರುತ್ತಿರಲು ನಿತ್ತು ನೋಡುತ್ತ ಬೆಂಬತ್ತಿದಂ ಧಾತ್ರೀಶನು ॥ ೧ ॥ 


೯೪ ಯಕ್ಷಲೋಕ 


ರಾಗ ತೋಡಿ ಅಷ್ಟತಾಳ 

ಮೃಗದ ಬೆಂಬಳಿವಿಡಿದು | ಹೋದರಸನಂ । ಬಿಗೆ ಸಿಲುಕದೆ ಚಿಗಿದು ॥ ಮಿಗೆ 
ಕಣ್ಣಾಶ್ರಮದ ಠಾ । ವಿಗೆ ಪೋಗಲದರ ಬೆ । ನ್ನಿಗೆ ಹಾಯ್ದನಾ ನೃಪ । ದಗೆಗೊಳ್ಳದಲ್ಲಿಗೆ 
॥ ೧ ॥ ಸಲೆ ಸೋಮತೀರ್ಥಕೆಂದು । ಆ ಕಣ್ವರ್ಷಿ । ತಿಲಕನೈದಿರ್ದನಂದು ॥ ಲಲನೆ 
ಶಕುಂತಲೆ | ಗೆಳತಿಯರೊಡನೆ ತ । ನ್ನಿಳಯದ ಹೊರಗಿರ್ದ । ಳಲಘುಸಂಕಾಶದಿ ॥ 
೨ ॥ ಧರಣೇಶನವಳ ಕಂಡು | ಕಾಮನ ಬಾಣ । ದುರುಬೆಯೊಳ್‌ ಭ್ರಮಣೆಗೊಂಡು 
॥ ತರುಣಿಯರೆಲ್ಲರ್ಗೆ | ಮರೆಯಾಗಿ ನಿಲ್ಲುತಾ | ಸರಸಿಜಾ೦ಬಕಿಯನ್ನು | ಪರಿಕಿಸುತಿ೦ತೆಂದ 
॥೩॥ 


ರಾಗ ಯಮುನಾಕಲ್ಯಾಣಿ ಆದಿತಾಳ 

ಭಳಿರೆ ಇನ್ನೆನಿತು ಸುಂದರಿ ಈಕೆ | ಲೋಕ | ದೊಳಗಿಲ್ಲವಿನಿತು ಚೆಲುವಿನಾಕೆ ॥ 
ಭಳಿರೆ ॥ ಪ ॥ ಈ ತರುಣಿಯನು ನಿರ್ಮಿಸಲಾಗಿ । ಪದ್ಮ | ಜಾತನು ಸಕಲ ಕಾರ್ಯವ 
ನೀಗಿ ॥ ನೂತನವಾಗಿ ಮಾಡಿಹನಂದು । ಈ ಸು! ನೀತೆಯವ್ವೆಯ ಬಸಿರಲಿ ನಿಂದು 
॥ ಭಳಿರೆ ॥ ೧ ॥ ನಾರೀವರ್ಣನವಲ್ಲಿಯಿವಳಿಂದ । ಪುಟ್ಟಿ | ಮೂರುಲೋಕವ 
ಹಬ್ಬಿದುದರಿಂದ ॥ ಸೇರಿಹಳಡವಿಯೊಳಿಲ್ಲಿ | ಜಾರ | ರೂರೊಳಿದ್ದರೆ ನಿಲಗೊಡರಲ್ಲಿ 
॥ ಭಳಿರೆ ॥ ೨ ॥ ಪುಸಿಯಲ್ಲಿದಕೆ ಮಾರ ಶರದಿಂದ । ನಾನು | ಬಸವಳಿದುದೆ 
ಸಾಕ್ಷಿಯಿವಳಿಂದ ॥ ಕುಸಿದೆನಿ೦ದಲ್ಲ ದೀವರೆಗಿಂತು । ವಿಭ್ರ | ಮಿಸಲಿಲ್ಲ ಭಂಡರಂದವನಾಂತು 
॥ ಭಳಿರೆ ॥ ೩ ॥ 


ಭಾಮಿನಿ 
ಎನುತ ಮತ್ತಿಂತೆಂದನಾಲೋ । ಚನೆಯ ಮಾಡಿ ಶಶಾಂಕ ಕುಲಜರ । ಮನವು 
ಸತ್ಮೃತಿಗಲ್ಲದನುಚಿತಮಾದ ಕಾರಿಯಕೆ | ಘನತೆಗೆಡದಿಂದೇತಕೀ ಮಾ । ನಿನಿಗೆ ಸೋತೆನೊ 
ತಿಳಿಯೆನೆನುತಾ | ಜನಪನಲ್ಲಿರದೈದಿ ಮೈದೋರಿದನು ಸತಿಯರಿಗೆ ॥ ೧ ॥ 


ರಾಗ ಸಾಂಗತ್ಯ ರೂಪಕತಾಳ 

ಧರಣಿಪಾಲಕನನ್ನು ತರುಣಿಯರೀಕ್ಷಿಸು | ತಿರದೆದ್ದು ಬೆಸಗೊಂಡರಂದು ॥ 
ಪರಮ ತೇಜಸ್ವಿಯಾಗಿರುವ ನೀನಾರಿಲ್ಲಿ | ಬರಲೇನು ಕಾರಣವೆಂದು ॥ ೧ ॥ 
ಘೋರಮೃಗಗಳ ಸಂಹಾರವ ಗೈದೊಂದು | ಹಾರುವೇಣವನು ಬೆಂಬಿಡದೆ ॥ ಸೇರಿದೆನಿಲ್ಲಿ 
ತಾ ವೀರ ದುಷ್ಕಂತನೆಂ | ದಾ ರಾಯನುಸಿರಿದನವರ್ಗೆ ॥ ೨ ॥ ಅರಸ 
ದುಷ್ಕಂತನೆಂದರುಹಿದ ಮಾತ್ರದಿ । ತರಳೆ ಶಕುಂತಲೆಯಿವನು ॥ ಪರಮ 
ಧಾರ್ಮಿಕನೆಂಬುದರಿತಾಸನಾದ್ಯುಪ | ಚರಣೆಯ ಗೈದಳು ತಾನು ॥ ೩ ॥ ಅವಳ 
ನೋಡುತ ಭೂಪನಿವಳಾವಳಿವಳ ಪೆ । ತ್ರವರಾರೆಂದೆನುತಲಲ್ಲಿರುವ ॥ ಯುವತಿಯರನು 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೯೫ 


ಕೇಳಲವಗನಸೂಯೆಯೆಂ | ಬವಳು ತಾ ನುಡಿದಳುತ್ತರವ ॥ ೪ ॥ ಮುನಿ 
ಕಣ್ವನಣುಗೆಯೀವನಿತೆ ಶಕುಂತಲೆ । ಯೆನುವಂತ ಪೆಸರಿವಳ್ಗೆನಲು ॥ ಮುನಿ 
ಬ್ರಹ್ಮಚಾರಿಯಾತನಿಗೆ೦ತು ಮಗಳಾದ । ಳೆನೆ ನೃಪನದಕೆಂದಳಿವಳು ॥ ೫ ॥ 


ರಾಗ ಸಾವೇರಿ ಆದಿತಾಳ 

ಕ್ಲಿತಿಪ ಲಾಲಿಪುದು ನೀನು । ಈಕೆಯ ಮೂಲ | ಸ್ಥಿತಿಯನ್ನು ಪೇಳ್ವೆ ನಾನು ॥ ಪ 
॥ ಹಿಂದೆ ಗಾಧಿಯ ಸುತನು | ತಪದೊಳಿರ | ಲಂದು ಮೇನಕೆ ಯು ತಾನು ॥ 
ಬ೦ದಳವಳನಾ ಮು | ನೀ೦ದ್ರ ಭೋಗಿಸಲದ | ರಿಂದ ಜನಿಸಿದವಳೀ । ಸುಂದರಿಯವಳಿಗೆ 
॥ ಕಿತಿಪ ॥ ೧ ॥ ಬಳಿಕಿವಳನು ತ್ಯಜಿಸಿ | ಐದಿದರವ । ರಳುವ ಶಿಶುವನೀಕ್ಷಿಸಿ ॥ 
ತಿಳಿದೆಮ್ಮ ಕಣ್ವರ್ಷಿ । ತಿಲಕನು ಪಿಡಿತಂದೀ । ಚೆಲುವೆಗೆ ಪೆಸರನಿ । ಟ್ಟೊಲಿದು 
ಸಾಕಿದನಯ್ಯ ॥ ಕ್ಷಿತಿಪ ॥ ೨ ॥ ಅಂದಿನಿಂದೀಕೆ ತಾನು । ಕಣ್ಣನ ಮಗ । 
ಳೆಂದಾದಳಿಳೆಯೊಳಿನ್ನು ॥ ಮುಂದಾವ ಪುರುಷಗೆ | ಸಂದು ಬಾಳ್ಬಪಳೊ ನಾ । 
ನಿಂದು ತಿಳಿಯೆನರ | ವಿ೦ದಪೀಠನೆ ಬಲ್ಲ ॥ ಕ್ಲಿತಿಪ WAN ಅತಿಥಿಸತ್ಕಾರವನು | 
ಮಾಡುವುದೆಂದು । ಸುತೆಗೆ ನೇಮಿಸುತ ತಾನು ॥ ಗತಿವಿಡಿದನು ಮುನಿ । ಪತಿ ಕಣ್ವ 
ಲೋಕವಿ । ಶ್ರುತ ಸೋಮ | ತೀರ್ಥಕೆ | ನುತ ವಹಿಲದೊಳಿಂದು ॥ ಕ್ಷಿತಿಪ ॥ ೪ ॥ 


ವಾರ್ಧಿಕ 
ಅನಸೂಯೆಯಿಂತೆನ್ನಲಾ ಪಾರ್ಥಿವಂ ತನ್ನ | ಮನಮೀ ಶಕುಂತಲೆಯಲೆರಗಿದನುವಂ 
ತಿಳಿಯ । ಲೆನಗಿದು ವಿಶೇಷಮಲ್ಲರಿಯಲ್ಕೆ ದೋಷಮಲ್ಲರಸಗಪ್ಪರೆಯೊಳೀಕೆ ॥ 
ಜನಿಸಿದವಳದರಿಂದ ವಿಹಿತಮಾದುದರಿಂದ । ಲಿನಿತು ಸೊಬಗಿಂದಿರ್ಪಳನುತಲ್ಲಿ 
ನಿಂದಿರ್ಪ । ಮುನಿ ಕಣ್ಣನಂದಿನಿಗೆ ಮಲಯಜಸುಗಂಧಿನಿಗೆ ಸಂತಸದೊಳಿಂತೆಂದನು 
Wen 


ರಾಗ ಶಂಕರಾಭರಣ ಅಷ್ಟತಾಳ 

ತರುಣಿ ಕೇಳೆ ನಿನಗೆ ವರನು । ದೊರಕಲಿಲ್ಲವೆಂಬ ವ್ಯಸನ । ವಿರುವುದೆಂದು 
ತಿಳಿದೆನಿದರ | ಪರಿಯನೆಂದನು ॥ ತರಳೆಯದಕೆ ಲಜ್ಜೆಯಿಂದ | ಲರಸ ನಿನ್ನ ತಿಳಿವನೆನ್ನ 
| ಹಿರಿಯತನಕೆ ಧಿಕ್ಕರಿಪುದು | ಸರಿಯೆಯೆಂದಳು ॥ ೧ ॥ ಮ೦ದಯಾನೆ ಹಾಗಾದರಿ 
| ನ್ನೊಂದು ಮಾತ ಪೇಳ್ವೆನೀಗ । ಕುಂದದೆನ್ನ ರಮಣಿ ನೀನಾ । ಗೆಂದನರಸನು ॥ 
ತಂದೆ ಕಣ್ಣನಲದಿನದೊಳ್‌ | ಬ೦ದಪನಾವಾಗಳಾತ । ನಿಂದ ನಿನಗೆ ಮಂದುವೆಯಾಹೆ 
| ನೆಂದು ಪೇಳ್ಗಳು ॥ ೨ ॥ ಕಂತು ಶರವ ಸಹಿಸಲಾರೆ । ಕಾಂತೆ ಗಾಂಧರ್ವ ವಿವಾಹ 
| ದಂತೆ ಮಾಡಲೇನು ನಿನಗೆ । ಚಿಂತೆಯೆಂದನು ॥ ಎಂತು ಮಾಳ್ಟೆ ನಾನು ನಿಸ್ವ । 
ತಂತ್ರೆಯಾಗಿರ್ದೀಗಳೀ ಸ್ವ। ತಂತ್ರ ಕೃತಿಯೆನೆನಗಿದೊಂದೆ | ಚಿಂತೆಯೆಂದಳು ॥ ೩ ॥ 


೯೬ ಯಕ್ಷಲೋಕ 


ಕಂದ 
ಇಂತೆನೆ ಮೋಹದೊಳಾ ದು | ಷ್ಯಂತಂ ಹಲವಂಗದಿಂದಲೊತ್ತಾಯದೊಳಂ ॥ 
ಕಾಂತಾಮಣಿಯಂ ಬೋಧಿಸ । ಲಿಂತೆಂದಳ್‌ ಮೇನಕಾತ್ಮಸಂಭವೆ ನೃಪಗಂ ॥ ೧ ॥ 


ರಾಗ ಕಾಂಭೋಜ ಆದಿತಾಳ 
ಭೂಮಿಪಾಲಕ ಲಾಲಿಸು | ನಾನೆಂಬ ನುಡಿಯ । ಪ್ರೇಮದಿಂದಲಿ ಪಾಲಿಸು ॥ 
ಪ ॥ ಮುಂದಣ ಗತಿಯೇನನು । ಯೋಚಿಸದೆ ನೀ । ಬಂದು ಪೇಳಿದ ಮಾತನು ॥ 
ಒಂದನೆ ಹಿಡಿದರೆ । ಚಂದಮೆನಿಸದದ । ರಿಂದರುಹುವೆನಿ | ನ್ನೊಂದಭಿಮಂತ್ರವ ॥ 
ಭೂಮಿ ॥ ೧ ॥ ಅನಘ ಪಾರ್ಥಿವ ನಿನಗೆ ಸ್ವಬುದ್ದಿಯಿ೦ದ | ವನಿತೆಯಾದಪೆನೆನಗೆ ॥ 
ಜನಿಸುವನಿಗೆ ನೃಪ । ತನವನು ಕೊಟ್ಟಪೆ | ನೆನುತಲಿ ನಂಬುಗೆ | ಯನು ನೀನಿತ್ತರೆ ॥ 
ಭೂಮಿ ॥ ೨ ॥ 


ಶಾರ್ದೂಲವಿಕ್ರೀಡಿತಂ 
ಎಂದಾ ಚಂದನಗಂಧಿಯುಕ್ತಿಗೆ ಮಹಾ ಸಂತೋಷದಿಂದೊಪ್ಪುತಂ । 
ನಿಂದಿಂತೆಂದನಿದೇಂ ದುರಂತಕೃತಿ ನಿನ್ನಿಷ್ಟಾರ್ಥಮಂ ಕೊಟ್ಟಪೆ೦ ॥ ಮುಂದಾ 
ನಂದದೊಳಂದದಿಂದಮೆನುತಾ ನಾರೀಶಿರೋರನ್ನೆಗಂ | ಅಂದಾ ಇಂದುಕುಲ ಪ್ರದೀಪಕ 
ನೃಪಂ ವಾಗ್ದಾನಮಂ ಮಾಡಿದಂ ॥ ೧ ॥ 


ಭಾಮಿನಿ 
ಬಳಿಕ ಕೇಳ್‌ ಗಾಂಧರ್ವವಿಧಿಯಿಂ । ದೊಲಿದು ಕೈವಿಡಿದವಳನಾ ಮುನಿ । 
ನಿಳಯದೊಳಗಾ ನಿಶಿಯೊಳಾ ಸುಂದರಿಯ ಸಂಗದಲಿ ॥ ಇಳೆಯಧಿಪನಿರಲಿತ್ತಲಾ 
ವನ । ದೊಳಗೆ ಸಂಜೆಯೊಳರಸುತಣ್ಣನ । ನೆಲೆಯನರಿಯದೆ ಶೂರ 
ಭೀಮಾದಿಗಳಿಗಿಂತೆಂದ ॥ ೧ ॥ 


ರಾಗ ತುಜಾವಂತು ಮಟ್ಟೆತಾಳ 
ಸೋದರಾದಿ ಭಟರು ಕೇಳಿರೈ | ಈಗಲೊಂದು । ಚೋದಿಗವನು ಪೇಳ್ಸನಿದರ 
| ಭೇದವನ್ನು ಪೇಳಿರಯ್ಯ ॥ ಸೋದರಾದಿ ॥ ಪ ॥ ಜಡಜಮಿತ್ರ ಪಡುಗಡಲ್ಲೆ । 
ನಡೆದನೆಮ್ಮ ಬೇಡಿಕೆಯನು । ಪಡೆ ಸಜೀವದೊಡನೆ ಸೇರ್ದು । ದಡವಿಯಲಿ ಮದಗ್ರಭವನು 
| ನಡೆದನೆಲ್ಲಿಗಾವ ದೆಸೆಯಲಿ ॥ ನಿಂದನೇನು । ತೊಡಕು ಸಂಭವಿಸಿತೊ ನಿಶಿಯಲಿ ॥ 
ಬಾರದೇಕೆ । ತಡೆದನಿದರ ಬುಡದೊಳಾವ । ಕೆಡುಕು ಬಹುದೊ ನುಡಿಯಿರೀಗ ॥ 
ಸೋದರಾದಿ ॥ ೧ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೯೭ 


ಶರಷಟ್ಟದಿ 

ಎನಲೆಂದರು ಶೂ | ರನಿಗಾ ಶಬರರು | ಜನಪತಿಯಿಂದಾವಲ್ಲಿಹನು ॥ 

ಎನುವುದನರಿಯಲು । ಮನದೊಳಸಾಧ್ಯವು । ನಿನಗೊ೦ದೊರೆವೆ ಉಪಾಯವನು ॥ 

೧ ॥ ಇದೆ ವನದೊಳಗ । ಲ್ಲದೆ ಮೇಣೆಲ್ಲಿಗು | ಪದವನಿಡನು ನೃಪನದರಿಂದ ॥ 

ಬೆದರದೆ ಕರೆ ಕರೆ | ದೊದಗಿನೊಳರಸುವ । ಕದಲದೆ ಕೊಳ್ಳಿಯ ಬೆಳಕಿಂದ ॥ ೨ ॥ 

ಎಂದೆನೆ ಭೀಮ ಪು | ರಂದರಸದೃಶ ಮ | ಹೀಂದ್ರ ಮದಗ್ರಜನೀ ವನದೀ ॥ ನಿಂದಿಹ 
ಜ೦ತುಗ | ಳಿಂದವಗೊದಗದು | ದಂದುಗ ಮೆಂದುಸಿರಿದ ಜವದಿ ॥ ೩ ॥ 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಮತ್ತೆ ಪೇಳಿದನಾತನ೦ಬುಜ । ಮಿತ್ರನುದಯದೊಳಣ್ಣದೇವನ । ನೆತ್ತಲಿರ್ದರು 
ಹುಡುಕಿಕೊಡುವೆನು | ಯತ್ನದಿಂದ ॥ ೧ ॥ ಈಗ ನಿಶಿಯಲಿ ಕೊಳ್ಳಿ ಬೆಳಕಿನ । 
ಲಾಗದೆನೆ ಶೂರಾದ್ಯರಾ ನುಡಿ | ಗಾಗ ಸಮ್ಮತಿಸಿರ್ದರಲ್ಲಿ ಸ । ರಾಗದಿಂದ ॥ ೨ ॥ 
ಬಳಿಕ ಭಾಸ್ಕರನುದಿಸೆ ಪೂರ್ವಾ | ಚಲದೊಳಾ ದುಷ್ಕಂತನತ್ತಲು । ತಿಳಿದು 
ಕಣ್ಣಾಶ್ರಮದೊಳೆಂದನು | ಲಲನೆಯೊಡನೆ ॥ ೩ ॥ 


ರಾಗ ಶಂಕರಾಭರಣ ರೂಪಕತಾಳ 

ಮಂದಗಮನೆ ಮನೆಗೆ ಪೋಪೆ । ನೊಂದೆ ಮನದಲಿ | ಬಂದು ಬಾಳಿದಪೆಯೊ 
ಮೇಣ | ಹಿಂದಿನಿಂದಲಿ ॥ ತಂದೆಯಾಜ್ಜೆವೆತ್ತು ಬಹೆಯೊ । ಕುಂದದೆನ್ನೊಳು । ಇಂದು 
ಪೇಳೆನಲ್ಕೆ ತರುಣಿ | ಯಂದು ನುಡಿದಳು ॥ ೧ ॥ ಅರಸ ಲಾಲಿಸೆನ್ನ ಜನಕ । ಕಿರಿದು 
ದಿನದೊಳು | ಬರುವನವನ ಪರಕೆವೆತ್ತು | ತೆರಳ್ವ ಮುದದೊಳು ॥ ಎರೆಯ ನೀನಗಲ್ವ 
ಮಾತು । ಸರಿಯೆ ನೀತಿಗೆ ಅರಿತು । ನೋಡೆನಲ್ಕೆ ನೃಪತಿ । ಯೊರೆದನಾಕೆಗೆ ॥ ೨ ॥ 
ತಿಳಿಯದೆನ್ನ ನಿಜವನಡವಿ । ಯೊಳಗೆ ಹುಡುಕುತ । ಬಳಲದಿರರು ಸೋದರಾದಿ । 
ಭಟರು ಸರ್ವಥಾ ॥ ನಿಲುವನಲ್ಲ ಪೋಪೆನಿನ್ನು । ಕೆಲವು ದಿನದೊಳು । ಲಲನೆ ನಿನ್ನ 
ಕರೆಸಿಕೊಂಬೆ । ನೊಲಿದು ಮುದದೊಳು ॥ ೩ ॥ ನುಡಿಯಿದನೃತವಲ್ಲ ನಂಬು । 
ಕೊಡುವೆ ನೀಗಲೆ | ತಡೆಯದೆನ್ನ ಮುದ್ರಿಕೆಯನು ಪಡಿಯೆನುತ್ತಲೆ ॥ ಒಡನೆ ರಾಜ 
ನುಂಗುರವನು | ಮಡದಿಗೀಯುತ | ಒಡಬಡಿಸಿದನವಳ ನಯದ | ನುಡಿಯನಾಡುತ 
WY 


ವಾರ್ಧಿಕ 
ಇಂತು ನಿಜಕಾಂತೆಯಂ ಸಂತೈಸಿ ಪೊರಟು ತದ | ನಂತರಂ ತಾಂ ತವಕದಿಂ 
ತನ್ನನರಸುತ ವ । ನಾಂತರದೊಳಂ ತಿರುಗುವಂತ ಸಹಜಾದ್ಯಖಿಲರೆಡೆಗೈದಿ ನುಡಿಸುತವರ 
॥ ಜಿಂತಾಗ್ಗಿಯಂ ತಣಿಸಿ ಸಂತಸದೊಳಾವ ವೃ । ತ್ಹಾಂತಗಳಂ ತಿಳುಪುತಂ ತೇಜದಿಂದಾ 
ಶ | ಕುಂತಲಾಕಾಂತ ದುಷ್ಯಂತ ನಿಜ ಪಟ್ಟಣಕೆ ತಾಂ ತೆರಳ್ಳನನುಜರೊಡನೆ ॥ ೧ ॥ 


೯೮ ಯಕ್ಷಲೋಕ 


ಭಾಮಿನಿ 
ಅರಸ ಕೇಳ್ಳೈ ಕೆಲವು ದಿನಗಳು । ತೆರಳಿದವು ನಿಜ ರಾಜಕಾರಿಯ | ತರಣಿಯಲಿ 
ರಮಣೀವಿಯೋಗವ್ಯಸನತಮವಡಗೆ ॥ ಬರಲಿ ಮೆಲ್ಲನೆ ಪಿತನನುಜ್ಞೆಯ । ಧರಿಸಿ 
ತಾನೇ ಮಡದಿಯತ್ಯಾ | ತುರವು ಘನವಲ್ಲೆನುತ ನಿಶ್ಚಿಂತೆಯಲಿ ನೃಪನಿರ್ದ ॥ ೧ ॥ 


ರಾಗ ತೋಡಿ ಅಷ್ಟತಾಳ 
ಎಲೆ ಜನಪಾಲಕ । ತಿಲಕ ಕೇಳ್‌ ಬಳಿಕತ್ತ । ಸಲೆ ಸೋಮತೀರ್ಥವನು ॥ 
ಉಳಿದು ನಿಜಾಶ್ರಮ । ಕೊಲವಿ೦ದ ಬಂದನು । ಚಳಕದಿಂದಾ ಕಣ್ಣನು ॥ ೧ ॥ ಪೊರೆದ 
ತಂದೆಯ ಕಂಡು । ನೆರೆ ಶಕುಂತಲೆ ಸಹ । ಚರಿಯರು ಸಹಿತವಗೆ ॥ ಎರಗಲೆಲ್ಲರನೆತ್ತಿ 
| ಪರಸುತ್ತ ಮುನಿ ಪೇಳ್ಬ | ಹರುಷದಿ ನಿಜಸುತೆಗೆ ॥ ೨ ॥ ತರಳೆ ನಿನ್ನಯ ಮುಖ । 
ಸಿರಿ ಹೆಚ್ಚಿತೇನೆನ । ಲುರೆ ಲಜ್ಜೆಯಿ೦ದಾಕೆಯು ॥ ಇರಲಿವಳೆಸಗಿದ । ಪರಿಯನೆಲ್ಲವನವ 
| ಗರುಹಿದಳನಸೂಯೆಯು ॥ 


ಕಂದ 
ಮುನಿಪಂ ಕೇಳುತ ತನ್ನಯ | ಮನದೊಳಗಿರ್ದಂತೆ ಮಾಡಿದಳ್‌ ಮಗಳೆನುತಂ 
॥ ಘನಹರುಷದೊಳಾ ಸುತೆಯಂ । ದಿನದಿನದೋಳ್‌ ಪೊಗಳುತಿರ್ದನತಿಶಯಸುಖದಿಂ 
WO 


ರಾಗ ರೇಗುಪ್ತಿ ಅಷ್ಟತಾಳ 

ಧರಣೀಂದ್ರ ಲಾಲಿಸಯ್ಯ | ಮುಂಗತೆಯನು । ಧರಣೀಂದ್ರ ಲಾಲಿಸಯ್ಯ ॥ ಪ 
॥ ಧರಣೀಂದ್ರ ಲಾಲಿಸು | ವರಪುಣ್ಯಚರಿತವ । ನರುಹುವೆ ನಿನಗೆ ವಿ । ಸ್ತರಿಸಿ 
ಕಾರುಣ್ಯದಿ ॥ ಧರಣೀ೦ದ್ರ ॥ ಅ ॥ ನಾರಿ ಶಕುಂತಲೆ | ಯಾ ಯಷ್ಕಾಶಮದಲ್ಲಿ | ಭೂರಿ 
ಸಂತೋಷದೊಳಿರುತಿರಲು ॥ ವೀರ ದುಷ್ಯಂತನ ವೀರ್ಯದಿ೦ದವಳಲ್ಲಿ | ತೋರಿತು 
ಗರ್ಭವು । ಚಾರುಲಕ್ಷಣದಿಂದ ॥ ಲೇರಿತು ದಿನದಿನಕೆ । ತಿಂಗಳು ನಾಲ್ಕು । 
ಜಾರಿದುದೆಣಿಸಲಿಕೆ । ತನ್ನಿನಯನ । ದಾರಿಯ ನೋಡುತಾಕೆ । ಮರೆದನೇಕೇ । 
ನೀರನೆನುತ ಶೋಕ । ಭಾರದಿಂದಿರ್ದಳು ॥ ಧರಣೀ೦ದ್ರ ಲಾಲಿ ॥ ೧ ॥ ಒಂದು 
ದಿವಸವಾ ಮು | ನೀಂದನಲ್ಲಿಲ್ಲದಿ | ರ್ದಂದು ದುರ್ವಾಸನು ಬಂದಲ್ಲಿಗೆ ॥ ನಿಂದಿರಲಾ 
ಕಣ್ವ! ನಂದನೆಯತಿ ಶೋಕ । ದಿಂದವಗಿದಿರೆದ್ದು | ವಂದಿಸದಿರಲದ | ರಂದವನರಿತವನು 
॥ ಯಾವನ ಧ್ಯಾನ | ದಿಂದಲಿಂತಿಹೆಯೊ ನೀನು | ಆತಗೆ ತಪ್ಪ | ಲಂದಿನಿಂದಲಿ 
ನಿನ್ನನು । ಕಂಡಿಹ ಕುರು | ಹೆ೦ದವಳನು ಕೋಪ | ದಿಂದ ಶಪಿಸಿದನು ॥ ಧರಣೀಂದ್ರ 
ಲಾಲಿ ॥ ೨ ॥ ಅನಸೂಯೆ ಕಾಣುತ್ತ । ಮನದಲಿ ಹೆದರುತ । ಮುನಿಯಡಿಗೆರಗುತ 
ವಿನಯದಿಂದ ॥ ಇನಯ ದುಷ್ಯಂತನ | ನೆನೆವುತ್ತಲಿರ್ದಳೀ | ವನಿತೆ ಗರ್ಭೀಣಿಯಾಕೆ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೯೯ 


ಡ್‌ ಿ 


| ಗಿನಿತು ಶಿಕ್ಷೆಯನೀಯ | ದನಘ ನೀ ಕ್ಷಮಿಸೆನಲು ॥ ತನ್ನಯ ಕುರು । ಹನು 
ರಮಣಿಯೊಳು | ನೋಡಿದರೆಲ್ಲ । ನೆನಪಾಗ ಲಂದಿನೊಳು ತದೂಪಗೆಂ । 
ದೆನುತವಳೊಡನೆ ತ ।ನ್ನುನಿ ಹೇಳಿ ನಡೆದನು ॥ ಧರಣೀ೦ದ್ರ ಲಾಲಿ ॥ ೩ ॥ ಮೊದಲೆ 
ದುಃಖಿಸುವಳೀ । ಸುದತಿ ಗರ್ಭಿಣಿಯೀಕೆ | ಹೆದರ್ವಳೀ ಶಾಪಶಬ್ದದಲೆನುತ ॥ 
ಅದನವಳೊಡನರು । ಹದೆ ಸುಮ್ಮನಿರ್ದಳು । ವಿಧುಮುಖಿಯನಸೂಯೆ । 
ಯದರಮೇಲೈತಂದು | ಮುದದಿಂದ ಮುನಿಕಣ್ವನು ॥ ತನ್ನನುಜೆಯ | ಹದನವ 
ಕಂಡು ತಾನು | ಇನ್ನಿವಳನ್ನು । ಮದುವೆಯಾದರಸನನು । ಕಾಣಿಸದಿರು । ವುದು 
ಮಾರ್ಗವಲ್ಲೆನು । ತೊದಗಿಂದ ಸುತೆಗೆಂದ ॥ ಧರಣೇಂದ್ರ ಲಾಲಿ ॥ ೪ ॥ 


ರಾಗ ಸಾವೇರಿ ಏಕತಾಳ 

ತರಳೆ ಕೇಳ್‌ ಬರಿದೆ ನೀ | ಮರುಗದಿರೇನಹು | ದರಸನಾತನು ಕಾರ್ಯ | 
ಭರದಿಂದ ನಿನ್ನ ॥ ಮರೆದನಲ್ಲದೆ ಬೇರೇ । ನಿರದು ನೀನಲ್ಲಿಗೆ । ತೆರಳುವುದುಚಿತಮಾ 
| ಗಿರುವುದಿಂದಿನಲಿ ॥ ೧ ॥ ಎನುತೊಡಬಡಿಸಿ ನಂ । ದನೆಯನ್ನು ಬಳಿಕಲಾ । 
ಮುನಿವರ ಗೌತಮಿ | ಎನುವ ವೃದ್ದೆಯನು ॥ ಮುನಿ ಕುಮಾರರೀರ್ವ । ರನು 
ಕರೆದವರಿಗೆ | ತನುಜೆಯೊಡನೆ ಪೋಪು | ದೆನುತ ನೇಮಿಸಿದ ॥ ೨ ॥ ಬಳಿಕ ಶಕುಂತಲೆ 
| ಸಲೆಶಕ್ರತೀರ್ಥವ । ನಿಳಿದು ಮಜ್ಜನಗೈವಾ | ಗಳೆ ಬೆರಳಿಂದ ॥ ಕಳಚಿ ಬಿದ್ದುದು ನೃಪ 
| ತಿಲಕನೂರ್ಮಿಕೆಯದ । ತಿಳಿಯದೈ ತ್ತ | ಜಲರುಹನೇತ್ರೆ ॥ ೩ ॥ 


ಆರ್ಯಾ 
ತದನಂತರದೊಳಗಾ ಮುನಿ । ಸದನದೊಳಾದುದು ಸಮಸ್ತರಿಂಗಶನಂ ॥ ಸುದತಿ 
ಶಕುಂತಲೆ ತಾಪಸ । ವಧುಗಳನುರೆ ಬೀಳುಗೊಂಡು ಪಿತಗೆಂದಳ್‌ ॥ 


ರಾಗ ಶಂಕರಾಭರಣ ಮಟ್ಟೆತಾಳ 

ಪತಿಯ ನಿಲಯಕೆ । ಪೋಗಿ ಬರುವೆನು । ಪಿತನೆ ಪರಸುತ । ಕಳುಪು ತನ್ನನು 
॥ ವ್ಯಥೆಯ ತಾಳಬೇ । ಡೆನುತ ನಮಿಸಿದ । ಸುತೆಯನೆತ್ತುತ । ಕಣ್ವನುಸಿರಿದ ॥ ೧ ॥ 
ಮಗಳೆ ಸುಖದಲಿ । ಬಾಳು ಕಾಂತನ ॥ ಬಗೆಯನರಿತು ಸೇ | ವಿಸುವುದಾತನ ॥ 
ಸುಗುಣೆಯೆನಿಸಿಕೋ । ಎನುತ ಪರಸಿದ ॥ ದೃಗು ಜಲ೦ಗಳ । ಕರದೊಳೊರೆಸಿದ ॥ 
೨॥ ಮೌನಿಯಾಜ್ಞೆಯ ಪಡೆದು ಮೂವರು ॥ ಸಾನುರಾಗದಿ । ಮುಂದೆ ನಡೆದರು ॥ 
ಮೇನಕಾತ್ಮಜೆ । ಯವರ ಬಳಿಯಲಿ | ತಾನೆ ನಡೆದಳು | ಶೋಕಿಸುತ್ತಲಿ ॥ ೩ ॥ 
ಮೆಲ್ಲಮೆಲ್ಲನೆ । ಹೆಜ್ಜೆಯಿರಿಸುತ । ನಲ್ಲ ಮರೆದನೇ । ಕೆನುತಲೆಣಿಸುತ ॥ ಅಲ್ಲಿಗಲ್ಲಿಗೆ | 
ಹಿಂದೆ ನೋಡುತ । ನಿಲ್ಲುತಾಕೆಯ್ಯೆ | ದಿದಳು ಮರುಗುತ ॥ ೪ ॥ 


೧೦೦ ಯಕ್ಷಲೋಕ 


ರಾಗ ಸಾಂಗತ್ಯ ರೂಪಕತಾಳ 

ಇಂತವರೈದಿ ದುಷ್ಕಂತನೋಲಗಕಾಗಿ | ನಿಂತಿರಲೀಕ್ಷಿಸುತವರ ॥ ಸಂತೋಷದಲಿ 
ಕ್ರಮದಂತೆ ಸತ್ಕರಿಸಿದ | ಲಿಂತೆಂದನಾ ನೃಪವೀರ ॥ ೧ ॥ ಆರು ನೀವೆಲ್ಲಿ ನಿಮ್ಮೂರಿಲ್ಲಿಗೈತಂದ 
| ಕಾರಣವೇನೆನಲಾಗ ॥ ಶಾರದ್ವತಾಂಕ ನೆಂಬೋರುವ ಮುನಿಸುತ | ನಾ ರಾಯಗೆಂದನು 
ಬೇಗ ॥ ೨ ॥ ನೆರೆ ಕಣ್ಣನಾಜ್ಞಾಮುಸರಣೆಯೊಳಿಹ ಮುನಿ । ತರಳರಾವ್‌ ನಿನ್ನರಸಿಯನು 
॥ ಹರುಷದಿ ನಿನಗಿತ್ತು ಬರುವುದೆ೦ದಾ ಯೋಗಿ । ಯೊರೆಯೆ ಬಂದಿಹೆವೆಂದನವನು 
॥ ೩ ॥ ಎಲ್ಲಿಹಳೆನ್ನಯ ವಲ್ಲಭೆಯೆನೆ ನೃಪ । ಫುಲ್ಲಪದ್ವಾಕ್ಷಿಯಲ್ಲಿಂದ ॥ ಮೆಲ್ಲನೆ 
ಮುಂದೈದಿ ನಲ್ಲಗೆರಗಲವ । ನಲ್ಲಿ ನಾರಿಯ ನೋಡುತಿರ್ದ ॥ ೪ ॥ ಜನನಾಥ 
ಕೇಳಯ್ಯ ಮುನಿಶಾಪದನುವನೇ | ನೆನಲಿ ಕಂಡಾ ಕಾಮಿನಿಯನು ॥ ಮನದಿ 
ತನ್ನರಸಿಯಲ್ಲೆನುತ ನಿಶ್ಚಯಿಸುತ್ತ । ಮುನಿಕುಮಾರರಿಗೆಂದ ನೃಪನು ॥ ೫ ॥ 
ಯಾಕಿನಿತುಸಿರುವಿರೀಕೆಯ ವಕ್ತವಿ | ಲೋಕನವೆನಗಿಲ್ಲೀವರೆಗೆ ॥ ಕಾಕು ಮಾತುಗಳಿಷ್ಟೇ 
ಸಾಕು ಸುಮ್ಮನೆ ಪೋಗಿ । ರಣೆ ಸಹಿತ ನಿಮ್ಮ ಮನೆಗೆ ॥೬॥ 


ಭಾಮಿನಿ 
ಎಂದ ನುಡಿಗಾಸ್ಥಾನ ವಿಸ್ಮಯ | ದಿಂದಲಿರ್ದುದು ಸತಿ ಶಕುಂತಲೆ | ಗಂದು 
ಬೆಚ್ಚಿತು ಚಿತ್ತ ಚಿತ್ತವ ಮುಸುಕಿತಾಶ್ಚರ್ಯ ॥ ಕಂದಿ ನರಕೃತ ಮೂರ್ತಿಯಂದದಿ । 
ನಿಂದಳಲ್ಲಿಯೆ ಬಿಗಿದ ಮೌನದೊ । ಳ೦ದದೆಲ್ಲರ ಕಂಡು ಗೌತಮಿ ನುಡಿದಳವನಿಪಗೆ 
WO 


ರಾಗ ತೋಡಿ ಅಷ್ಟತಾಳ 

ಏನಯ್ಯ ನೃಪ ಬಹು । ಮಾನಿ ನೀನಾಗಿರ್ದು । ಮೇನಕಾತ್ಮಜೆಯ ನಿಂತು । 
ಅಂಜಿಸಿದರೀ | ದೀನೆ ಜೀವಿಸುವುದೆಂತು ॥ ಜ್ಞಾನಮಾರ್ಗದೊಳರಿ | ದೀ ನಿತಂಬಿನಿಯನು 
| ಸಾನುರಾಗದಲಿ ನೀನು | ಕೂಡಿಕೊಯೆನ । ಲಾ ನರೇಶ್ವರನೆಂದನು ॥ ೧ ॥ ಆವನ 
ಸುತೆಯೋ ಮೇ | ಣಾವನ ಸತಿಯೋ ಮ | ತ್ತಾವ ಕುಲಜೆಯೋ ಈಕೆ | ನೀವೆನ್ನಂತ 
।ರ್ಭಾವವನರಿಯಲಿಕೆ । ಈ ವಿವರವ ಪೇಳ್ಗೊ | ಡಾವು ಮನ್ನಿಸೆವೆನ | ಲಾ ವಚನವ 
ಕೇಳ್ಬರು | ಶೂರಾದಿಗ | ಳಾ ವೀರಗಿಂತೆಂದರು ॥ ೨ ॥ ಹಿಂದೆ ನೀ ಕಣ್ಣರ 
ಮಂದಿರದೊಳಗಾ ಮು । ನೀಂದನ ಕುವರಿಯನು । ಸಂಗಹಿಸಿದೆ । ನೆಂದೆಮ್ಮೊಳಂದೇ 
ನೀನು ॥ ಚಂದದಿ ನುಡಿದಿಹೆ | ಇಂದದ ಮರೆದೆಯೀ | ಸುಂದರಿಯವಳೆಯೆಂದು । 
ತೋರುವುದೆನ | ಲೆಂದನಾ ರಾಯನಂದು ॥ ೩ ॥ ನುಡಿಯಲ್ಲ ನಿಜವಾದ | 
ರೊಡಗೂಡಿಕೊಂಬರಾ । ಜಡಜಾಕ್ಷಿಯಲ್ಲವೀಕೆ | ಆವುದಕೆನ್ನ | ಹಿಡಿವಳೊ ತಿಳಿಯೆನೇಕೆ 
॥ ಬುಡವನ್ನು ತಿಳಿಯದೆ । ನ್ನೊಡನೆ ಪೇಳುವಿರೆನೆ | ದೃಢಮತಿಯಾಂತು ನಿಂತು । 
ಶಕುಂತಲೆ | ನುಡಿದಳು ಕಾಂತಗಿಂತು ॥ ೪ ॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೧೦೧ 


ರಾಗ ಸೌರಾಷ್ಟ ತ್ರಿವುಡೆತಾಳ 
ಅರಸ ಲಾಲಿಸು ನಿನಗೆ ಮೆಚ್ಚಿದೆ । ಕರುಣಿ ಧಾರ್ಮಿಕ ಸಕಲ ಗುಣಗಣ । ಭರಿತ 
ನೀನಹುದಹುದು ಚಿತ್ರಕೆ | ಹರುಷವಾಯ್ತು ॥ ೧ ॥ ತಂದೆ ಬರಲೆನುತಾನು ನಿನ್ನೊಡ 
| ನೆಂದಡದಕೊಡಬಡದೆ ಬಹುಪರಿ | ಯಿಂದ ಬೋಧಿಸಿ ವರಿಸಿಯೆನ್ನನು । 
ಕೊಂದೆಯಿಂದು ॥ ೨ ॥ ಎನಗೆ ಜನಿಸುವನಿಂಗೆ ಸಕಲಾ | ವನಿಯನಿತ್ತಪೆನೆಂದು 
ಭಾಷೆಯ । ಮನವೊಲಿದು ನೀ ಕೊಟ್ಟೆಯೆನಗಾ | ದಿನದೊಳಲ್ಲಿ ॥ ೩ ॥ 
ಕರೆಸಿಕೊಂಡಪೆನೆನ್ನನೆನುತುಂ । ಗುರವ ನೀನೊಲಿದಿತ್ತು ಬಂದೀ | ಪರಿಯ 

ಮಾಡಿದೆಯೆನಲು ಧರಣಿಪ । ಕೆರಳಿ ನುಡಿದ ॥ ೪ ॥ 


ರಾಗ ಕಾಂಭೋಜ ರುಂಪೆತಾಳ 

ಬರಿದೆ ಗಳಹುವುದೇಕೆ | ತರುಣಿ ನಿನ್ನೊಳುಂ | ಗುರಮೆನ್ನದಿರ್ದೊಡದನೀಗ ॥ 
ಪರಿಕಿಸುವೆನಹುದಾದೊ । ಡಿರಿಸಿಕೊಂಡಪೆ ನಿನ್ನ । ತ್ವರಿತದಲಿ ತೋರೆಂದನಾಗ ॥ ೧ 
॥ ಬಳಿಕ ನೋಡಿದಳಾಕೆ | ಸಲೆ ತನ್ನ ಬೆರಳನದ । ರೊಳು ಕಾಣದವನುಂಗುರವನು 
॥ ಅಳಲಿದಳದೆಲ್ಲಿಯೋ । ಕಳಚಿ ಬಿದ್ದುದೆನುತ್ತ | ಕಳವಳಿಸೆ ಕಂಡೆಂದ ನೃಪನು ॥ ೨ 
॥ ಹುಚ್ಚು ಹೆ೦ಗುಸೆ ಹುಸಿಯ । ನುಚ್ಚರಿಸಿ ಮನ್ಮನವ । ಮೆಚ್ಚಿಸುವೆನೆನುತ ಬಂದಿಲ್ಲಿ ॥ 
ಕೆಚ್ಚೆದೆಯೊಳೊದರುತಿಹೆ ಹೆಚ್ಚು ಮಾತೇಕೆ ಬಾಯ್‌ | ಮುಚ್ಚಿ ನಡೆ ಬ೦ದ ದಾರಿಯಲಿ 
॥ ೩ ॥ ನಾರಿಯರ ಕಪಟಕೃತಿ | ಯಾರಿಗರಿವಹುದೀ ವಿ | ಚಾರವಾವೂರೊಳಾಗಿಹುದು 
॥ ಏರುತಿದೆ ಗರ್ಭ ನಿನ । ಗಾರು ಮೆಚ್ಚುವರು ಕೆಲ | ಸಾರೆ೦ದನಾರ್ಭಟಿಸಿ ಜಡಿದು ॥ 
೪॥ 


ಭಾಮಿನಿ 
ಅರಸ ಕೇಳೇನೆಂಬೆನಾ ನೃಪ । ವರನ ಗರ್ಜನೆಗಾ ಶಕುಂತಲೆ । ಧರೆಗೆ ಧೊಪ್ಪನೆ 
ಬಿದ್ದಳತಿಶಯಭೀತಿಭಾರದಲಿ ॥ ಕರಗಿತಂತಃಕರಣ ಸಭೆಯೊಳ | ಗಿರುವ ಸಕಲರಿಗವಳನೀಕ್ಷಿಸಿ 
| ಕರುಣದಿಂದಾ ನೃಪನ ಗುರುವಿಂತೆಂದನಾ ಸತಿಗೆ ॥ ೧ ॥ 


ರಾಗ ತೋಡಿ ತ್ರಿವುಡೆತಾಳ 

ಹೆದರಬೇಡೆಲೆ ಮಗಳೆ ನೀ ಸದು | ಹೃದಯೆ ಪಾತಿವತೆ ವಿಚಾರಿಸ । ಲಿದಕೆ 
ಸಂಶಯವಿಲ್ಲವೀ ನೃಪನು ॥ ಅಧಮನಲ್ಲಿವಗೇತಕಿಂದಿನ | ಲೊದಗಿತೋ ಈ ಬುದ್ಧಿ 
ಯರಿಯೆನು । ತುದಿಗೆ ತಿಳಿಯದೆ ಮಾಣನೆಲ್ಲವನು ॥ ೧ ॥ ಕುಶಲದಲಿ ನೀನೆನ್ನಲಿರು 
ತವ | ಬಸಿರೊಳೀ ಭೂವರನ ಪೋಲುವ | ಪಸುಳೆ ಜನಿಸದೆ ಹೋಗದಾ ದಿನದಿ ॥ 
ವಸುಮತೀಶನು ನಿನ್ನನೊಡಗೊಂ | ಡೆಸೆವ ಪರಿಯನು ಮಾಳ್ದೆನೆನುತಾ | ಶಶಿಮುಖಿಯ 
ಸಂತೈಸಿದನು ನಯದಿ ॥ ೨ ॥ ಧರಣಿಪಾಲಗೆ ಬಳಿಕಿದೆಲ್ಲವ । ನರುಹಿ ನೀನಿದಕೊಪ್ಪದಿದ್ದರೆ 
| ತ್ವರಿತದಿ೦ದಲಿ ಬಿಡುವೆನೀ ಪುರಿಯ ॥ ಕರೆದರೆಂಗಿಗು ಬಾರನೆನಲದ । ನರಿತು 


೧೦೨ ಯಕ್ಷಲೋಕ 


ಗುರುವಚನಪ್ರಸಾದವ । ದಿರಲಿ ಶಿರದೊಳಗೆಂದನಾ ರಾಯ ॥ ೩ ॥ ಇನಿತದೆಲ್ಲವ 
ಕಾಣುತಾಗಲೆ । ಮುನಿಸುತರು ಗೌತಮಿಸಹಿತಲಾ । ಜನಪತಿಯ ಬೀಳ್ಗೊಂಡು ತತ್ಪತಿಯ 
॥ ವಿನಯದಲಿ ನಿಲ್ಲಿಸಿ ನಿಜಾಶ್ರಮ । ಕೆನುತ ನಡೆದರು ಗುರು ತೆರಳ್ನನು । ಮನೆಗೆ 
ಕರೆಕೊಂಡಾ ಶಕುಂತಲೆಯ ॥ ೪ ॥ 


ಕಂದ 
ಅಳುಕುತ ಬಳುಕುತ ನಡೆವುತ । ನಿಲುತಾ ಮಾರ್ಗದೊಳೆ ತನ್ನ ಪೂರ್ವಾಪರಮಂ 
॥ ಹಲವಂಗದೊಳಾ ಸತಿ ಹಂ | ಬಲಿಸುತ ಘನಶೋಕದಿ೦ದ ಹಲುಬಿದಳಾಗಲ್‌ ॥೧॥ 


ರಾಗ ನವರೋಜು ಆದಿತಾಳ 
ಹರ ಹರ ಈ ಸ್ಥಿತಿಯೆನಗೆ | ದೊರಕಿತೆ ಹಾ ವಿಧಿ ನಿನಗೆ ॥ ಹರುಷವೆ 
ಎಂತಿರಲಿನ್ನೂ । ಪರರಲಿ ಜೀವಿಸಿ ನಾನು ॥ ೧ ॥ ಎನ್ನನೆ ತಾ ಮರೆದವನು । ಎನ್ನಲಿ 
ಪುಟ್ಟದುದನ್ನು ॥ ತನ್ನಯ ಹೋರ್ತಿಕೆಯೆಂದು | ಮನ್ನಿಪನೇ ಪತಿಯೆಂದು ॥ ೨ ॥ 
ಯಾತಕೆ ಬಂದನು ನೃಪನು । ಯಾತಕೆ ಮೆಚ್ಚಿದೆ ನಾನು ॥ ಈತನ ಪೋಲುವರಿಲ್ಲ | 
ಭೂತಳದೊಳ್‌ ಪುಸಿಯಲ್ಲ ॥ ೩ ॥ 


ರಾಗ ತೋಡಿ ಅಷ್ಟತಾಳ 

ಏನ ಮಾಡಲಿನ್ನು । ಈ ಶೋಕವ | ನಾನಲಾರೆ ನಾನು ॥ ಏನ ॥ ಪ ॥ 
ತಂದೆಯಾಜ್ಞೆಯನ್ನು । ಹೊಂದದೆ ಮನ | ಬಂದ ಕಾರ್ಯವನು ॥ ಅಂದು ಮಾಡಿದೆನದ 
| ರಿಂದವನೆಡೆಗೈದು | ವಂದವಳಿದುದೆನಗೆ | ಈ ಬಗೆಗೆ ॥ ಏನ ॥ ೧ ॥ ಸಾವೆನೆ೦ದರೀಗ 
| ಗರ್ಭೀಣಿಯಿಹೆ | ಜೀವಿಸುವರೆ ಬೇಗ ॥ ಕಾವ ಕರ್ತೃಗಳೆಲ್ಲ | ದೇವರೆ ಮುನಿದನಿ 
| ದಾವುದಕೆನುತಾವನು | ಪೇಳುವನು ॥ ಏನ ॥ ೨ ॥ ಯಾಕೆ ಪಡೆದೆನ್ನನು । 
ಭೂಲೋಕಕೆ । ನೂಕಿ ಪೋದೆ ನೀನು ॥ ಸಾಕಲಾರದೆ ತಾಯೆ । ನಾಕವಾಸಿನಿ ಕಾಯ 
| ಬೇಕೆನ್ನನೊದಗಿ ಬಂದು । ನೀನಿಂದು ॥ ಏನ ॥ ೩ ॥ 


ರಾಗ ಶಂಕರಾಭರಣ ಅಷ್ಟತಾಳ 

ಮರುಗುತಿಂತಿರಲಾಕೆ ನೊಂದು | ಮೇಲೆ | ತಿರುಗುವ ಮೇನಕೆ ಬಂದು ತನ್ನ 
| ತರಳೆಯ ನಭಕೊಯ್ಯಲಂದು | ಕಂಡು । ಗುರು ನೃಪನೆಡೆಗಾಗಿ ಬಂದು ॥ ನಿನ್ನ । 
ತರುಣಿ ಸಹಿತ ನಾ ಮಂ । ದಿರಕೈದುವಾಗಳ । ಚ್ಚರಿಯಾಯಿತೊ೦ದದ । ನೊರೆವೆ 
ಕೇಳೆಂದನು ॥ ೧ ॥ ಭೂತಳಕಬ್ರದಿಂದೊಂದು | ಘೋರ । ಭೂತವೊ ಪಕ್ಷಿಯೊ 
ಬಂದು | ನಿನ್ನ । ನಾಥೆಯ ಪಿಡಿದೊಯ್ದುದೆಂದು | ಪೇಳ್ದ । ಮಾತಿಗೆ ಮನುಜೇಂದನಿಂದು 
॥ ಅವ | ಳಾತುರವಿಲ್ಲೆನ । ಗೀ ತೆರವಾದುದೆ | ಪ್ರೀತಿಯೆನುತ ಹರು । ಷಾತಿಶಯದೊಳಿರ್ದ 
॥೨॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೧೦೩ 


ಕಂದ 
ಅನಿತರೊಳಿತ್ತಲ್‌ ಮೇನಕೆ | ತನುಜೆಯನೊಡಗೊಂಡು ಪೋಗಿ ಗಗನದ 
ಗತಿಯೋಳ್‌ ॥ ಅನುವಿನೊಳತಿದೂರದೊಳಿಹ । ಮುನಿ ಮಾರೀಚಾಂಕ ನಡಿಗೆ 
ಮಣಿದಿಂತೆಂದಳ್‌ ॥ ೧ ॥ 


ರಾಗ ಸಾರಂಗ ಅಷ್ಟತಾಳ 
ಅವಧರಿಸುವುದೆಲೆ ಮುನೀಂದನೆ | ಮೇನಕೆಯು ನಾನು । ಯುವತಿಯೀಕೆಯೆನ್ನ 
ನಂದನೆ ॥ ಇವಳನೊಲಿದು ಸಲಹು ನೀನೆಂದು । ತತ್ಪತಿ ವಿಯೋಗ | ವಿವರವೆಲ್ಲ. 
ಪೇಳ್ಗಳವಗಂದು ॥ ೧ ॥ ಅದಕೆ ಮುನಿಪನೊಪ್ಪಿಕೊಂಡನು | ತತ್ಸುತೆಯ ತನ್ನ । 
ಸದನದೊಳಗೆ ನಿಲಿಸಿಕೊಂಡನು ॥ ಮುದದಿ ಮುನಿಯ ಬೀಳುಕೊಂಡಳು. | ಮೇನಕೆಯು 
ತನ್ನ । ತ್ರಿದಿವಕಾಗಿ ನಿಲದೆ ಹಾಯ್ದಳು ॥ ೨ ॥ 


ವಾರ್ಧಿಕ 
ಹರಿಣಾಂಕಕುಲಜ ಕೇಳಾ ಶಕುಂತಲೆ ಸುಖದೊ । ಳಿರುತಿರ್ದಳಾ 
ತಪಸಿಯಾಶ್ರಮದೊಳತ್ತಲಾ । ವರಶಕ್ರತೀರ್ಥದೊಳ್‌ ಬಲೆಯನಂಬಿಗನೋರ್ವ 
ನಿಕ್ಕುತಿರ್ಪಾಗಳಲ್ಲಿ ॥ ತಿರೆಯಾಣ್ಮನೂರ್ಮಿಕೆಯಿರಲ್‌ ಕಂಡು ಕೊಂಡದಂ | ಹರುಪದಿಂದೈದಿ 
ಪುರವೀಥಿಯೊಳ್‌ ಸ್ವರ್ಣಿಕಾ । ರರೊಳೋರುವಂಗೆ ತೋರಿಸುತವನೊಳದರ ಬೆಲೆಗಾಗಿ 
ಚರ್ಚಿಸುತಿರ್ದನು ॥ ೧ ॥ 


ಭಾಮಿನಿ 
ಅವರ ಪರಿಯನು ಕಾಣುತಾ ಭೂ । ಧವನ ಚರರೆಮ್ಮೊಡೆಯನುಂಗುರ | 
ವಿವರ ಕಯ್ಯೊಳಗುಂಟು ತಸ್ಕರರಿವರು ನಿಜವೆನುತ ॥ ತಿವಿದು ತಲೆವಿಡಿದೆಳೆದು ಖಾತಿಯೊ 
| ಳವರ ರಟ್ಟೆಯ ಬಿಗಿದು ಕೊಂಡೊ । ಯ್ಲವನಿಪತಿ ದುಷ್ಕಂತನೊಡನಿಂತೆಂದರಭಿನಮಿಸಿ 
(Wen 


ರಾಗ ಮುಖಾರಿ ಏಕತಾಳ 
ಜೀಯ ಲಾಲಿಸುವುದೆಮ್ಮ ಮಾತ । ಲೋಕವಿಖ್ಯಾತ ॥ ಜೀಯ ॥ ಪ ॥ 
ಇವರೊಯ್ದು ನಿನ್ನ ಮುದ್ರಿಕೆಯನು । ಆ ಪೇಟೆಯೊಳಗೆ । ವಿವರಿಸುತದರ ವಿಕ್ರಯವನು 
॥ ವಿವಿಧೋಕ್ಷಿಯೊಳಿರಲಿವರನು ಕಂಡಾವ್‌ । ತವಕದಿ ಪಿಡಿ ತಂದೆವು ನಿನ್ನೆಡೆಗಿ | ನ್ನ 
ವರ ವಿಚಾರಿಸುತಿವರಿಗೆ ಮುಂದೆಸ । ಗುವುದನು ಪೇಳೆಮಗವನಿಪ ವೀರನೆ ॥ ಜೀಯ 
Wel 


೧೦೪ ಯಕ್ಷಲೋಕ 


ರಾಗ ಕೇದಾರಗೌಳ ಅಷ್ಟತಾಳ 
ಚರರೆಂದ ಮಾತಿಗೆ ಕೆರಳಿ ಕೇಳಿದ ನೃಪ | ವರನವರೀರ್ವರನು ॥ ಅರುಹಿರಿ 
ನಿಮಗಾವ ಪರಿಯೊಳನ್ನುಂಗುರ । ದೊರಕಿತೆಂಬುದನೆಂದನು ॥ ೧ ॥ ಭೋರನೆಂದನು 
ಸ್ಪರ್ಣಕಾರನಂಬಿಗ ತಂದು । ತೋರಿದನೆನಗದನು ॥ ಬೇರೆ ನಾನರಿಯೆ ವಿಚಾರವನೆನಲೆಂದ 
| ನಾ ರಾಯಗಾ ಸೂತನು ॥ ೨ ॥ ಶಕ್ರತೀರ್ಥಕೆ ಬಲೆಯಿಕ್ಕಿದೆನೆನಗಲ್ಲಿ | ಸಿಕ್ಕಿತುಂಗುರವು 
ತಾನು ॥ ಠಕ್ಕನಲ್ಲನುತಲಿ ಘಕ್ಕನಿತ್ತನು ಸೃಷ್ಟಿ | ಚಕ್ರಪಾಲನಿಗದನು ॥ ೩ ॥ 


ಭಾಮಿನಿ 
ಉಂಗುರವ ಪಿಡಿದೀಕ್ಷಿಸಲು ನೃಪ | ಪುಂಗವನ ಹೃದಯದಲಿ ಹೊಳೆದುದು । 
ಮಂಗಳಾಂಗಿ ಶಕುಂತಲೆಯ ತನುವೊಡನೆ ತತ್ನಶಿಯ ॥ ಸಂಗವಾಕೆಯ ಭಂಗ ನಿಜವಚ 
| ನಂಗಳರಿವಾಯ್ದವನು ಹಾ ಲಲಿ । ತಾಂಗಿ ಹಾಯೆನುತವನಿಯಲಿ ಹಮ್ಮೈಸಿ 
ಹಲುಬಿದನು ॥ ೧ ॥ 


ರಾಗ ನೀಲಾಂಬರಿ ಆದಿತಾಳ 

ಶಿವ ಶಿವಿಂಥಾ ಮರವೆಯಾಕೆ । ಕವಿದುದೆನ್ನಾತ್ಮವನು ॥ ಅವಿವೇಕದಲಿ ಬಿಸುಟಿನೆನ್ನ 
| ಯುವತೀರತುನವನ್ನು ॥ ೧ ॥ ಹಲವು ಕಾಲಗಳನು ತಪದಿ । ಕಳೆದರೂ ಇಂಥವಳ 
॥ ಗಳಿಸಲರಿದು ನೂಕಿದೆನು ತಾ | ನೊಲಿದು ಬಂದಿರ್ದವಳ ॥ ೨ ॥ ನರರ 
ನಿಂದೆಯಾತ್ಮಶೋಕ । ನಿರಪರಾಧಿನಿಯನು ॥ ತೊರೆದ ಪಾಪವಿವುಗಳಿಂದ । ಲಿರುವೆನೆಂತು 
ನಾನು ॥ ೩ ॥ ನಾನಾಪರಿಯ ಕುರುಹನೆನಗಾ । ದೀನೆ ಪೇಳ್ದೊಡದನು ॥ ಮಾನಸದಲಿ 
ಗಹಿಸದವಳ । ಮಾನಗಳದೆ ನಾನು ॥ ೪ ॥ ಅರಸಿ ಎಲ್ಲಾ ದೆಸೆಯೊಳಿನ್ನು । 
ತರುವೆನೆಂದರಿಲ್ಲ ॥ ತರುಣಿಯವಳನುಗಭೂತ । ಮುರಿದು ತೆಗೆದುದಲ್ಲ ॥ ೫ ॥ 
ತರುಣಿ ಬಾರೆ ಮೊಗವ ತೋರೆ | ಜರೆದೆ ನಿನ್ನನೆಂದು ॥ ಕೆರಳದೆನಗಾನ೦ದಪಡಿಸೆ । 
ಕರುಣದಿಂದಲಿಂದು ॥ ೬॥ 


ಕಂದ 
ಎಂದರಸನಿಂತು ಬಹು ಪರಿ | ಯಿಂದಂ ಕಲ್ಲರಗಳಾದೊಡಂ ಕರಗುವವೋಲ್‌ 
॥ ನೊಂದಳುವುದನೀಕ್ಷಿಸುತಿಂ | ತೆಂದಂ ತತ್ನಖ ವಸಂತಕಂ ನೃಪವರನೊಳ್‌ ॥ ೧ ॥ 


ರಾಗ ಪಂತುವರಾಳಿ ಆದಿತಾಳ 
ಲಾಲಿಸಯ್ಯ | ಭೂಪ | ಲಾಲಿಸಯ್ಯ ॥ ಪ। ಲಾಲಿಸೈ ಸುಶೀಲ ಧರಣೇ । ಪಾಲ 
ನಾನು ಪೇಳುವುದು ॥ ಲಾಲಿ ॥ ಅ ॥ ಬರಿದೆ ಮೂಢರಂತೆ ನೀನು | ಮರುಗಿ ಮಾಳ್ಪ 
ಕಾರ್ಯವೇನು | ನರರಿಗಜನ ಲಿಖಿತ ತಪ್ಪ | ಲರಿದು ಭಾವಿಸೆ ॥ ಅರಸಿಯಗಲಿ 
ಹೋದಳೆಂದು । ಕರಗುತಿರ್ದ ಎಮ್ಮ ಕಾಯ । ಸ್ಥಿರವೆ ಮೂರು ದಿನದ ಬಾಳ್ವೆ | 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೧೦೫ 


ಯರಿಯೆಯೇನು ದೊರೆಯೆ ನೀನು ॥ ಲಾಲಿ ॥ ೧ ॥ ಆತ್ಮನೋರ್ವನಖಿಳ ದೇಹ । 
ವರ್ತಿ ಸಕಲ ಕರ್ಮಕವನೆ | ಕರ್ತೃ ನಾವು ನಮ್ಮದೆ೦ಬ । ಮರ್ತ್ಯರಜ್ಞರು ॥ ಚಿತ್ತದಲ್ಲಿ 
ತಿಳಿದು ಶೋಕ । ಮುಕ್ತನಾಗು ನೃಪನೆ ನೀನೆ | ನುತ್ತ ಪಲವು ಬಗೆಯೊಳವನ । 
ಮಿತ್ರನೊಡಬಡಿಸಿದನಂದು ॥ ಲಾಲಿ ॥ ೨ ॥ 


ವಾರ್ಧಿಕ 
ಬಳಿಕ ನೃಪನಳಲನುರೆ ತೊರೆದಲ್ಲಿ ಭಯದೊಳು । ಮ್ಕಳಿಸುವವರೀರ್ವರಂ 
ದೂತರಿಂದಂ ಬಿಡಿಸಿ | ಕಳುಪಿ ನಿಜಕೃತಿಯೊಳಿರುತಿರ್ದನವನರಸಿಯಾ 
ಮಾರೀಚನಾಶ್ರಮದೊಳು ॥ ಕಳೆದೈದು ತಿಂಗಳಂ ಬಳಿಕೊಂದು ದಿನದೊಳಂ । 
ಹಲವನೆಣಿಸುತ ಚಿಂತೆಯಿಂದಿರಲ್ವಾ ಮುನಿಪ । ನೆಲೆ ತರುಣಿ ನಿನಗೇಕೆ ದುಮ್ಮಾನವಾಯ್ತು 
ಪೇಳೆನಲಾಕೆಯಿಂತೆಂದಳು ॥ ೧ ॥ 


ರಾಗ ಮಾರವಿ ಏಕತಾಳ 
ಪೇಳಲೇನೆಲೆ ಮುನಿಪಾಲನೆ । ಎನ್ನ ಬಾಳಿಕೆಯನು ಸತ್ತ್ವಶೀಲನೆ ॥ಪ॥ 
ಇನಯ ದುಷ್ಕಂತ ವೀರನು । ಎನ್ನ | ಜನಕ ಕೌಶಿಕನತಿ ಧೀರನು ॥ ಪೆತ್ತ । ಜನನಿ 
ಮೇನಕೆಯಾದ | ರೆನಗಿವರೊಲವಿಲ್ಲ ॥ ೧ ॥ ಮಾಸ ತುಂಬಿದೆನಗೀಗಲು । ಎನ್ನ । 
ಪೋಷಣೆಗೆನ್ನವರಾಗಲು ॥ ಅಂಬು | ಜಾಸನನೊಲುಮೆಯ । ವಾಸನೆಯೆನಗಿಲ್ಲ ॥ ೨ 
॥ ಮುನಿಗಳಾಗಿರುವಂತ ನಿಮ್ಮಯ | ಸೇವೆ | ಯನು ಪರಿಗ್ರಹಿಸುವುದೆನ್ನಯ ॥ ಚಿತ್ತ 
| ಕನುವಲ್ಲವೆನುತ ಕಂ | ಬನಿಯ ಸೂಸಿದಳಂದು ॥ ೩ ॥ 


ರಾಗ ಘಂಟಾರವ ಏಕತಾಳ 

ಎಂದವಳ ನುಡಿ | ಯಂದವನು ತನ್ನ ॥ ಮಾನಸದೊಳರಿದು ಮು । ನೀಂದ್ರ 
ನೆಲೆ ಶರ | ದಿಂದುಮುಖಿ ನಿನ್ನ ॥ ತಂದೆಯಂತೊಲ । ವಿ೦ ಪೊರೆವೆನು । ಮುಂದೆ 
ಶ್ರೀಗೋ | ವಿ೦ಂದಪದಕೃಪೆ | ಯಿಂದ ಸುಖವನು । ಹೊಂದಿದಪೆ ನೀ । ನೆಂದುಸಿರ್ದನು 
| ಸುಂದರಾಂಗಿಗೆ ॥ ೧ ॥ ಬಳಿಕ ಮುನಿವಧು । ಗಳನು ತತ್ನತಿಯ ॥ ಶುಶ್ರೂಷೆಗಾ 
ಮುನಿ । ತಿಲಕನಿಟ್ಟನು । ಕೇಳು ಮುಂಗಥೆಯ ॥ ಕೆಲವು ದಿನದಲಿ । ಪಡೆದಳಾ ಕೋ 
| ಮಲೆ ಸುಲಗ್ನದೊ | ಳರ್ಭಕನನಾ | ಗಳೆ ಮಹೋತ್ಸವ | ವಾಯ್ತು ಜಗತೀ । 
ತಲದೊಳಿರುವ ಸ । ಮಸ್ತ ಜನರಿಗೆ ॥ ೨ ॥ 


ರಾಗ ಕಾಪಿ ಏಕತಾಳ 
ಇಂದುಕುಲಜನೆ ಕೇಳು ಜನಿಸಿದ । ಕಂದನ೦ಗವನು ॥ ಕಂಡು ಮು । ನೀಂದ್ರ 
ಮಾಡಿಸುತವಗೆ ಲೌಕಿಕ | ದಂದಮೆಲ್ಲವನು ॥ ಕೌಶಿಕ | ನಂದನೆಯ ಪೋಷಣೆಯ 


೧೦೬ ಯಕ್ಷಲೋಕ 


ಕಾರ್ಯವ | ನಂದು ಸರ್ವವನು ॥ ತರುಣಿಯ | ರಿಂದ ನಡೆಸುತಲಿರ್ದು ದಿನ ಹ । 
ನ್ನೊಂದನೆಯೊಳವನು ॥ ಸದ್ದಿಧಿ | ಯಿಂದ ಭರತಾಹ್ವಯವನಿಡಲಾ । ಸುಂದರಗೆ 
ಬಳಿಕವನ ತೊಟ್ಟಿಲೊ । ಳಿ೦ದುವದನೆಯರಿರಿಸಿ ನಿಶಿಯಲಿ । ನಿಂದು ತೂಗಿದರಿಂತು 
ಪಾಡುತ ॥ ೧ ॥ 


ರಾಗ ಬಿಲಹರಿ ಅಷ್ಟತಾಳ 
ಜೋ ಜೋ ಶಶಿಕುಲದೀಪ ಕಲಾಪ । ಜೋ ಜೋ ಮಂಜುಳರೂಪ ನಿಷ್ಟಾಪ 
॥ ಜೋ ಜೋ ತರಳಪ್ರವಾರ ಗಂಭೀರ । ಜೋ ಜೋ ದಿವ್ಯಶರೀರ ಕುಮಾರ ॥ 
ಜೋ ಜೋ ॥ ೧ ॥ ತರಣಿಕಿರಣ ಬಾಲ ಭರತನೆ ಜೋ ಜೋ | ಪರಮ 
ಸದ್ಗುಣಗಣಭರಿತನೆ ಜೋ ಜೋ ॥ ಅರವಿಂದದಳನಿಭನೇತ್ರನೆ ಜೋ ಜೋ । 
ಕರುಣಾಳು ಸರ್ವಪವಿತ್ರನೆ ಜೋ ಜೋ ॥ ೨ ॥ 


ರಾಗ ತೋಡಿ ಅಷ್ಟತಾಳ 

ಇನಿತನೀಕ್ಷಿಸುತಾಗ । ವನಿತೆ ಶಕುಂತಲೆ । ಘನಹರುಷವ ತಾಳ್ಗಳು ॥ 
ಮುನಿಪನಾನ೦ದವ | ನಿನಗೇನನೆಂಬೆನು | ಜನಪಾಲಾಗಣಿಯೆ ಕೇಳು ॥ ೧ ॥ ಬಳಿಕ 
ಬಾಲಕನಲ್ಲಿ । ಸಲೆ ಶುಕ್ಲಪಕ್ಷದ | ನಳಿನವೈರಿಯ ತೆರದಿ ॥ ಬೆಳಗುತ್ತ ಕ್ರಮದಿಂದ । 
ಬಳೆವುತಿರ್ದನು ಖಷಿ । ತಿಲಕನ ಮಂದಿರದಿ ॥ ೨ ॥ ಆ ಸುಕುಮಾರಗೆ । ಭೂಷಣಗಳನು 
ಮು | ನೀಶ ತರಿಸಿಕೊಡಲು ॥ ಆ ಶಕುಂತಲೆಯಿಟ್ಟು ಪೋಷಿಸುತಧಿಕ ಸಂ । 
ತೋಷದೊಳಿರುತಿರ್ದಳು ॥ ೩ ॥ ವರನಗಲಿದನೆ೦ಬ । ಕೊರತೆಯನೆಲ್ಲವ | ಮರೆದಳು 
ಚಿತ್ತದಲಿ ॥ ತರಳನಾಟಗಳಿ೦ದ । ತರಳಾಕ್ಷಿಯಿಂತೈದು | ವರುಷವ ಕಳೆದಳಲ್ಲಿ ॥ ೪ ॥ 


ಭಾಮಿನಿ 
ಇಳೆಯರಸ ಕೇಳಿರ್ದಳಿಂದಾ । ಲಲನೆಯಂದಿನೊಳತ್ತ ದಾನವ । ಕುಲದೊಳುದಿಸಿದ 
ಕಾಲನೇಮಿಯ ತನಯ ದುರ್ಜಯನು ॥ ಬಲಯುತನು ನಿಜ ಮೂಲನಗರಿಯೊ । 
ಳೊಲವಿಂದಿರುತಿರ್ದನಾ ಖಳ । ಕುಲಶಿರೋಮಣಿಯಾಪ್ತರೊಡನಿಂತೆಂದನೊಂದು 
ದಿನ ॥ ೧ ॥ 


ರಾಗ ಕೇದಾರಗೌಳ ರುಂಪೆತಾಳ 
ಕೇಳಿರೈ ಭಟರು ಮುದದಿ | ಸಕಲ ಸುರ | ಜಾಲವೆಮ್ಮಯ ವೈರದಿ ॥ 
ಬಾಳಿರ್ಪುದೀಗಲಾವು | ಸುಮ್ಮನಿರು | ವಾಳುತನವಾವ ಘನವು ॥ ೧ ॥ ಅರಿ 
ಭಟರನಾದಿಯೊಳಗೆ । ಕೊಲ್ಲದಿರೆ | ಕೊರತೆಯವರಿಂದಲೆಮಗೆ ॥ ಬರುವುದದರಿಂದಲೀಗ 
| ನಿರ್ಜರರ । ನಿರಿಯಬೇಕೈದಿ ಬೇಗ ॥ ೨ ॥ ಎನಲು ಕೇಳುತ ಸಕಲರು । ಅಹುದು 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೧೦೭ 


ನಿಜ | ವೆನುತ ಗರ್ವದೊಳೆದ್ದರು ॥ ದನುಜದುರ್ಜಯನವರನು | ಪೊಗಳುತೊ । 
ಮ್ಹನದಿಂದ ಸವನಿಸಿದನು ॥ ೩ ॥ 


ರಾಗ ಆಹೇರಿ ರುಂಪೆತಾಳ 
ಆಜಿಗನುವಾಗೆದ್ದರಾಗ । ದೇವ । ರಾಜನಲ್ಲಿಗೆ ದುರ್ಜಯಾದಿಗಳು ಬೇಗ ॥ ಪ 
॥ ಪರಶು ಗದೆ ಮುಸಲ ಮು | ಧ್ಗರ ಮುಖ್ಯ ಕೈದುಗಳ | ಧರಿಸಿ ಹೂಂಕರಿಸಿ ಸುರ 
| ಪುರಕೈದಿ ಮುಸುಕಿ ತ । ತ್ರರಿಚರರನಟ್ಟಿ ಹೊ । ಯ್ಚುರುಬಿ ಹಿಡಿದೆಲವೊ ನಿ । 
ಮ್ಮರಸನನು ಕರೆಯಿರೆನೆ ಭಯದಿ । ಓಡಿ । ಸುರಪಾಲ ನೆಡೆಗೆ ಬ೦ । ದೊರೆದರತಿ 
ನಯದಿ ॥ ೧॥ 


ರಾಗ ನವರೋಜು ಏಕತಾಳ 
ಸುರರಾಯಾ ಕೇಳಯ್ಯ | ನಾ | ವರುಹುವ ಮಾತನು ಜೀಯ ॥ ದುರುಳ 
ದನುಜಬಲ | ವಿರಗೊಡದೆಮ್ಮನು । ಹರಣವ ಕಾಯ್ದರ | ನರಸಿಕೊ ಮೊದಲಲಿ ॥ ೧ 
॥ ಎತ್ತಲು ಕಂಡರು ನಮಗೆ । ಮೊಗ । ವೆತ್ತಲಸಾಧ್ಯವು ಪುರಿಗೆ ॥ ಮುತ್ತಿಗೆಯಿಕ್ಕಿ ಮ 
ಹಾಸ್ತದಲೆಸುತಮ | ರೋತ್ತಮರನು ಸದೆ । ವುತ್ತಲಿ ಬರುವರು ॥ ೨ ॥ 


ರಾಗ ಸೌರಾಷ್ಟ ತ್ರಿವುಡೆತಾಳ 
ಎಂದ ನುಡಿಯನು ಕೇಳಿ ಖತಿಯೊಳ | ಗಿಂದನುಸಿರಿದನಂಜದಿರಿ ನೀ । ವಿಂದೆ 
ದನುಜರ ಗೆಲ್ವ ಯುಕ್ತಿಯ । ಸಂಧಿಸುವೆನು ॥ ೧ ॥ ಕರೆಯಿರೈ ದಿಗಧಿಪರನೆಲ್ಲರ । 
ಕರೆಯಿರೈ ಕಲಿಯಕ್ತರಕ್ಷರ । ಕರೆಯಿರೈ ಸಕಲಾಮರೌಘವ । ತ್ವರಿತದಿಂದ ॥ ೨ ॥ 
ಎಂದು ಚಾರರನೆಲ್ಲರೆಡೆಗಮ । ರೇಂದ್ರನಟ್ಟಿದನವರ ನುಡಿಯಲಿ | ಬಂದು ಪೇಳ್ಗರು 
ಯಕ್ಷರಾಕ್ಷಸ । ರಿಂದಗೆರಗಿ ॥ ೩ ॥ 


ರಾಗ ಭೈರವಿ ಏಕತಾಳ 

ಕರೆಸಿದೆಯೇತಕೆ ನಮಗೆ । ನಿ । ರ್ಜರಸಂಕುಲಪತಿ ನಿನಗೆ ॥ ದೊರಕಿದ 
ದಂದುಗವೇನು | ಅದ | ನರುಹೆಮಗೀಗಲೆ ನೀನು ॥ ೧ ॥ ಎನಲೆ೦ದನು ವಾಸವನು 
| ಎ । ಮ್ಮನುವರಕರಿದುರ್ಜಯನು ॥ ದನುಜಬಲವ್ರಜ ಸಹಿತ | ಬಂ । ದನು 
ಸುರಪುರ ಮುಸುಕುತ್ತ ॥ ೨ ॥ ಅವನ ಮಹಾಜಿಗೆ ನಾವು । ಪೋ । ಗುವೆವೆಮ್ಮೊಡನೆಯೆ 
ನೀವು ॥ ತವಕದಿ ಬಹುದೆನಲಾಗ | ಕೇ | ಳ್ಹವರುಸಿರಿದರತಿ ಬೇಗ ॥ ೩ ॥ ಇದಕೇತಕೆ 
ನೀವಿಂದು | ನಾವ್‌ | ಸದೆವೆವು ರಿಪುಗಳನೆಂದು ॥ ತ್ರಿದಶೇ೦ದ್ರಗೆ ತಲೆವಾಗಿ । ಐ । 
ದಿದರರಿಭಟರೆಡೆಗಾಗಿ ॥ ೪ ॥ 


೧೦೮ ಯಕ್ಷಲೋಕ 


ಭಾಮಿನಿ 
ಯಕ್ಷರಾಕ್ಷಸಬಲವ ನೋಡುತ | ಲಕ್ಷಿ ಯಲಿ ಕಿಡಿಗೆದರಿ ದುರ್ಜಯ | ನೀ 
ಕ್ಷಣದೊಳೀ ಭಟರ ಭಂಗಿಸಿಬಿಡುವೆನೆನುತಿರಲು ॥ ಈಕ್ಷಿಸುತಲವನಾರು ಭಟೆಯನು । 
ಲಕ್ಷಿಸದೆ ನಿಂದಿದಿರಿನಲಿ ಹ । ರ್ಯಕ್ಷನಾದದೊಳಂದರಾ ಖೇಚರರು ಖಾತಿಯಲಿ ॥ 
1 


ರಾಗ ಭೋಗಷಟ್ರದಿ ಮಟ್ಟೆತಾಳ 

ಎಲೆ ಮದಾಂಧ ಕೇಳು ನಿನ್ನ ಬಲದ ಗರ್ವದಿಂದ ನಮ್ಮ । ಪೊಳಲ ಮುಸುಕಿ 
ಕೆಟ್ಟೆ ನಿನ್ನ । ಕೊಲುವೆವೆ೦ದರು ॥ ಕೊಲುವ ಮಾತು ಕಡೆಯೊಳಿರಲಿ । ಕುಲಿಶಧರನ 
ಕರೆಯಿರೆನ್ನ । ಕಲಹ ನಿಮ್ಮೊಳಾಗದೆನುತ । ಲಳುಕದೆಚ್ಚನು ॥ ೧ ॥ ಇಂದನಾಜಿ ಈ 
ಶರೀರ | ದಿಂದ ನಿನಗೆ ಸಿಕ್ಕದೆನುತ | ನಿಂದು ಖಾತಿಯಿಂದಲೆಚ್ಚ | ರಂದು ಶರಗಳ ॥ 
೨ ॥ ಹಂದೆಗಳಿರ ಸದೆವೆ "ನಿಮ್ಮ | ನೆಂದು ದನುಜಪತಿ ಮಹಾಸ್ತ್ರ | ಬೃ೦ದವನ್ನು 
ರೋಷಚಿತ್ತ | ದಿಂದಲೆಚ್ಚನು ॥ ಬ ॥ ಆತನಸ್ತದಿಂದ ಖಚರ | ವಾಕಿ ಸೋಲೆ ಕಂಡು 
ದಿಗಧಿ । ನಾಥರೆದ್ದರೊಡನೆ ಸುರರು । ಖಾತೆಗೊಳ್ಳುತ ॥ ದೈತ್ಯ ಬಲವನೆಲ್ಲವನು ವಿ 
| ಘಾತಿಸುವೆವೆನುತ್ತ ಯುದ್ಧ | ರೀತಿಯಿಂದ ನಡೆದರಸುರ | ನಾಥನಿದಿರಿಗೆ. uw © 


ವಾರ್ಧಿಕ 
ಅವನೀಶ ಕೇಳ್‌ ಬಳಿಕ ಸುರಭಟರಸುರಭಟರ । ಹವಕೈದಿ ಸಲೆಸಾಹಸತ್ವದಿಂ 
ಸತ್ತ ದಂ! ಎವಿಧಾಸ್ತದಿಂದಲೆಸುತೋಡಿದರ್‌ ತೋಡಿದರ್‌ । ಕಹರುಗಳನರಿರ್ಚಾದ 
| ಅವರೊಡೆಯನತ್ಯಶಂಕಾರದಿಂ ಕಾರದಿಂ । ದಿವಿಜ ದಿಕ್ಲಾಲಸಂಘಾತಮಂ ಘಾತಮಂ 
| ಕವಿಸಿ ಮೂದಲಿಸಿ ಮಾತಾಡಿಸುತ ತಾಡಿಸುತ ಗೆಲುತಿರ್ದನೊಲವಿನಿಂದ (Wen 


ರಾಗ ಸಾಂಗತ್ಯ ರೂಪಕತಾಳ 

ಅಸುರನ ಧುರವನೀಕ್ಷಿಸಿ ತನ್ನ ಸೂತನೊ । ಳುಸಿರಿದನಿಂದ್ರನೀ ಖಳನು ॥ 
ಅಸಮಸಾಹಸನಿವನೆಸುಗೆಯೊಳಕ್ಷರಾ | ಕ್ಷಸರು ಸೋತರು ಪೇಳಲೇನು ॥ ೧ ॥ 
ಉಳಿದವರಿವನನ್ನು ಗೆಲಲಾರರಿನ್ನೋರ್ವ | ಬಲವಂತ ದುಷ್ಕಂತನಿಹನು ॥ 
ಇಳೆಯೊಳೆನ್ನಾಪ್ತನು ಘಳಿಲನಲ್ಲಿಗೆ ಪೋಗಿ ತಿಳುಪಿ ನೀ ಕರೆತಾರಾತನನು ॥ ೨ ॥ 
ಎನುತ ತನ್ನಯ ರಥವನು ಕೊಟ್ಟು ಮತ್ತೆ ಲೇ | ಖನಮೊಂದ ಬರೆದೀಯಲದನು ॥ 
ವಿನಯದೊಳ್‌ ಕೈಕೊಂಡು ಘನವೇಗದಲಿ ಬಂದ | ನನಘ ಭೂಪತಿಯೆಡೆಗವನು ॥ 
೩ ॥ ಬಂದು ದುಷ್ಕಂತಗೆ ವಂದಿಸೆ ನೃಪನೊಲ । ವಿಂದ ಸತ್ಯರಿಸುತಿಂತೆಂದ ॥ 
ಇಂದ್ರಾದಿಗಳು ಕ್ಷೇಮದಿಂದಿರುವರೆ ನೀನು । ಬಂದುದೇಕೆನಲವನೆಂದ ॥ ೪ ॥ ಧೊರೆಯೆ 
ಕೇಳ್‌ ಶಕ್ರಾದಿಸುರರು ಸುಕ್ಷೇಮದಿ೦ । ದಿರುವರೈ ನಾನಿಲ್ಲಿಗೀಗ ॥ ಬರುವ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೧೦೯ 


ಕಾರಣವೇನನೊರೆಯಲಿ ನಿನಗದ । ಬರೆದು ಕೊಟ್ಟಿಹ ಶತಯಾಗ ॥ ೫ ॥ ಎಂದು 
ಮಾತಲಿ ತಾನು ತಂದ ಲೇಖನವೀಯ | ಲಂದದ ನೃಪನಾಪ್ತಗಿತ್ತು ॥ ಚಂದದಿಂದೋದಿ 
ಹೇಳೆಂದೆನಲಾತನಾ | ನಂದದಿ ವಚಿಸಿದನಿಂತು ॥ ೬ ॥ 


ರಾಗ ಕಾಂಭೋಜ ರುಂಪೆತಾಳ 
ರಾಜರಾಜಾನ್ವಯಸ । ರೋಜಭಾಸ್ಕರ ಭಾನು । ತೇಜ ರಿಪುಕಾನನ ಕುಠಾರ ॥ 
ರಾಜ ಸಜ್ಜನಕಲ್ಪಭೂಜ ದುಷ್ಕಂತಗೆ ಬಿ | ಡೌಜ ಮಾಡುವ ನಮಸ್ಕಾರ ॥ ೧ ॥ 
ದುರುಳದುರ್ಜಯನೆಮ್ಮ । ಪುರವ ಮುತ್ತಿಹನವನ । ಧುರವೆಮಗಸಾಧ್ಯವೈ ನೀನು ॥ 
ಭರದೊಳ್ಳತಂದವನ ಮುರಿದೆಮ್ಮನುಳುಹೆನುತ | ಬರೆದಿಹುದನೋದಿ ತಿಳುಪಿದನು 
॥೨॥ 


ಭಾಮಿನಿ 
ವೀರ ಕೇಳ್‌ ಸುರವೀರಲೇಖನ । ಸಾರವರಿತುಬ್ಬೇರಿ ಖಳ ಪರಿ । ವಾರ 
ದಸುವನು ಹೀರಿಸುವೆನೆನುತೋರಣದಿ ನಭಕೆ ॥ ಭೂರಿ ಶರ ತೂಣೀರ ಧನು ಸಹಿ 
| ತೇರಿ ಸುರಪನ ತೇರನೈದಿದ | ನಾ ರಸೇಂದ್ರ ನಗಾರಿಸೂತನ ಸಾರಧಿತ್ವದಲಿ 
Wen 


ವಾರ್ಧಿಕ 
ಅತ್ತಲಾ ದುರ್ಜಯಂ ಮುತ್ತಿದಮರಾವಳಿಯ | ನೊತ್ತಾಯದಿಂ ಗೆಲ್ಲು ಮತ್ತೆ 
ಸುರಪತಿಯನರ । ಸುತ್ತಾತನಲ್ಲಿಗೊದರುತ್ತೈದಿ ನಿನ್ನಖಿಲ ಧೀರರಿಂದೀ ರಣದೊಳು ॥ 
ಪೊತ್ತರಪಜಯವನೀ ಕೃತ್ಯದಿ೦ದ೦ಜುತೀ । ಪತ್ರಣವ ನುಳಿದಪೆಯೊ ಸತ್ತ ವದಿಂದನುವರವ 
| ನಿತ್ತಪೆಯೊ ತನಗುಸಿರೆನುತ್ತಾ ಶಚೀಂದನಂ ಜರೆದನವನುರವಣಿಸುತ ॥ ೧ ॥ 


ರಾಗ ಮೆಚ್ಚು ಅಷ್ಟತಾಳ 

ದುರುಳನಿಂತೆನೆ ಕೇಳಿ ಖತಿಯಲಿ । ಸುರ | ವರನೆಮ್ಮ ಬಲ ನಿನ್ನ ಹತಿಯಲಿ ॥ 
ಜರಿದುದೆನ್ನುತ ಗರ್ವಿಸುವೆ ನೀನು | ಎನ್ನ ಪರಿಯನ್ನು ಯೋಜಿಸದೆಂದನು ॥ ೧ ॥ 
ಅರಿಯೆ ನಿನ್ನಂದವ ತೋರೆಲಾ | ಎನ್ನ | ಧುರಕನುವಾಗಿ ನೀ ಬಾರೆಲಾ ॥ 
ಬರಿಯಾಹಂಕೃತಿಯಿಂದ ಫಲವೇನು । ಎಂದು | ದುರುಳ ನೆಚ್ಚನು ಬಾಣಾವಳಿಯನು 
॥ ೨ ॥ ಖಳನ ಶರೌಘವ ಕಡಿದನು | ಶಕ್ರ | ಕುಲಿಶದೊಳಸುರನ ಬಡಿದನು ॥ 
ಕಳವಳಿಸುತ ದೈತ್ಯ ಬಿದ್ದನು । ಕ್ಷಣದೊಳಗೆ ಚೇತರಿಸಿಕೊಂಡೆದ್ದನು ॥ ೩ ॥ 
ಘೋರಶಕ್ತಿಯೊಳಗಿಂದ್ರಗೆರಗಿದ । ಸುರ । ವೀರನಾಘಾತದೊಳೊರಗಿದ ॥ 
ಭೂರಿಚಿಂತೆಯನಾಂತು ಕರಗಿದ । ಮುಂದೆ | ದಾರಿಯನರಿಯದೆ ಮರುಗಿದ ॥ ೪ ॥ 


೧೧೦ ಯಕ್ಷಲೋಕ 


ರಾಗ ನೀಲಾಂಬರಿ ರೂಪಕತಾಳ 
ಅಕಟಕಟೀ ದನುಜನನೇ । ಶಕೆ ಕೆಣಕಿದ ಗೆಲುವಡೆನಗೆ | ಶಕುತಿಯೆ ಸಾಲದು 
ಮುಂದಿನ | ಯುಕುತಿಯನೇಂಗೈವೆ ॥ ಸಕಲಾಂಗದೊಳನುದಿನಸುರ । ನಿಕರಕೆ ದಿತಿತನುಜರ 
ಬಾ | ಧಕಮೊದಗುವುದಲ್ಲದೆ ಸಿರಿ | ಸುಖವೆಂಬುದನರಿಯೆ ॥ ೧ ॥ ಇಂದಿನಲೀ 
ದನುಜನ ದೆಸೆ । ಯಿಂದುಳಿವನು ಕಾಣದೆ ಸಖ । ನಿಂದಾದರು ಗೆಲ್ಲಪೆನೆಂ । 
ಬೊಂದಭಿಲಾಷೆಯಲಿ ॥ ಅಂದದೊಳಟ್ಟಿದೆನಾ ಧರ । ಣೀಂದನೆಡೆಗೆ ಮಾತಲಿಯನು 
| ಬಂದಾ ನೃಪ ನಿಲುವುದರಲಿ । ಕೊಂದಪನಿವನೆನ್ನ ॥ ೨ ॥ 


ರಾಗ ಮಾರವಿ ಏಕತಾಳ 

ಎ೦ದಳಲುತ್ತಿರಲಂದಲ್ಲಿಗೆ ಜವ । ದಿಂದಲಿ ದುಷ್ಕಂತ ॥ ಬಂದರಿದಾಹವ 
ದಂದವನುಸಿರಿದ | ನಿಂದನನೀಕ್ಷಿಸುತ ॥ ೧ ॥ ಏತಕಳುವೆ ಸುರನಾಥನೆ ಸದೆವೆನು । 
ದೈತ್ಯನನೀಕ್ಷಣದಿ ॥ ಭೀತಿಯ ತೊರೆಯೆನಲಾತನಿಗಾ ಪುರು | ಹೂತ ನುಡಿದ ನಯದಿ 
॥ ೨ ॥ ಬಂದೆಯ ನೃಪ ತವ ಸಂದರ್ಶನವಾ | ಯ್ಲಿಂದಿಗೆ ಸಾಕೆನಗೆ ॥ 
ಮುಂದುಳಿವಿಲ್ಲಕಟೆಂದವನಪ್ಪಿದ । ಡೆಂದನು ನೃಪನವಗೆ ॥ ೩ ॥ ದಿತಿಸುತರಿ೦ದೀ ಗತಿ 
ನಿನಗಿಂದೊದ । ಗಿತೆ ಶಿವ ಶಿವಯೆಂದು ॥ ಖತಿಯಲಿ ದಾನವಪತಿಯನು ಕಂಡಾ । 
ಕ್ಲಿತಿಪ ನುಡಿದ ನಿಂದು ॥ ೪ ॥ 


ರಾಗ ಭೈರವಿ ಅಷ್ಟತಾಳ 

ದುರ್ಜಯನೇನೋ ನೀನು | ಧುರದಿ ನಿನ್ನ । ನಿರ್ಜಯನೆನಿಸುವೆನು ॥ ನಿರ್ಜರರನು 
ಗೆಲಿ | ದೂರ್ಜಿಶಸ್ಸಿತಿಯ ವಿ | ಸರ್ಜಿಸು ನೀನೆಂದನು ॥ ೧ ॥ ಹುಲು ನರಪಾಲ 
ಕೇಳೊ | ಎನ್ನಿದಿರಲಿ | ನಿಲುವವರಾರು ಹೇಳೊ ॥ ಇಳೆಯ ಮಾನವರ ಕೈಚಳಕವ 
ಬಲ್ಲೆನೆಂ । ದಳುಕದೆ ಖಳನೆಚ್ಚನು ॥ ೨ ॥ ದುರುಳ ನಸ್ತವ ಮುರಿದು । ಬಿಸಿ ದಿವ್ಯ 
| ಶರವನಾಗಲೆ ತೆಗೆದು ॥ ಧುರಧೀರನಾದರೀ | ಸರಳ ಂಡಿಸೆನುತ್ತ ಭರದೊಳೆಚ್ಚನು 
ದೈತ್ಯಗೆ ॥೩॥ ಪೊಡವಿಪನಸ್ತದಲಿ | ದುರ್ಜಯ ಬಿದ್ದು | ಮಡಿಯಲಾ ಭೀತಿಯಲಿ 
॥ ಧಡಿಗ ದೈತೇಯರ ॥ ಪಡಿ ಜೀವದಾಸೆಯ । ಹಿಡಿದೋಡಿತಾಕ್ಷಣದಿ uP 
ಧರಣಿಪನೀಕ್ತಿಸುತಾ | ದೈತ್ಯರನೆಲ್ಲ । ಬೆರಸಿ ಬಾಣವನೆಸುತ ॥ ಅರೆಗಳಿಗೆಯಲಿ ಸಂ | 
ಹರಿಸಲಾತನ ಕಂಡು । ಸುರರು ಪೊಗಳ್ಗರಿಂತು ॥ ೫ ॥ 


ಭಾಮಿನಿ 
ಧರಣಿಪಾಲಕ ವೀರ ರಿಪುನಿಶಿ । ತರಣಿ ವಾರ್ಧಿಗಭೀರ ಪರಹಿತ । ಸರಣಿ 
ಸತ್ಕಾಚಾರಸಂಯುತ ಚಾರುಚಾರಿತ್ರ ॥ ಕರುಣಿ ಕಲ್ಮಷದೂರ ಮಂಜುಳ । ಕರಣಿ 
ಕುಜನಕುಠಾರ ನೀ ನಿ । ರ್ಮರಣಿಯಾಗೆಲೆ ಧೀರ ಎಂದುದು ನಿರ್ಜರಸ್ತೋಮ ॥೧॥ 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೧೧೧ 


ವಾರ್ಧಿಕ 
ಬಲವೈರಿಯರಸನಂ ಹಿಡಿದಪ್ಪಿ ನೀನೆಮ್ಮ | ಕುಲವನುದ್ದರಿಸಿದ್ಯೆಯೆಂದು ಕೊಂಡಾಡಿ 
ನಿಜ । ನಿಲಯದೊಳ್‌ ಕೆಲವು ದಿನಮಾ ನೃಪನನಿರಿಸಿಕೊಂಡೈದೆ ಸತ್ಕರಿಸುತಿರಲು ॥ 
ಬಳಿಕಿಂದಮುಖ್ಯ ಸುರರೊಡನವನಿಪ೦ ತನ್ನ ಪೊಳಲಿ ಗೈದುವೆನೆಂದು ತಿಳುಪಿ 
ಬೀಳ್ಗೊಂಡು ಮಾ । ತಲಿ ಸಹಿತ ಶಕ್ರರಥದೊಳ್‌ ಮರುದ್ಗತಿಯಿಂದ ಮೇದಿನಿಗೆ 
ಬರುತಿರ್ದನು ॥ ೧ ॥ 


ರಾಗ ತೋಡಿ ಅಷ್ಟತಾಳ 
ಬರುತ ಮಾರೀಚನ | ವರ ವಸತಿಯ ಕಾಣು । ತ್ತರಸ ಮಾತಲಿಗೆಂದನು ॥ 
ನೆರೆಪುಣ್ಯಾಶಮವಿಲ್ಲೊಂ । ದಿರುವುದಿದಾರದೆಂ । ದರುಹೆನಲವನೆಂದನು ॥ ೧ ॥ 
ತೋರುವುದಿದು ಮುನಿ | ಮಾರೀಚನಾಶ್ರಮ । ವೀರ ಕೇಳೆನೆ ನೃಪನು ॥ ತೇರನಲ್ಲಿಗೆ 
ನಡೆ | ಸಾ ಯಷಿವರನ ಕ । ಣ್ಣಾರೆ ಕಂಡಪೆನೆಂದನು ॥ ೨ ॥ ಎನಲು ಮಾತಲಿ ರಥ 
| ವನು ತಂದಾ ತಪಸಿಯ । ವನದಲಿ ನಿಲಿಸಿದನು ॥ ಮುನಿಸುತರೊಡನಾಡು । ತ್ರನಘ 
ದುಷ್ಕಂತನ । ತನಯ ನಲ್ಲಿರುತಿರ್ದನು ॥ ೩ ॥ 


ವಾರ್ಧಿಕ 
ತರಳರೊಡನಾಟದಿಂದೋಟದಿಂ ನೋಟದಿಂ । ದಿರುತ ನೃಪವೃತ್ತಿಯಿ೦ ಯುಕ್ತಿಯಿಂ 
ಶಕ್ತಿಯಂ । ಧರಿಸಿ ಹೂಂಕೃತಿಯೊಳಂ ಧೃತಿಯೊಳಂ ಖತಿಯೊಳಂ ಮೆರೆವ 
ಮೃಗದುರುಬೆಗಳನು ॥ ಭರದೊಳಬ್ಬರಿಸುತ್ತ ಬೆರಸುತ್ತ ಚರಿಸುತ್ತ । ಲುರುಗೋಲ 
ಪಿಡಿವುತಂ ಜಡಿವುತ೦ ಬಡಿವುತಂ | ಮುರಿವುತಾನಂದದಿಂದಂದದಿಂ ಚಂದದಿಂ 
ಶಶಿಕುಲಜನೆಸೆದಿರ್ದನು ॥ ೧ ॥ 


ರಾಗ ರೇಗುಪ್ತಿ ಅಷ್ಟತಾಳ 

ಧರೆಯಾಣ್ಮನವನ ಕಂಡು । ಚಿತ್ತದಿ ಘನ | ಹರುಷವ ನಾಂತುಕೊಂಡು ॥ 
ತರಳನಲಿಪ ನೃಪ | ವರಲಕ್ಷಣಂಗಳ್ಗೆ । ಬೆರಗಾಗುತ್ತಾತನ | ಕರೆದಿಂತು ನುಡಿದನು ॥ 
೧ ॥ ಹುಡುಗ ಎನ್ನಯ ಮಾತನು । ಕೇಳಿದು ಮುನಿ | ಯಡವಿಯಾಗಿಹುದು ನೀನು 
| ಪೊಡವಿಪಲಕ್ಷಣ | ವಿಡಿದಿರ್ಪೆ ನಿನ್ನನು । ಪಡೆದವರಾರೆನ | ಲೊಡನೆಂದನಣುಗನು 
॥ ೨ ॥ ಜನನಿ ಶಕುಂತಲೆಯು । ಪಾಪಾತ್ಮನು । ಜನಕನಾತನ ಸುದ್ದಿಯು ॥ 
ನಿನಗೇತಕವನಂದು | ಘನತೆಯನುಳಿದು ಸು । ಮ್ಮನೆಯೆನ್ನ ಮಾತೆಯ । ಮುನಿದು 
ಬಿಟ್ಟಿಹನೆಂದ ॥ ೩ ॥ 


೧೧೨ ಯಕ್ಷಲೋಕ 


ಭಾಮಿನಿ 
ತರಳನುಕ್ತಿ ನರೇಂದ್ರನೊಡಲನು । ಕೊರೆದುದಂಬಿನ ತೆರದಿ ನೃಪ ತ | 
ನ್ನರಸಿಯೆಂತೋ ಬದುಕಿಹಳು ತತ್ತನುಜನಿವನೆಂದು ॥ ಅರಿದು ಬಾ ಮಗು ನಿನ್ನ 
ತಾಯಿಂರು 1 ತೊರದ ತುಚ್ಛನಂ ತಾನೆಂಯಿನ್ನ್ನಿತೆ | ಕರೆದು 
ಬಾಲನನಪ್ಪಿರೋದಿಸುತಿರ್ದನೇನೆಂಬೆ ॥ ೧ ॥ 


ರಾಗ ಸಾಂಗತ್ಯ ರೂಪಕತಾಳ 

ತಿಳಿದಿದನೆಲ್ಲವ ಸಲೆ ಮುನಿವಟುಗಳು । ಘಳಿಲನೆ ಪೋಗಿ ತನ್ನುನಿಗೆ ॥ ತಿಳುಹಲಾತನು 
ಶಕುಂತಲೆ ಸಹಿತೈತಂದ | ನಲಘುಬಲಾಡಢ್ಯನಿರ್ದೆಡೆಗೆ ॥ ೧ ॥ ತಂದೆಯ ಕರದಿಂದ 
ಕಂದ ತಪ್ಪಿಸಿಕೊಂಡು । ಬ೦ದವ್ವೆಯೊಡನಾವನಿವನು ॥ ನಂದನ ತನಗೆ ನಾನೆಂದೆನ್ನನಪ್ಪಿದ 
| ನಿಂದಿದೇನುಸಿರೆಂದನವನು ॥ ೨ ॥ ಆರಾದೊಡೇನೆಮ್ಮ ಪ್ರಾರಬ್ಧವೆನುತಲಾ । ನಾರಿ 
ನಲ್ಲನ ಪೂರ್ವಕೃತದ ॥ ಸಾರವ ಸ್ಮರಿಸಿ ಭರ್ತಾರನನೀಕ್ಷಿಸ | ಲಾರದೆ ತಿರುಹಿದಳ್‌ 
ಮೊಗವ ॥ ೩ ॥ ತನಗೆ ವಿಮುಖಳಾದಂಗನೆಯನೀಕ್ಷಿಸಿದ ಭೂ । ಪನ 
ಚಿತ್ತವ್ಯಥೆಯನೇನೆನಲಿ ॥ ಘನ ಶೋಕದಿಂದ ತನ್ನನೆ ತಾನೆ ಹಳಿವುತ್ತಾ | ಮುನಿಯ 
ನೋಡಿದನಾತನಲ್ಲಿ ॥ ೪ ॥ ಅರಸನಾ ಯಷಿಪಾದಕ್ಕೆರಗಲಾತನನೆತ್ತಿ | ಪರಸುತಿಂತೆಂದ 
ತಾಪಸನು ॥ ಪರಿಣಾಮವೇನಯ್ಯ ಧೊರೆಯೆ ಶೋಕಿಪುದೇತ । ಕರುಹು ನೀನೆನಲೆಂದ 
ನೃಪನು ॥ ೫ ॥ 


ರಾಗ ಕಾಂಭೋಜ ರುಂಪೆತಾಳ 

ಮುನಿವರನೆ ಕೇಳೆನ್ನ । ವನಿತೆ ಈ ಪದ್ಮಲೋ । ಚನೆ ಪತಿವ್ರತೆಯಿವಳನಗಲಿ ॥ 
ಘನಪಾಪಿಯಾಗಿ ಬಾ | ಳನು ನೋಳ್ಬುದೇಕೆನ್ನ | ನನಘರೆಂದುಸಿರ್ದನಳಲುತಲಿ ॥ ೧ 
॥ ಧರಣಿಪನ ನುಡಿಯಾತ । ನರಸಿಯಂತರ್ಯವನು । ಕರಗಿಸಿತು ಶಿಶುಸಹಿತ ಬಂದು 
॥ ಅರಸನಡಿಯಲಿ ಬಿದ್ದು | ಚರಣವನು ಕಣ್ಣೀರ । ಸುರಿಸಿ ತೊಳೆದಿಂತೆಂದಳವಳು ॥ 
೨ ॥ ಕಾಂತ ಕೇಳ್‌ ನಿನ್ನಾಜ್ಞೆ। ಯಂತೆ ನಡೆಯದೆ ತಾಯ । ತಂತ್ರದಲಿ ಬಂದು ನಾನಿಲ್ಲಿ 
॥ ನಿಂತೆನೀ ಮುನಿಯ ಭವ | ನಾಂತರದೊಳಿಂದು ಪರಿ | ಯಂತಮೀತನ ರಕ್ಷಣೆಯಲಿ 
॥ ೩ ॥ ತರಳನುದಿಸಿದನದರ । ತರುವಾಯ ನಿನ್ನೆಡೆಗೆ | ಬರುವ ಕೃತಿಯೆನಗಿರ್ಪುದದನು 
॥ ಮರೆದೆನೀ ತಪ್ಪುಗಳ | ಅರಸ ನೀ ಕ್ಷಮಿಸೆನುತ । ಮರಳಿ ವಂದಿಸಿದಳಾತನನು ॥ ೪ 
॥ ಅಡಿಗೆರಗಿದಬಲೆಯನು | ನುಡಿಸಲರಿಯದೆ ಭೂಪ | ನೊಡಲ ಶೋಕಾನಲಗೆ 
ಕೊಟ್ಟು ॥ ಅಡಿಗಡಿಗೆ ತನ್ನಿಂದ । ನಡೆದ ಕೃತ್ಯವ ನೆನೆದು ಕೆಡೆದನವನಿಯಲಿ ವಶಗೆಟ್ಟು 
I 5 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಕಂತ ಚರಿತ್ರೆ ೧೧೩ 


ಕಂದ 
ಆ ಕ್ಲಿತಿಪಾಲಕನಂದವ | ನೀಕ್ಷಿಸಿ ಮಾರೀಚಮುನಿಪನತಿ ಕರುಣದೊಳರಂ ॥ 
ರಕ್ಷಿಸಬೇಕೀತನನೆನು | ತಾಕ್ಷಣದೊಳಗವನನೆತ್ತಿ ಬಳಿಕಿಂತೆಂದಂ ॥ 


ರಾಗ ತೋಡಿ ತ್ರಿವುಡೆತಾಳ 
ನೋಯದಿರು ನರನಾಥ ನಿನ್ನೀ | ಜಾಯೆಯನು ತತ್ತನಯನನು ನುಡಿ । ಸೀ 
ಯವಸ್ಥೆ ಘನತ್ತವಲ್ಲಿನ್ನು ॥ ಹೇಯತೆಯನೆಣಿಸದಿರು ನೀನ । ನ್ಯಾಯಿಯಲ್ಲ ಕುಶೀಲೆಯಲ್ಲೀ 
| ತೋಯಜಾಂಬಕಿ ತಿಳಿದೆ ನಾನಿದನು ॥ ೧ ॥ ಹಿಂದೆ ಮುನಿ ದುರ್ವಾಸನೀ ಶರ । 
ದಿಂದುವಕ್ತೆಗೆ ಶಾಪವಿತ್ತಿಹ । ನೆಂದು ತಚ್ಚಾರಿತ್ರ ವೆಛವನು ॥ ಅಂದು ನೃಪಗವನರಸಿಗಾ 
ಮೌ । ನಂದನರುಹಲು ಕೇಳುತವರದ | ರಂದ ತೊರೆದರು ತಮ್ಮ. ದುಃಖವನು ॥ 
೨ ॥ ಅರಸ ಬಿಗಿಯಪ್ಪಿದನು ಕಾಂತೆಯ । ನರಸಿಯಾಲಂಗಿಸಿದಳಿನೆಯನ । ನಿರದೆ 
ತಮತಮಗಾವ ದಮುಸ್ಲಿತಿಯ ॥ ಅರುಹಿಕೊಳ್ಳುತ ದಂಪತಿಗಳಾ | ತರಳಸಹಿತಾನಂದದಲಿ 
ಮೈ | ಮರೆದರವನಿಪ ಕೇಳಿದೈ ಕಥೆಯ ॥ ೩ ॥ ಬಳಿಕಲಾ ಮುನಿಯವರ ನಾ ಮಾ 
| ತಲಿ ಸಹಿತ ಕರೆತಂದು ಮನೆಯಲಿ । ಕೆಲವು ದಿನಮುಚಿತದಲಿ ಮನ್ನಿಸುತ ॥ 
ನಿಲಿಸಿಕೊಳಲಾ ಮೇಲೆ ನೃಪ ನಿಜ । ನಿಲಯಕ್ಕೆದುವೆನಿನ್ನು ತಮ್ಮನು | ಕಳುಪಿರೆನಲಿಂತೆಂದ 
ಮುನಿನಾಥ ॥ ೪ ॥ ಭರತನೆಂಬಭಿದಾನವೆನ್ನಿಂ | ದಿರುವುದೀ ಬಾಲಂಗೆ 1 | 
ನರಿತುಕೋಯೆನಲಾತಗಾ ಕ್ಲಿತಿಪ ॥ ನಿರೆ ನಿಜ ಸೀ ತನ್ನ ಶಿಶುವಾ । ಸುರಪಸಾರಥಿಸಹಿ 
ವಂದಿಸೆ । ಪರಸಿ ಕಳುಪಿದನವರನಾ ಮುನಿಫೆ ॥ ೫. ॥ 


ಭಾಮಿನಿ 
ತಂದೆಯಂದದೊಳೆಮ್ಮ ಪೊರೆದಿರಿ | ಚಂದದಲಿ ನಿಮಗಿದರೊಳೇನೆ । ಮ್ಲಿಂದಹುದು 
ನಿಮ್ಮುಪಕೃತಿಗೆ ಜೋಡಿಲ್ಲವಿಂದಿನಲಿ ॥ ಕಂದ ಸಹಿತೈದುವೆನು ಪತಿಯೊಡ । ನೆಂದಳುತ 
ಮಗುಳಾ ಶಕುಂತಲೆ | ವ೦ದಿಸಲು ಮುನಿ ಪರಸಿ ಕಳುಹಿದನವಳ ದುಗುಡದಲಿ 
[el 


ವಾರ್ಧಿಕ 
ಮಾರೀಚಮುನಿಪನಂ ಬೀಳ್ಕೊಂಡು ಬರ್ಪ ನಿಜ | ನಾರೀಕುಮಾರಕರ್‌ ಸಹಿತಾ 
ಸುರೇಶ್ವರನ | ತೇರಿನೋಳ್‌ ತನ್ನ ಪುರಕೈತಂದು ಮಾತಲಿಯನುಚಿತೋಕ್ತಿಯಿಂದ 
ಕಳುಪಿ ॥ ಭೂರಿ ಸಂತೋಷದಿಂ ಸಕಲ ವೃತ್ತಾಂತಗಳ | ನೋರಂತೆ ಪೇಳ್ಬು ಸೋದರ 
ಮುಖ್ಯ ಪುರಜನ । ರ್ಗಾ ರಾಯ ದುಷ್ಯಂತ ನಿಳೆಯನಾಳುತಲಿರ್ದನೇಕಾತಪತ್ರದಿಂದ 
॥ ೧ ॥ ಎನುತ ಜನಮೇಜಯ ಕ್ಷಿತಿಪಾಲಚಂದ್ರಮಂ । ಗನಘ ವೈಶಂಪಾಯನಂ 
ಪೇಳ್ದನಂದದ೦ ಜನರೆಲ್ಲರುಂ ತಿಳಿವ ತೆರಮಾದ ಕರ್ಣಾಟ ಯಕ್ಷಗಾನದೊಳುಸಿರಿದ ॥ 


೧೧೪ ಯಕ್ಷಲೋಕ 


ಮುನಿವರ ಭರದ್ವಾಜಗೋತ್ರಜ ಹಿರಣ್ಯಶ | ರ್ಮನ ಸುಪ್ರಬ೦ಧಮಿದನೋದಿ ಕೇಳುವ 
ನರರ । ಮನದಭೀಷ್ಟವನಿತ್ತು ಸಂತತಂ ಸಲಹಲಿ ಮಹಾಲಿಂಗನತಿ ಕೃಪೆಯೊಳು ॥೨॥ 


ರಾಗ ಭೂಪಾಳಿ ರುಂಪೆತಾಳ 

ಮಾರಸಂಹಾರನಿಗೆ | ಮಂಗಲಾಕಾರನಿಗೆ | ಮೂರು ಜಗದಾಣ್ಮಂಗೆ | ಮುಕ್ಕಣ್ಣಗೆ 
| ಕಾರುಣ್ಯವಾರಿಧಿಗೆ | ಕಲ್ಲಾಂತಭೈರವಗೆ | ಚಾರುಚಾರಿತ್ರಂಗೆ | ಚಂದ್ರಧರಗೆ ॥ ಜಯ 
ಮಂಗಲಂ ನಿತ್ಯ ಶುಭ ಮಂಗಲಂ ॥ ೧॥ ಭವಭಯವಿದೂರನಿಗೆ । ಭಕ್ತಸ೦ಸಾರನಿಗೆ 
| ದಿವಿಜೌಘಸೇವಿತಗೆ । ದಿತಿಜನುತಗೆ ॥ ರವಿಶತೋದ್ಭ್ಧಾಸನಿಗೆ | ರಜತಾದ್ರಿವಾಸನಿಗೆ | 
ಭುವನಜನಪೋಷಣಗೆ | ಭೂತೇಶಗೆ | ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ॥ 
೨ ॥ ಮಂಗಲಂ ಪರಶಿವಗೆ | ಪನ್ನಗವಿಭೂಷಣಗೆ | ಮಂಗಲಂ ಪರಮ ಪಾವನಮೂರ್ತಿಗೆ 
॥ ಮಂಗಲಂ ಭರ್ಗನಿಗೆ | ಬಹುಲಪುರವಾಸನಿಗೆ | ಮಂಗಲಂ ಶ್ರೀಮಹಾಲಿಂಗೇಶಗೆ 
॥ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ॥ ೩ ॥ 


ಕ್ಲಿತಿಗುಣವಸುವಸುಧಾ ಸಂ। 
ಮಿತಶಕವರ್ಷೇ ನಿಬದ್ಧಮಿದಂ ॥ 
ಕೃತಿರತ್ನ೦ ಪ್ರಥಿತಗುಣಂ । 


ಸತತಂ ಜೀಯಾತ್‌ ಸಮಸ್ತಜನಹೃದ್ಯಂ ॥ 
ಎರಡನೆ ಸಂಧಿ ದುಷ್ಯಂತಚರಿತ್ರೆ ಮುಗಿದುದು 
ಶ್ರೀ ಕೃಷ್ಣಾರ್ಪಣಮಸ್ತು 


okokskkokok 


ವಿಶ್ವಾಮಿತ್ರ ಪ್ರತಾಪ ಮತ್ತು ದುಷ್ಯಂತ ಚರಿತ್ರೆ ೧೧೫ 


ಕಠಿನ ಶಬ್ದಗಳ ಕೋಶವು 


ಅಗ-ಪ್ರತಾ ತು-ಪಾದಪೂರ್ಣಾರ್ಥ. 
Ss ಅತತ ತೂಣೇರ- ಬತ್ತಳಿಕೆ. 
Pl ತೇಜ- ಸತ್ತ ಕಾಂತಿ, ಪರಾಕ್ರಮ, ಚುರುಕು. 
ಅ೦ತರಾಳ- ನಡುವೆ. Ben ಈ ನ್‌ 
| ಪ ಟ್ಟೆ 
ಅನುವು- ಯೋಗ್ಯತೆ, ಉಪಾಯ, ಒಪ್ಪವಿಕೆ. ಅ... 
ಅವ್ಯಕ್ತ- ವಿಷ್ಣು 5 ವಷ 


ದಿಜ- ಸರ್ಪ, ಪಕ್ಕಿ ಬಾಹಣ, ಕತ್ತಿಯ, 
ಅನುಕೂಲ ಸಹಾಯ, ಸಮತೆ. ತು ಬ ಇಂ 


ಅಸೂಯೆ ಹೊಟ್ಟೆಕಿಚ್ಚು 141 
ಆಳವು- ಪಂಥ. ಧಾತ್ಮ- ಬಹ್ಮ 
ಜಿ: |” ಪ್ರಕೃತಿ ಸ್ವಭಾವ, ಕಾರಣ 
ಠ್‌ ನಿಜಾ ಸ 
ಆಹ್ವಯ- ಹೆಸರು ಪ್ರತಾಪ- ಮಹತ್ತ ದೊಡಸಿಕೆ 
ವ 
ನ ಪ್ರತಿ-ಚಂದ್ರ 
ಹ್‌ ಲ) 
ಇಷ್ಟಿ ಯಜ್ಞ ಪ್ರತಿಕೂಲ- ಸರಿಯಿಲ್ಲದಿರುವ. 
ಉರು ಕೊತ ಪ್ರಭೂತ=- ಬಹಳವಾದ. 
ಊರ್ಮಿಕೆವ ಉಂಗುರ. ಪುಣ್ಯಾ ನೀರು, ಹೂವು, ಪುಣ್ಯವುಳ್ಳ, 
_ ನಿರ್ಮಲ. 
ಏಣ ಮೃಗ. Br 
ಒಲಪು- ನಡಿಗೆಯ ಒಯ್ಯಾರ. ಪುಣ್ಯಕ- ಉಪನಾಸಾದಿ ವ್ರತ. 
ಓರಣ- ಕ್ರಮ. ಪುಣ್ಯಗಂಧ- ಸಂಪಿಗೆಗಿಡ. 
ಕ ಅರಸು. ಪುಣ್ಯಜನ- ಸಜ್ಜನ 
ಕಂಪು ಪರಿಮಳ. ಪೆಂಪು: ಹಿಗ್ಗು. 
ಕರಣಿ ದೇಹವುಳ್ಳವ. ಪೊಡೆ- ದೇಹ. 
ಕಲಾಪ- ವಿವೇಕವಂತ. ಬಲಾರಿ- ಇಂದ್ರ. 
ಕಾರಣ ಪ್ರಯತ್ನ. ಬಿಡೌಜ- ಇಂದ್ರ. 
ಖೇದ- ದುಃಖ ಭ್ರಮ= ಕೋಲುಮಲ್ಲಿಗೆ. 
ಗಂಧ= ಪರಿಮಳ. ಭೂಜವ ಮರ. 
ಸು ನ (ಹಃ 
ಚೀರ- ವಸ. ದ್‌ ಸಾದ. 
ಜವ ಅಭರೆಔ, ಹುಟ್ಟುವಿಕೆ. ಮಂತ್ರ: ಆಲೋಚನೆ, ಮಂತ್ರ 
ಜಾತಿ- ಗುಂಪು, ವರ್ಣ. ಯಾಜಕ ಪುರೋಹಿತ. 


ತೀರ್ಥ- ಪುಣ್ಯತೀರ್ಥ, ದಾರಿ, ಪ್ರಧಾನಿ ಯಾನ ವಾಹನ. 
ಯೋಗ- ಸೇರುವಿಕೆ. 


೧೧೬ 

ರಂಗ- ಕೃಷ್ಣ 

ರಮ- ಅಶೋಕವೃಕ್ಷ. 
ರಾಗ. ಸಂತೋಷ. 
ರಾಜ ಅರಸು, ಇಂದ್ರ. 


ರಾಜರಾಜ ಚಂದ್ರ. 
ವಕ್ರ: ಸೊಟ್ಟೆಯಾಗಿರುವ. 


ವಲ್ಲಿ ಬಳ್ಳಿ. 

ವಸತಿ ವಾಸಸ್ಥಲ. 
ವೀಥಿ- ಬೀದಿ. 
ವೀರ ಶ್ರೇಷ್ಠನಾದವ. 


ಶ್ರೀ: ಜಯ, ಸಂಪತ್ತಿ ಕೀರ್ತಿ, ಕಾಂತಿ, 


ಲಕ್ಷ್ಮಿ 
ME 


ಯಕ್ಷಲೋಕ 
ಉಲ 


ಶೃ೦ಗಿಎ ಪ್ರಮಥ. 

ಸಂಘಾತ= ಸಮೂಹ. 

ಸತಿ: ಪಾರ್ವತಿ, ಹೆಂಗಸು, ಹೆಂಡತಿ. 

ಸರಣಿ- ಮಾರ್ಗ. 

ಸಹಚರಿ- ಗೆಳತಿ. 

ಸೊಂಪು: ಕಾಂತಿ. 

ಸೋಮ ಶಿವ, ಕುಬೇರ, ಶ್ರೇಷ್ಠ, ಚಂದ್ರ. 

ಹರಿ- ಸೂರ್ಯ, ಸರ್ಪ, ಹಂಸ, ಚಿನ್ನ, ನೀರು, 
ಬ್ರಹ್ಮ ಪಾದ, ಎಷ್ಟು. 

ಹರಿಹಯ- ಇಂದ್ರ. 

ಹಂಸ- ಪರ್ವತ, ಕಮಲ, ಮುಖ್ಯ, ಚಂದ್ರ, 
ಸೂರ್ಯ, ನಿರ್ಮಲ. 


ಭಾನುಮತಿ ಪಲ್ಯಾಣ 
ಅಧವಾ 


ನಿಕುಂಭಾಸುರ ವಧೆ 


೧೧೮ 


ಪೀಠಿಕೆ 
೧. ಕವಿ ಪರಿಚಯ 


“ಭಾನುಮತಿ ಕಲ್ಯಾಣ” ಎಂಬುದು ಪ್ರಸ್ತುತ ಪ್ರಸಂಗದ ಮೊದಲನೆಯ ಹೆಸರು. 
ಆ ಹೆಸರಿನ ಇನ್ನೊಂದು ಯಕ್ಷಗಾನ ಪ್ರಸಂಗವು ಆಗಲೇ ಪ್ರಸಿದ್ದವಾಗಿರುವುದರಿಂದ 
ಇದಕ್ಕೆ ಎರಡನೆಯದಾದ ವಿಕಲ್ಪನಾಮವನ್ನು (ವಿದ್ವಾಂಸರ ಸಲಹೆಯಂತೆ) ಕೊಡಲಾಗಿದೆ. 

“ಭಾನುಮತಿ ಕಲ್ಕಾಣ”ದ ಗಂಥಕರ್ತರು ದಿವಂಗತ ಬವಲಾಡಿ ಹಿರಿಯಣ್ಣ 
ಹೆಬ್ಬಾರರು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬವಲಾಡಿ 
ಎಂಬ ಗ್ರಾಮದ ಯಕ್ಷಗಾನ ಭಾಗವತರು. ಅವರ ಉದಯವು ಶಾಲಿವಾಹನ ಶಕ 
೧೭೯೯ ನೆಯ ಧಾತೃ ಸಂವತ್ಸರದ ಮಿಥುನ ಮಾಸದ ೨೧ ನೆಯ ದಿನದಲ್ಲಿ; ಅಸ್ಕವು 
ಶಾ. ಶ. ೧೮೬೫ನೆಯ ಚಿತ್ರ ಭಾನುಸಂವತ್ತರದ ಮೀನ ಮಾಸ ೫ನೆಯ ದಿನದಲ್ಲಿ. 
ಗ್ರಂಥಕರ್ತರು ಕೈಲಾಸ ವಾಸಿಗಳಾಗಿದ್ದು ತಾ॥ 19-3-1942ರಲ್ಲಿ; ಅಂದರೆ ಅವರು 
ಗತಿಸಿ ಇಂದಿಗೆ ಹದಿನಾರು ವರ್ಷಗಳಾದವು. ಅವರ ಧರ್ಮಪತ್ನಿ ಸುಬ್ಬಮ್ಮನವರೂ 
ಏಕಮಾತ್ರ ಪುತ್ರ ಮಾರ್ತಾಂಡ ಹೆಬ್ಬಾರರೂ ಮೊದಲೇ ದಿವಂಗತರಾಗಿದ್ದರು. 

ಹಿರಿಯಣ್ಣ ಹೆಬ್ಬಾರರು ಬರೆದು ಪ್ರಕಟಿಸಿದ ಪ್ರಸಂಗಗಳು ಮೂರು : ಪಾಂಡವ 
ವಿಜಯ, ವಿಶ್ವಾಮಿತ್ರ ಪಶಾಪ ಮತ್ತು ಭಾನುಮತಿ ಕಲ್ಯಾಣ. ಮೊದಲಿನೆರಡನ್ನು ಉಡುಪಿಯ 
ದಿವಂಗತ ಪಾವಂಜೆ ಗುರುರಾಯರು ಪ್ರಕಟಪಡಿಸಿದ್ದರು. ಪಸ್ತುತ "ಭಾನುಮತಿ ಕಲ್ಕಾಣ'ದ 
ಹಸ್ತಪ್ರತಿ ಹಿರಿಯಣ್ಣ ಹೆಬ್ಬಾರರೇ ಸ್ಪತಃ ತಯಾರಿಸಿದ್ದು. ಅದರ ನಕಲು ಈಗ ಕುಂದಾಪುರ 
ತಾಲೂಕಿನ ಉಳ್ಳೂರು ಗಾಮದ. ಶ್ರೀ ಸುಬ್ರಾಯ "ಉಡುಪರ ವಶದಲ್ಲಿದೆ. 


ಹೆಬ್ಬಾರರು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ವಿಖ್ಯಾತ ವಿದ್ವಾಂಸರಾಗಿದ್ದರು. 
ರಾಷ್ಟ್ರೀಯ “ಚಳುವಳಿಯ ಕಾಲದಲ್ಲಿ ರಾಷ್ಟ್ರೀಯ ಪಾಠಶಾಲೆಯಲ್ಲಿ ಸಂಸ್ಥ ಫೆ ಪಾಠ 
ಹೇಳುತ್ತಿದ್ದರು. ಕನ್ನಡದಲ್ಲಿ ದೇವಶಾಸ್ತುತಿ ಪರವಾದ ಹಲವಾರು ಸುಂದರ 'ಮಕ್ಷಗಾನ 
ತುಂಡು. ಪದಗಳನ್ನ: ವರು ರಚಿಸಿದ್ದಾರೆ. ಅವುಗಳ ಹಸ್ತಪ್ರತಿ ಈಗ ಕುಂದಾಪುರ ತಾಲೂಕಿನ 
ಮೋಗೇರಿ ಗ್ರಾಮದಲ್ಲಿರುವ ರಾಮಪ್ಪ ಅಡಿಗಳ ವಶದಲ್ಲಿದೆ. 

ಹಿರಿಯಣ್ಣ ಹೆಬ್ಬಾರರು ಮುದ್ದಣ ಮಿತ್ರರಾದ ಮಹಾವಿದ್ವಾಂಸರೆನಿಸಿದ್ದ ಬವಲಾಡಿ 
ವೆಂಕಟರಮಣ ಹೆಬ್ಬಾರರ ಅನುಜರು. ಅವರ ಅನುಜರು ಯಕ್ಷಗಾನ ಭಾಗವತರಾದ 
ದಿವಂಗತ ಬವಲಾಡಿ ಸೀತಾರಾಮ ಹೆಬ್ಬಾರರು. 

ಹಿರಿಯಣ್ಣ ಹೆಬ್ಬಾರರು ಮೈಸೂರು ಸೀಮೆಂಶು ಮಲೆನಾಡಿಗರಿಗೆ 
ಚಿರಪರಿಚಿತರಾಗಿದ್ದರು. ಪ್ರತಿ ವರ್ಷವೂ ಅವರು ತಮ್ಮಂದಿರೊಡನೆ ಯಕ್ಷಗಾನ ತಾಳ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೧೯ 


ಮದ್ದಲೆಯ ಮೇಳದೊಡನೆ ಮಲೆನಾಡಿನಲ್ಲಿ ಸಂಚರಿಸುತ್ತಿದ್ದರು. ಅವರು 
ಮೃದ೦ಗವಾದನದಲ್ಲಿ ನಿಷ್ಣಾತರಾಗಿದ್ದರು. ಅದರಿಂದಲೇ ಅವರ ತುಂಡು ಪದಗಳಲ್ಲಿ 
ಯಕ್ಷಗಾನದ ಅತ್ಯಾಕರ್ಷಕವಾದ ವಿವಿಧ ಗತ್ತುಗಳುಳ್ಳ ಧಾಟಿಗಳ ರಚನೆ ಕಂಡುಬರುತ್ತದೆ. 

ಪ್ರಸ್ತುತ “ಭಾನುಮತಿ ಕಲ್ಯಾಣ”ದ ಹಸ್ತಪ್ರತಿಯನ್ನು ಕುಮಟೆಯ ಸುಲಭ ಸಾಹಿತ್ಯ 
ಮಾಲೆಯ ಪ್ರಕಾಶಕರಾದ ಶ್ರೀಮಾನ್‌ ಎಸ್‌. ಆರ್‌. ಹೆಗಡೆಯವರ ಮೂಲಕ ಮೈಸೂರಿನ 
ಕಾವ್ಯಾಲಯದ ಪ್ರಕಾಶಕರಿಗೆ ಈ ಲೇಖಕನು ಕಳಿಸಿಕೊಟ್ಟಿದ್ದಾನೆ. ಕಾವ್ಯಾಲಯದ ಶ್ರೀ 
ಚಿದಂಬರರು ಈ ಪ್ರಸಂಗವನ್ನು ಪ್ರಕಟಸುವುದಾಗಿ ಒಪ್ಪಿಕೊ೦ಡದ್ದಕ್ಕೆ ಪ್ರಸ್ತುತ ಲೇಖಕನು 
ಚಿರಖಣಿ. 

ಯಕ್ಷಗಾನನಾಟಕ ಪದ್ಧತಿಯು ಕಡಲುಗನ್ನಡಸೀಮೆಯ ಹೆಮ್ಮೆಯ ಕಲಾಮಾರ್ಗ. 
ಅದರ ಜಯಪ್ರಿಯತೆ ಅಲ್ಲಿ ಅಸಾಧಾರಣ. ಅದು ಐತಿಹಾಸಿಕ ಕಾಲದಿ೦ದ ಪಂಡಿತ 
ಪಾಮರರಿಬ್ಬರಿಗೂ ಪ್ರಿಯವಾಗಿ ಹೆಚ್ಚಾಗಿ ಸಾರ್ವಜನಿಕ ಪ್ರೋತ್ಲಾಹದಿಂದಲೇ 
ಬೆಳೆದುಕೊಂಡು ಬಂದಿದೆ. ಕೆಲವೊಮ್ಮ ರಾಜಮರ್ಯಾದೆಯನ್ನೂ ಅದು 
ದೊರಕಿಸಿಕೊ೦ಡಿತ್ತು ಕೋಟದ ಶ್ರೀ ಶಿವರಾಮ ಕಾರ೦ತರು ಯಕ್ಷಗಾನದ ಇತಿಹಾಸದ 
ಮೂಲಶೋಧವನ್ನೊಳಗೊಂಡ ಗ್ರಂಥವನ್ನು ರಚಿಸಿ ಹೊರಗೆಡಹಿದ್ದಾರೆ. ಅದರ 
ಅವಲೋಕನದಿಂದ ರಸಿಕರಿಗೆ ಬಹಳ ಪ್ರಯೋಜನವಾದೀತು. ಕನ್ನಡ ನೆಲದ ಉಸಿರಾದ 
ಯಕ್ಷಗಾನವು ದೇಸಿಪದ್ಧತಿಯ ಪ್ರಾಚೀನತೆ, ಕನ್ನಡಿಗರ ನಾಟಕ ಪ್ರಿಯತೆ, ಹಾಗೂ 
ರಂಗವಿದ್ಯಾನೈಪುಣ್ಯಗಳಿಗೆ ಸಾಕ್ಷಿಯಾಗಿದೆ ಎಂಬುದನ್ನು ಶ್ರೀಗಳಾದ ಮುಳಿಯ ತಿಮ್ಮಪ್ಪಯ್ಯ, 
ರಾ. ಭ. ಹಾಸಣಗಿ, ಜಿ. ಆರ್‌. ಪಾಂಡೇಶ್ವರ್‌ ಮತ್ತು ಶಿವರಾಮ ಕಾರಂತರ ಬರಹಗಳಿಂದ 
ತಿಳಿಯಬಹುದಾಗಿದೆ. 


ಕುಮಟಾ (ಉ.ಕ.) ಬಿ.ಎಚ್‌. ಶ್ರೀಧರ 
೧೮-೯-೧೯೫೮ 
ಪ್ರಥಮ ಮುದ್ರಣದ ಪೀಠಿಕೆ 


೧೨೦ ಯಕ್ಷಲೋಕ 


೨. ಕಥಾಸಾರ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ಎಂಬ ಈ ಯಕ್ಷಗಾನ 
ದೃಶ್ಯದ ವಸ್ತು ಗಂಥದ ಆದಿಯಲ್ಲಿ ಹೇಳಿರುವಂತೆ ಹರಿ ವಂಶದಿಂದ ಆಯ್ದುಕೊಂಡದ್ದು 
ಸಂಕ್ಷೇಪತಃ `ಕಥಾಸಂವಿಧಾನ ಇಂತಿದೆ: 

ದ್ವಾರಕೇಶ್ವರ ಕೃಷ್ಣನ ಮಗ ಭಾನು. ಭಾನುವಿನ ಮಗಳು ಭಾನುಮತಿ. ಯಾದವರು 
ಜಲಕ್ರೀಡೆಯಾಡಲು ಹೋದಾಗ ಅಲ್ಲರಕ್ಷಿತವಾದ ಕನ್ಮಾಪುರವೆಂಬಲ್ಲಿ ಗೆಳತಿಯರೊಡನೆ 
ನಲಿಯುತ್ತಿದ್ದ ಭಾನುಮತಿಯನ್ನು ಷಟ್ಟುರಾಧಿಪತಿ ನಿಕುಂಭ ಹೊತ್ತುಕೊಂಡುಹೋದ. 
ಹಾಗೆ ಅವಳನ್ನೊಯ್ಯಲು ಅವನು ಗಂಧರ್ವ ರೂಪದಿಂದ ಬಂದಿದ್ದನು. 

ಭಾನುಮತಿಯ ಗೆಳತಿಯರು ಈ ದುರ್ವಾರ್ತೆಯನ್ನು ಅರ್ಜುನ-ಮನ್ನಥರೊಡನೆ 
ವಿಹಾರಕ್ಕೆ ಹೋಗಿದ್ದ ಕೃಷ್ಣನಿಗೆ ತಿಳಿಸಿದರು. ಕೂಡಲೇ ಈ ಮೂವರು ಗರುಢಾರೂಢರಾಗಿ 
ನಿಕುಂಭಾಸುರನು ಗದ ಷಟ್ಟುರ ಮಾರ್ಗದಲ್ಲಿ ಹಾರಿದರು; ಅವನನ್ನು ಹಿಡಿದರು. 
ಅವರೊಡನೆ ಹೋರಾಡಿ ಅವನ ಒಂದು ತೋಳನ್ನು ಕಡಿದು ಅವನನ್ನು ಸೋಲಿಸಿ 
ಭಾನುಮತಿಯನ್ನವರು ಬಿಡಿಸಿಕೊಂಡು ಬಂದರು. 

ಈ ನಡುವೆ ಸತ್ಯಭಾಮಾಸೂನುವಾದ ಭಾನು ಕನ್ಯಾಪುರಕ್ಕೆ ಬ೦ದ. ಅಲ್ಲಿ ತನ್ನ 
ಮಗಳಾದ ಭಾನುಮತಿಯ ಅಪಹಾರವನ್ನೂ ಅವಳನ್ನು ಬಿಡಿಸಿಕೊಂಡು ಬರಲು 
ತನ್ನ ತಂದೆ ಹಾಗೂ ಸಹೋದರ ಮನ್ನಥ ಹೋದುದನ್ನೂ ಹೇಳಿ, ಅವರ ಸಹಾಯಕ್ಕೆಂದು 
ಸಜ್ಜತನಾಗಿ ಹೊರಡಲು ನಿಶ್ಚಯಿಸುವಷ್ಟರಲ್ಲಿ ಅವರೂ ಅರ್ಜುನನೂ ಭಾನುಮತಿಯೊಡನೆ 
ಕನ್ಯಾಪುರಕ್ಕೆ ಬಂದೇಬಿಟ್ಟರು. ಆಗ ಎಲ್ಲರಿಗೂ ಸಂತೋಷವಾಯಿತು. ಜಲಕ್ರೀಡೆಗೆ 
ಹೋಗಿದ್ದ ವಸುದೇವಾದಿ ಯಾದವರೂ ಹಿಂದಿರುಗಿ ಬಂದು ನಡೆದ ಸಂಗತಿಯ 
ಸುಖಾಂತವನ್ನು ಕೇಳಿ ಆನಂದಿತರಾದರು. 


ಅನಂತರ ಯಾದವರು ಸಮುದಯಾತೆಗೆ ಹೋಗಿ ಆಡಿದ ಜಲಕೀಡೆಗೆ ಪೂರಕವಾಗಿ 
ಷಟ್ಟುರದ ನದೀತಟದಲ್ಲಿ ಅಶ್ವಮೇಧ ಯಜ್ಞವನ್ನು ಆರಂಭಿಸಿದರು. ಈ ಮಧ್ಯದಲ್ಲಿ 
ತನ್ನ 'ತೋಳೊಂದನ್ನೂ ಭಾನುಮತಿಯನ್ನೂ' ಕಳೆದುಕೊಂಡು ಊರಿಗೆ ಹಿಂದಿರುಗಿದ 
ನಿಕುಂಭನು ಗೆಳೆಯನಾದ ದ್ವಿವಿದನೆಂಬ ಕಪಿರಾಜನಿಗೆ ಯಾದವರನ್ನು ಹಣಿಯಲು 
ತನಗೆ ನೆರವಾಗಬೇಕೆಂದು ಹೇಳಿಕಳಿಸಿದನು. ಮೈಂದ ದ್ವಿವಿದರು ಸುಗ್ರೀವನ 
ಸ್ನೇಹಿತರಾಗಿದ್ದವರು; ಮೈಂದ ಅಣ್ಣ, ಈ ದ್ವಿವಿದ ತಮ್ಮ ಅವನು ಅಯುತ ಸಂಖ್ಯೆ 
ಆನೆಗಳ ಬಲವುಳ್ಳ ಕಪಿ. ಈತನು ದ್ವಾರಕೆಗೆ ಹೋಗಿ ನಿಕುಂಭನ ಬೇಡಿಕೆಯ ಪ್ರಕಾರ 
ಆ ಪ್ರದೇಶದ ಗೋ-ದ್ವಿಜ-ತಪಸ್ವಿಗಳನ್ನು ಗೋಳುಗುಡಿಸುತ್ತ, ಯಷ್ಯಾಶ್ರಮವನ್ನು 
ಹಾಳುಮಾಡುತ್ತ, ರೈವತ ಪರ್ವತದ ವನದಲ್ಲಿ ಹೊಕ್ಕು ಅಲ್ಲಿಯ ಬೇಡರ ಮನೆಗಳಿಗೆ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೨೧ 


ಬೆಂಕಿ ಹಚ್ಚುತ್ತ ಗಿಡಮರಗಳನ್ನು, ಮುರಿಯುತ್ತ ಹಣ್ಣು ಹಂಪಲುಗಳನ್ನು ಸೂರೆಮಾಡುತ್ತ 
ಎದುರಾದವರಿಗೆ ಕಲ್ಲು ಮರ-ಮಟ್ಟುಗಳಿ೦ದ ಹೊಡೆಯುತ್ತ ದಾಳಿಮಾಡತೊಡಗಿದನು. 
ಈ ಸುದ್ದಿ ಬಲರಾಮನ ಕಿವಿಗೆ ಬಿದ್ದು ಅವನು ಅಲ್ಲಿಗೆ ತೆರಳಿ ದ್ವಿವಿದನನ್ನು ಒನಕೆಯಿಂದ 
ಹೊಡೆದು ಕೊಂದು, ಅವನ ಸೇನೆಯ ಇತರ ಕಪಿಗಳನ್ನು ಯಥೇಷ್ಟವಾಗಿ ಹೊಡೆದು 
ಓಡಿಸಿದನು. 


ಷಟ್ಟುರ ಚಕ್ರವರ್ತಿ ನಿಕುಂಭನಿಗೆ ದ್ವಿವಿದ ಸಂಹಾರದ ಹಾಗೂ ತನ್ನೂರ ನದೀ 
ತೀರದಲ್ಲಿ ಯಾದವರು ಮಾಡತೊಡಗಿದ ಯಜ್ಞದ ಸುದ್ದಿಗಳು ತಲುಪಿದವು. ಅವನು 
ಕೆರಳಿ ಕೆಂಡವಾದ. ಅವನೂ ಅವನ ಸಂಗಡಿಗರೂ ಸೇರಿ ಒಟ್ಟು ಅರುವತ್ತು ಜನ 
ದೈತ್ಯರು ಬ್ರಹ್ಮನಲ್ಲಿ ತಪಸ್ಸು ಮಾಡಿ ಅಜಯ್ಯ ಶಕ್ತಿಗಳನ್ನು ಗಳಿಸಿದವರಾಗಿದ್ದರು. ನಿಕುಂಭನಿಗೆ 
ಗಾಂಧರ್ವ, ತಾಪಸ ಮತ್ತು ದಾನವ ಎ೦ಬ ಮೂರು ಶರೀರಗಳಲ್ಲಿ ಬದುಕುವ 
ಹಾಗೂ ವಿಷ್ಣು ಶಕ್ತಿಯ ಹೊರತಾಗಿ ಮಿಕ್ಕ ಯಾರಿಂದಲೂ ಮರಣವಿಲ್ಲದ ವರವಿತ್ತು. 
ಅವನ ದೈತ್ಯ ರೂಪದಿಂದ ಜನಶೋಷಣೆ ಮಾಡಿದರೆ, ತಾಪಸ ರೂಪದಿಂದ ದೈತ್ಯರ 
ತಾಯಿಯಾದ ದಿತಿಯನ್ನು ಸೇವಿಸುತ್ತಿದ್ದನು; ತನ್ನ ಗಾಂಧರ್ವ ರೂಪದಿಂದ ಅವನು 
ಬೇಕಾದಲ್ಲಿ ಸಂಚರಿಸಿ ಜನರ ಒಳ ಮರ್ಮಗಳೆಲ್ಲವನ್ನೂ ಪತ್ಯಕ್ಷ ನಿರೀಕ್ಷಿಸುತ್ತ ಹಾಗೂ 
ಮನೆಗೆ ಬಂದು ತಾನು ಬಲತ್ಕಾರದಿ೦ದ ಎಳ ತಂದ ಹೆಂಗಸರನ್ನು ದಣಿಸುತ್ತ ಕಾಲ 
ಹಾಕುತ್ತಿದ್ದನು. ಭಾನುಮತಿಯನ್ನು ಕದ್ದೊಯ್ಯುವಾಗ ಸಿಕ್ಕಿಬಿದ್ದು ಕೈಗಳೆದ ತನ್ನ ಗಾಂಧರ್ವ 
ಶರೀರವನ್ನು ತಾನೇ ಕೊಂದುಕೊಂಡು, ದಿತಿ ಸೇವೆಗಿಟ್ಟಿದ್ದ ಮುನಿ ಶರೀರವನ್ನು 
ತನ್ನೊಳಗೆಳೆದುಕೊ೦ಡು, ಮೂರು ಶರೀರಗಳಲ್ಲಿ ಹಂಚಿಹೋಗಿದ್ದ ತನ್ನ ಬಲವನ್ನು 
ದೈತ್ಯರೂಪವೊಂದರಲ್ಲೇ ನಿಕುಂಭಾಸುರನು ಸಂಗಹಿಸಿಕೊಂಡು ಯಾದವರನ್ನು 
ನಿರ್ಮೂಲ ಮಾಡಲು ಅಣಿಮಾಡಿದನು. ಕೌರವ-ಕರ್ಣ-ರುಕ್ಕಿ ಮುಂತಾದ ಅರಸರಿಗೆ 
ದೊಡ್ಡ ಸಂಪತ್ತನ್ನು ಕೊಡುವ ಆಸೆತೋರಿಸಿ ಸಮಯ ಬಂದಾಗ ಯಾದವರ ಮೇಲೆ 
ಬಿದ್ದು, ಅವರನ್ನು ನಾಶಮಾಡಲು ಸಜ್ಜುಗೊಳಿಸಿಟ್ಟು, ಮಾಯಾವಿಯಾದ ನಿಕುಂಭಕನು 
ಯಜ್ಞ ಶಾಲೆಗಿನ್ನೂ ಬಲರಾಮನು ಬಂದಿರದುದನ್ನು ಕಂಡು ತಾನು ಮಾಯಾ 
ಬಲರಾಮನಾಗಿ ಬಂದು ವಸುದೇವಾದಿಗಳಿಗೆ ಬುದ್ದಿಯಿಲ್ಲವೆಂದು ದೊಡ್ಡದಾಗಿ ಬೈದು, 
ಭಾನುಮತಿಯನ್ನೂ ಅವಳ ಗೆಳತಿಯರಾದ ಇತರೆ ಯಾದವಿಯರನ್ನೂ ಸುರಕ್ಷಿತವಾಗಿ 
ಊರಲ್ಲಿ ಇಟ್ಟುಬರುವೆನೆಂದು ಕರೆದುಕೊ೦ಡು ಹೋಗಿ ತನ್ನ ಷಟ್ಟುರದ ಜೈಲಿನಲ್ಲಿ 
ಭದ್ರವಾಗಿ ಅಡಗಿಸಿಟ್ಟನು. 

ಆಮೇಲೆ ಬಲರಾಮನು ಯಜ್ಜಸ್ಥಳಕ್ಕೆ ಬಂದ. ಭಾನು ಅವನನ್ನು ಕುರಿತು 
ಹೆಂಗಸರೆಲ್ಲರೂ ಸುರಕ್ಷಿತರಾಗಿದ್ದಾರೆಯೇ? ಎಂದು ಕೇಳಿದಾಗ ಆಶ್ಚರ್ಯಗೊಂಡು 
ತನಗೇನು ಗೊತ್ತೆಂದು ಉತ್ತರಿಸಿದ. ಅವನು ಸುಳ್ಳು ಹೇಳುವನೆಂದು ಭಾನು ಹೇಳಿದಾಗ, 
ಅದಕ್ಕೆ ವಸುದೇವ ಹಾಗೂ ಬ್ರಾಹ್ಮಣರ ಸಾಕ್ಷಿ ದೊರೆತಾಗ ಬಲರಾಮ ಸಿಟ್ಟಿನ 
ಮೂರ್ತಿಯಾದ; "ಕೃಷ್ಣ ಎಲ್ಲಿದ್ದಾನೆ? ಅವನನ್ನು ಮಾತಾಡಿಸಿ ಹೊರಟುಬಿಡುತ್ತೇನೆ 


೧೨೨ ಯಕ್ಷಲೋಕ 


ಇಲ್ಲಿಂದ' ಎಂದು ಬಲರಾಮನು ಗರ್ಜಿಸುವಷ್ಟರಲ್ಲಿ ನಾರದರು ದಯಮಾಡಿಸಿ, 
ನಿಜಸಂಗತಿಯನ್ನರುಹಿ, ಅವರೆಲ್ಲರನ್ನೂ ಸಮಾಧಾನಗೊಳಿಸಿದರು. ಆ ಬಳಿಕ ಕೃಷ್ಣನ 
ನೇತೃತ್ವದಲ್ಲಿ ಯಾದವ ಸೇನೆ ನಿಕುಂಭನೊಡನೆ ಹೋಗಿ ತಮ್ಮ ಹೆಂಗಸರನ್ನು 
ಬಿಡಿಸಿಕೊಂಡು ಬರಲು ನಿರ್ಧರಿಸಿದರು. ಈ ಸೈನ್ಯವನ್ನು ಷಟ್ಟುರದಲ್ಲಿ ನಿಕುಂಭಸೈನ್ಯ 
ಎದುರಿಸಿತು. ಯಾದವರಿಗೆ ಪಾಂಡವರಷ್ಟೇ ಬೆಂಬಲವಾದರೆ, ನಿಕುಂಭನಿಗೆ ಯಾದವರ 
ಯಜ್ಞಕ್ಕೆ ಆಮಂತ್ರಿತರಾಗಿ ಬಂದಿದ್ದ ಚೈದ್ಯ- ಮಾಗಧ-ಮಾದ್ರ-ಕೌರವ-ಕರ್ಣ-ಶಕುನಿ- 
ಜಯದ್ರಥ ಮುಂತಾದವರೆಲ್ಲರ ಬೆಂಬಲವಿತ್ತು 

ಯುದ್ದದ ಪೂರ್ವಾರ್ಧದಲ್ಲಿ ನಿಕುಂಭನ ಕೈ ಮೇಲಾಯಿತು. ಯಾದವ ಸೈನ್ಯ 
ದಿಕ್ಕೆಟ್ಟೋಡುವಂತೆ ನಿಕುಂಭನ ಸೈನಿಕರು ಪ್ರತಾಪ ತೋರಿಸಿದರು. ನಿಕುಂಭನು ಪರಿಘದಿಂದ 
ಹೊಡೆದಾಗ ಸ್ವತಃ ಕೃಷ್ಣನೇ ಮೂರ್ಛೆ ಹೋದನು. ಬಲರಾಮ ಕೃಷ್ಣನೆಡೆಗೆ ಬಂದು 
ಅಳತೊಡಗಿದನು. ಎಲ್ಲೆಲ್ಲಿಯೂ ಹಾಹಾಕಾರವೆದ್ದಿತು. ಆಗ ಕೃಷ್ಣನು ಲಕ್ಷ್ಮೀರೂಪದಿಂದ 
ಎದ್ದು ನಿಂತು ಎಲ್ಲರಿಗೂ ಅಭಯವಿತ್ತು. ನಿಕುಂಭಕನ ಸಂಹಾರ ನಿಶ್ಚಿತವೆಂದೂ 
ತಾನೀಗ ಬಹ್ಮವಿಧಿಯಂತೆ ವಿಷ್ಣುಶಕ್ತಿ ರೂಪದಿಂದ (ತ್ರಿಮೂರ್ತಿಗಳಲ್ಹೊಬ್ಬನಾದ) ವಿಷ್ಣುವಿಗೆ 
(ಅರ್ಥಾತ್‌ ತನಗೆ) ಪೀಡೆಯಿತ್ತ ನಿಕುಂಭನನ್ನು ಸಂಹರಿಸುವೆನೆಂದೂ ಘೋಷಿಸಲು 
ಯಾದವರೆಲ್ಲ ಉತ್ಸಾಹಿತರಾದರು. ಶಕ್ತಿಯೂ ಬಲರಾಮಾದಿಗಳೂ ರುಕ್ಮಿ-ಕರ್ಣ 
ಮೊದಲಾದವರನ್ನು ಸೋಲಿಸಿ ಸೆರೆಮನೆಗಟ್ಟಿದರು. ಕೌರವ ಬಲರಾಮನೊಡನೆ ರಾಜಿ 
ಮಾಡಿಕೊಂಡು ಹೋದ. ಇದನ್ನು ನೋಡಿ ದೈತ್ಕೇ೦ದ್ರನು ಮಾಯಾಯುದ್ಧವನ್ನಾರಂಭಿಸಿ 
ಬಿಟ್ಟ! ಅವನು ಮಾಡಿಬಿಟ್ಟ ಮೊದಲ ಮಾಯೆ ಎಂದರೆ ಐಮೊಗದ ಒಂದು ಸಿಂಹ. 
ಅದರ ನಾಲಗೆಗಳು ಉರಿಯುತ್ತಿದ್ದುವು; ಕಣ್ಣುಗಳು ಕಿಡಿ ಸೂಸುತ್ತಿದ್ದವು. ಅದು 
ನರಸಿಂಹಾವತಾರಕ್ಕೆ ನೂರುಪಟ್ಟು ಘೋರವಾಗಿತ್ತು ಅದರ ಆಕೃತಿ "ಒಂದು 
ಯೋಜನೋನ್ನತಿ-ಕ್ರೋಶಮಾನ' ಉಳ್ಳದ್ದಾಗಿತ್ತು. 

ಆ ಎತ್ತರದ, ಆ ಉದ್ದದ ಸಿಂಹವು ಮತ್ತೆ ಯಾದವರ ಹೃದಯವನ್ನು ವಿದವಿಸಿತು! 
ಅದರ ಘಟೋತ್ಕಚಲೀಲೆ ಕೆಲಕಾಲ ವಿಲಯದ ವಾತಾವರಣವನ್ನು ಹುಟ್ಟಿಸಿದರೂ 
ಎಷ್ಟು ಶಕ್ತಿ ರೂಪದಲ್ಲಿ ರಥಾರೂಢನಾಗಿ ನಿಂತಿದ್ದ ಕೃಷ್ಣನು ಮಾಯಾಹರಣದ ಅಸ್ತಬಿಟ್ಟು 
ಅದರ ಕತೆಗೆ ಇತಿಶ್ರೀ ಬರೆದನು. ಬಳಿಕ ಅಡಗಿದ್ದ ನಿಕುಂಭ ಅಷ್ಟೇ ಘೋರ ರೂಪದ 
ಇತರ ಕ್ರೂರಮೃಗಗಳನ್ನು ಮಾಯೆಯಿಂದ ನಿರ್ಮಿಸಿ ಛೂ ಬಿಟ್ಟು ಯಾದವ ಸೇನೆಯನ್ನು 
ಅಲ್ಲೋಲ ಕಲ್ಲೋಲಗೊಳಿಸಿದ. ಅವಕ್ಕೂ ವಿಷ್ಣುಶ್ರೀ ಮೊದಲಿನ ಮಾಯಾ ಮೃಗದ 
ಗತಿಯನ್ನೇ ಕಾಣಿಸಿತು. ಅನಂತರ ಸ್ವತಃ ನಿಕುಂಭನೇ ಎದುರು ಬಂದು ಕೃಷ್ಣನೊಡನೆ 
ಅದ್ವಿತೀಯವಾಗಿ ಹೋರಾಡಿ ಅವನ" ಯಾವ ಅಸ್ತಕ್ಕೂ ಮಣಿಯದಾದನು! "ಭಾರತದ 
ಪುರಾಣ ಪ್ರಪಂಚದಲ್ಲೇ ಸರ್ವಾಧಿಕ ಶಕ್ತಿಯುಳ್ಳದ್ದೆನಿಸಿದ ಸುದರ್ಶನವನ್ನೇ ಎತ್ತಬೇಕಾಗಿ 
ಬಂದು, ಅದರಿಂದ "ಉಪಮಾತೀತ ಬಲಸಂಪನ ನಾಗಿದ್ದ ಆ ನಿಕುಂಭನನು. ಕೃಷ್ಣನು 
ಅವನ ಅನುಯಾಯಿಗಳ ಸಮೇತ ಯಮನಿಗೆ ಮೀಸಲಿಟ್ಟ ಯಮ ಸ್ವೀಕರಿಸಿದ. 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೨೩ 


“ಯತೋ ಧರ್ಮಃ ತತೋಜಯಃ' ಎಂಬುದಾಗ ಸಿದವಾದಂತಾಯಿತು. ಕೃಷ್ಣನಾಗ 
ದಯೆಯಿಂದ ರುಕ್ಮಿ-ಕರ್ಣಾದಿಗಳನ್ನು ಸೆರೆಯಿಂದ ಮುಕ್ತಗೊಳಿಸಿದನು. 

ಅಸುರಾ೦ತಕ ಕೃಷ್ಣ ಮನೆಗೆ ಬಂದು ಮೊಮ್ಮಗಳಾದ ಭಾನುಮತಿಯ ಅಪೇಕ್ಷೆಯಂತೆ 
ಧರ್ಮಿಷ್ಠರೆನಿಸಿದ ಪಾಂಡವರಲ್ಲಿ ಕಿರಿಯನಾದ ಸಹದೇವನಿಗೆ ಅವಳನ್ನಿತ್ತು ಕಲ್ಯಾಣವನ್ನು 
ಕಳೆಗೊಳಿಸಲು ಅನುಮತಿಯಿತ್ತನು. ಆ ಪ್ರಕಾರ ಅವಳಪ್ಪ ಭಾನು ಎಲ್ಲ ವ್ಯವಸ್ಥೆಯನ್ನೂ 
ಮಾಡಿ ದ್ವಾರವತಿಯಲ್ಲಿ ಭಾನುಮತಿ ಕಲ್ಯಾಣವನ್ನು ಸಾಂಗೋಪಾಂಗವಾಗಿ 
ನೆರವೇರಿಸಿದನು. 

ಯಕ್ಷಗಾನವು “ಭಾಗವತರ ಆಟ”; “ದಶಾವತಾರದ ಆಟ” ಎಂಬುದಕ್ಕೆ ಪ್ರಸ್ತುತ 
ಪ್ರಸಂಗ ಪರಮ ಪ್ರಮಾಣವಾಗಿದೆ. ಇಲ್ಲಿ ವಿಷ್ಣುವಿನ ಅವತಾರವೇ ನಾಯಕ; ಆ 
ಅಸುರಾರಿಗೆ ನಿಕುಂಭಾಸುರನೇ ಪ್ರತಿನಾಯಕ. ಭಗವಾನ್‌ ಕೃಷ್ಣನ ಭಕ್ತರಾದ ಯಾದವರೂ 
ಪಾಂಡವರೂ ಇತರರೂ ಭಾಗವತರು. ಇದೊಂದು ಆಟ ಅರ್ಥಾತ್‌ ದೃಶ್ಯ-ನೃತ್ಯ, 
ಗೀತ, ವಾದಿತ್ರಗಳಿಂದಲೂ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ತ್ವಿಕ ಎಂಬ ಚತುರ್ವಿಧ 
ಅಭಿನಯದಿಂದಲೂ ಕೂಡಿದ ರೂಪಕ (Dram). ಸೂತ್ರಧಾರರಾದ ಮೇಳದ 
“ಭಾಗವತ'ರಿ೦ದ ಹಿಡಿದು ಧರ್ಮಾಧ್ಯಕ್ಷನಾದ ಭಗವಂತನ ಜಯದಲ್ಲಿ ಆಸ್ಥೆಯುಳ್ಳ 
ಎಲ್ಲರಿಗೂ ಇದು ಆನಂದದಾಯಕವಲ್ಲವೆ? 


ಬಿ. ಎಚ್‌. ಶ್ರೀ.ಧರ 


೧೨೪ ಯಕ್ಷಲೋಕ 


ಶ್ರೀ ಹರಿವಂಶಪುರಾಣದೊಳಗಣ 
ಯಕ್ಷಗಾನ 
ಭಾನುಮತಿ ಕಲ್ಯಾಣ 


ಪ್ರಾರ್ಥನೆ (ನಾಂದಿ) 

ಶಾರ್ದೂಲವಿಕ್ರೀಡಿತ ವೃತ್ತ 
ಶ್ರೀ ಗೌರೀಮುಖಪದ್ಮಪಂಕಜಸಖಂ ಶ್ರೀಕಂಠಮುಗಂ ಶಿವಂ 
ವಾಗೀಶಾದ್ಯಮರೌಘವಂದ್ಯಚರಣಂ೦ ಚೆಂದ್ರಾರ್ಧಚೂಡಂ ಮೃಡಂ । 
ಯೋಗಿಧ್ಯಾನ ಸುಗಮ್ಯಮೇಕಮಭವಂ ದಕ್ಷಾದ್ದರದ್ದಂಸಿನಂ 
ನಾಗಾರಿದ್ದಜಮಿತ್ರಮತ್ರ ಮನಸಾ ಧ್ಯಾಯಾಮಿ ಲಿಂಗೇಶ್ವರ ॥ 


ರಾಗ-ನಾಟಿ: ತಾಳ-ರುಂಪೆ 
ಜಯತು ವಾರಣವದನ 
ಜಯತು ವಿರಹಿತಮದನ 
ಜಯತು ತ್ರಿಭುವನ ಪೂತ ಜಯತು ಗಣನಾಥ । 
ಜಯತು ಜಯತು ಜಯತು WOW 


ವಿಘ್ನವಿಪಿನ ಕೃಶಾನು 

ವಿಘ್ನರಜನೀಭಾನು 

ವಿಘ್ನಮೇಘಸಮೀರ ವಿಘ್ನೇಶ ವೀರ 

ಜಯತು ಜಯತು ಜಯತು ॥೨॥ 


ಪರಮವಿಸ್ಮಯಚರಿತ 

ಪರತತ್ವ ಗುಣಭರಿತ 

ವರವಿನಾಯಕದೇವ ಶರಣ ಸಂಜೀವ । 

ಜಯತು ಜಯತು ಜಯತು WN 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೨೫ 


ರಾಗ-ನಾಟಿ: ತಾಳ-ರೂಪಕ 
ಶ್ರೀ ಕಮಲೇಶ್ವರ ದುರ್ಜನ- 
ಭೀಕರ ಭಯಹರ ಸಜ್ಜನ- 
ಶೋಕವಿನಾಶನ ಪರಮಕ್ಕ- 
ಪಾಕರ ದನುಜಾರಿ । 
ಆಕಲಿತಾಖಿಳರಾಜಿತ 
ಲೋಕೇಶಾದಿಸುಪೂಜಿತ 
ಸಾಕಾರನಿರಾಕಾರ ಮ- 
ಹಾಕಾರ ಮುರಾರೇ ॥ 
ಜಯ ಜಯ ಜಯ ಜಯತು ॥೧॥ 


ಕರುಣಾಸಾಗರ ಮಂದರ- 

ಗಿರಿಧರ ನಿರುಪಮ ಸುಂದರ 

ಶರದಿಂದು ಸಹಸ್ರೋಪಮ 

ವರಸದ್ಯುತಿ ವದನ 

ಧರಣೀಭಾರಕ ಹಾರಕ 

ದುರಿತಾತ್ಮಕುಲವಿದಾರಕ 

ಪರಮಾನಂದ ಪರಾತ್ಪರ- 

ತರ ವೈಕು೦ಠಪತೇ ॥ಜಯ॥ ॥೨॥ 


ಭಾಮಿನಿ 
ದಕ್ಷಸುತೆ ಶುಭಗಾತ್ರೆ ಸಕಲ ಮು- 
ಮುಕ್ಷುಜನನುತಿ ಪಾತ್ರೆ ಜಗದ- 
ಧ್ಯಕ್ಷೆ ಪಂಕಜನೇತ್ರೆ ಪುಣ್ಯ ಚರಿತ್ರೆ ಸುಪವಿತ್ರೆ | 
ಅಕ್ಷಯಾತ್ಮಿಕೆ ತಾಯೆ ವರನಿಟಿ- 
ಲಾಕ್ಷರುದನ ಜಾಯೆ ನಮ್ಮನು- 
ಪೇಕ್ಷಿಸದೇ ನೀ ಕಾಯೆ ಪಾರ್ವತಿ ಕೃಪೆಯೊಳನವರತ॥ ॥೩॥ 


ಕ್ಷೀರಸಾಗರ ರಾಜನಂದಿನಿ 
ಸಾರಸೀರುಹ ಗಂಧಿನಿ । 


೧೨೬ 


ಯಕ್ಷಲೋಕ 
ಉಲ 


ಭೂರಿ ಸೌಭಾಗ್ಯಪ್ರದಾಯಕಿ | 
ಮೂರು ಲೋಕದ ನಾಯಕಿ । 
ಜಯತು ಜಯತು WO 


ಭಕ್ತಲೋಕೋದ್ಧಾ ರಿಣೀ 
ಭಕ್ತಪರಮಾನಂದಕಾರಿಣಿ 


ಭಕಹಿತಪರಿಪೂರಿಣೀ ಜಯತು ॥೨॥ 


ಟ್ರ 


ಭಕ್ತ ಜನದಾರಿದ್ಯ ಹಾರಿಣಿ 


ಸರ್ವಸದ್ಗುಣಗಣ ಸಮನ್ವಿತೆ 

ಸರ್ವಸಜ್ಜನ ಸನ್ನುತೇ 

ಸರ್ವತೋಮುಖ ಪದ್ಮಮಂದಿರೆ 

ಸರ್ವಮಾತೃಕೆ ಇಂದಿರೇ ॥ಜಯತು॥ lA 


ರಾಗ-ಸೌರಾಷ್ಟ್ರ ತಾಳ-ಅಷ್ಟ 
ರಾಜೀವಪೀಠನ ರಾಣಿ ಸರಸ್ವತಿ | ಶಾರದಾಂಬಾ 
ವಿಶ್ವ। ಪೂಜಿತದೇವಿ ಸಂಪೂರ್ಣದಯಾಮತಿ | ಶಾರದಾಂಬಾ ॥೧॥ 


ವಿದ್ಯಾಧಿದೇವತೆ ವಿಮಲಪುಸ್ತಕವಾಣಿ | ಶಾರದಾಂಬಾ 

ಸರ್ವ । ಹೃದ್ಯಕಾರಿಣಿ ಶುದ್ಧ ಹೃದಯೆ ಪನ್ನಗವೇಣಿ | ಶಾರದಾಂಬಾ 
೨ 

ನೀಲಕುಂತಲೆ ದೇವಿ ನಿತ್ಯ ಸುಮಂಗಲೆ | ಶಾರದಾಂಬಾ 

ದಿವ್ಯ | ನಾಳೀಕದಳ ನೇತ್ರ ನಲಿಯೆನ್ನ ರಸನದಿ । ಶಾರದಾಂಬಾ ॥ ೩ ॥ 


ವಾರ್ಧಿಕ 
ನೆರೆವನೆಯನಂ ಕೂಡಿ ನಷ್ಟಕರನೆನಿಸಿ ಹಿಂ 
ದಿರುಕನೊಡನಾತಗಪಮಾನಗೈಸುತ ಮುಂದೆ 
ಸರಿವುತಾಹೀನ ಲಕ್ಷಣವಳಿದು ದೂರದೊಳ್‌ ವೃದ್ಧನಾಗುತ ಜಗದೊಳು । 
ದುರಿತಕಾರಿಯಕೆ ಪ್ರತಿಕೃತಿಯವೊಲ್‌ ತಿರುಗಿ ಹಿಂ 
ದಿರುಕನೊಳ್‌ ಮಾನಹಾನಿಯನಾಂತು ಕಪ್ಪಿನೊಳ್‌ 
ನರಳುತಿರ್ಪಾತನಂ ಪೊತ್ತು ಕುಣಿವನ ಕಂದನಂ ಮಗುಳೆ ವಂದಿಸುವೆನು ॥೧॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೨೭ 


ಈ ರೀತಿಯಿಂದ ಬಹುದೇವತೆಗಳಿಗೆ ನಮ- 

ಸ್ವಾರಂಗಳಂಗೈದು ವಾಲ್ಮೀಕಿ ಮುಖ್ಯ ಕವಿ- 

ವೀರರಂ ಧ್ಯಾನಿಸಿ ಪಿತಾಮಹೇ೦ದ್ರಾದಿ ಸುರ ಸಂದೋಹಕಭಿವಂದಿಸಿ । 
ನೀರೇರುಹಪ್ರಿಯಾದ್ಯಖಿಳಗಹರ್ಗೆರಗಿ 

ನಾರದಪರಾಶರಾತ್ಮಜ ಮುಖ್ಯ ಮನಿವರರ- 

ನೋರಂತೆ ನೆನೆದು ಸದ್ಭಕ್ತಿಯಿಂದಭಿನಮಿಸಿ ಸುಜ್ಜಾನಮಂ ಪಡೆವೆನು ॥ ೨ ॥ 


ಆಕರ 

ಭಾಮಿನಿ 
ಮೆರೆವ ಹರಿವಂಶಾಖ್ಯಚರಿತದೊ- 
ಳುರುಬಲಾಢ್ಯನಿಕುಂಭನನು ಸಂ 
ಹರಿಸಿ ಹರಿ ನಿಜಪೌತ್ರಿಯನು ನಕುಲಾನುಜಾತನಿಗೆ । 
ಪರಿಣಯವ ಮಾಡಿಸಿದ ರೀತಿಯ- 
ನರಿದು ಕ್ರಮದಲಿ ಯಕ್ಷಗಾನದೊ- 
ಳೊರೆವೆ ಬಹುಲಪುರೇಶಲಿಂಗೇಶ್ವರನ ಕರುಣದಲಿ॥ 


ಧರಣಿಪತಿ ಜನಮೇಜಯಗೆ ಮುನಿ- 
ವರನು ವೈಶಂಪಾಯನಾಖ್ಯನು 
ದುರಿತಹರ ಹರಿವಂಶ ಚರಿತವನೊರೆಯುತಿರಲು Wen 


ಯಷಿಗೆರಗಿ ಬೆಸಗೊಂಡನೆಲೆ ತಾ- 
ಪಸಶಿರೋಮಣಿ ಮುನ್ನ ದನುಜ- 


ದ್ವಿಷನು ದುರುಳನಿಕುಂಭನನು ಮರ್ದಿಸಿದನೆಂತು ॥೨॥ 
ಮಗನ ಮಗಳಹ ಭಾನುಮತಿಯನು 

ಸುಗುಣನಿಧಿಸಹದೇವಕನಿಗಾ 

ಜಗದೊಡೆಯನುದ್ದಾಹಗೈಸಿದ ಬಗೆಯದೆಂತು ॥೩॥ 


ವಿಸ್ತರಿಸಿ ಪೇಳದನು ದಯದೊಳೆ- 
ನುತ್ತ ನಮಿಸಿದ ನೃಪತಿಗಾಮುನಿ 
ಮತ್ತೆ ವರ್ಣಿಸತೊಡಗಿದನು ಸಮಚಿತ್ತನಾಗಿ Il ೪ 1 


೧೨೮ ಯಕ್ಷಲೋಕ 


ಕಥಾರಂಭ 
ರಾಗ-ಭೈರವಿ; ತಾಳ-ರುಂಪೆ 
ಅಭಿಮನ್ಯು ಪೌತ್ರ ಕೇಳಭಿವರ್ಣಿಸುವೆ ನಿನಗೆ 
ತ್ರಿಭುವನೇಶ್ವರ ಹರಿಯ ಶುಭಚರಿತ್ರವನು lO 


ವಾರಣಾಂಕಿತ ಪುರದಿ ವೀರ ಕುಂತೀಸುತರು 
ಕೌರವರ ಜತೆಯೊಳಿರಲಾರದಿರೆ ಬಳಿಕ ॥೨॥ 


ಧರೆಯೊಳರ್ಧವ ಪಡೆದು ಪೊರಟು ಶಕ್ತ ಪ್ರಸ್ಥ- 


ಪುರದೊಳೊಪ್ಪಿದರವರು ಪರಮಸೌಖ್ಯದೊಳು la 
ಸತ್ಯಧರ್ಮಂ೦ಗಳನು ನಿತ್ಯದಲಿ ಬಿಡದೆ ಹರಿ- 
ಭಕ್ತಿಯಿಂದಿಳೆಯನಾಳುತ್ತಿರ್ದರವರು lu © 
ಪಾಂಡವರ ಒಡ್ಡೋಲಗ 
ಭಾಮಿನಿ 


ಭೂಮಿಪತಿ ಕೇಳೊಂದು ದಿವಸದೊ- 

ಳಾ ಮಹಾಮತಿ ಧರ್ಮತನಯನು 

ಭೀಮ ಫಾಲ್ಗುಣ ಮಾದ್ರಿಯಣುಗರು ದ್ರುಪದ ಸುತೆ ಸಹಿತ । 
ಸ್ವಾಮಿ ಜೀಯೆನುತೆಸೆವ ಸುಭಟ- 
ಸ್ತೋಮದಿಂದೋಲಗವನಿತ್ತನು 

ಪ್ರೇಮದನುಜ ಧನಂಜಯನ ಮೊಗ ನೋಡುತಿಂತೆಂದ ॥ 


ಧರ್ಮಜನ ಆದೇಶ 
ರಾಗ-ಕೇದಾರಗೌಳ; ತಾಳ- ಅಷ್ಟ 
(ಧಾಟಿ- ರಾಜಶೇಖರ ಮಹಾ । ರಾಜಧರ್ಮಜ ಕೇಳು) 
ಅನುಜನೆ ಕೇಳು ನಮ್ಮನೆ ತನ್ನ ಪ್ರಾಣ೦ಗ- 
ಳೆನುತ ಪಾಲಿಸುತಿರ್ಪನು । 
ವನರುಹನಾಭನಾತನ ನಾವು ಕಾಣದೆ 
ಬಹು ದಿನ ಸಂದುದಿನ್ನು [Wen 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೨೯ 


ಭರದಿಂದ ದ್ವಾರಕಾಪುರಕಾಗಿ ಪೋಗಿಯ- 

ಲ್ಲಿರುವರ ಕ್ಷೇಮವನು | 

ಅರಿದು ಶ್ರೀ ಕೃಷ್ಣನ ಕರಕೊಂಡು ಬಾರೆಮ್ಮ 

ಪುರಿಗೆ ಬೇಗದಲಿ ನೀನು ೨ 


ಯದುಕುಲ-ತಿಲಕನಿಷ್ಟದ ಮಿತ್ರ ನೀನೆಮ್ಮೊ- 

ಳಿದು ದಿಟವಾಗಿಹುದು । 

ಅದರಿಂದ ನೀನೆ ಪೋಪುದು ಹಿತವೆನೆ ಪಾರ್ಥ- 

ನದಕೆ ಸಮ್ಮತಿಯಿತ್ತನು la 


ಅಗಜಗೆರಗಿಯನುಗಹವಿರಲೆಂದು 

ವಿಗ್ರಹ ವಿಜಯ ತಾನು । 

ಉಗ್ರಧನ್ವಾಧಿ ಸಮಗ್ರ ಸಂಗಹವ ಪ- 

ರಿಗ್ರಹಿಸುತಲೆದ್ದನು 1೪॥ 


ವರಮಹಾರಥವೇರಿ ನರನಿಂದ್ರಸೇನ ನೆಂ। 

ದಿರುವ ಸಾರಥಿ ಸಹಿತ । 

ತರದಿಂದ ದ್ವಾರಕಾ-ಪುರಕಾಗಿ ಪೋದನು 

ಹರಿಯ ನೋಡುವೆನೆನುತ I 


ಅರ್ಜುನ-ಕೃಷ್ಣರ ಮಿಲನ 
ರಾಗ-ಮಧ್ಯಮಾವತಿ; ತಾಳ-ತ್ರಿಪುಟ 
(ಧಾಟಿ- ಮಗುಳೆ ಪುರುಷೋತ್ತಮನ ಸುಪ್ಪ । ತ್ರಿಗೆಯನೇರಿಸಿ ) 
ದ್ವಾರಕಾಪುರದರಮನೆಯೊಳಸು- 


ರಾರಿ ಬಂಧುಗಳೊಡನೆ ಕುಳಿತಿರೆ 
ದ್ದಾರ ಪಾಲಕರೈದಿ ಪೇಳ್ಗರು ಧೀರ ಪಾರ್ಥನ ಬರವನು WO 


ಹರುಷದಲಿ ತನ್ನೆಡೆಗೆ ನರನನು 
ಕರೆಸಿಕೊಂಡನು ಕೃಷ್ಣ ನವನಡಿ- 
ಗೆರಗಲಾತನನಪ್ಪಿ ಹರಿ ಬಹುಪರಿಯ ಸತ್ಯೃತಿಗೈದನು ॥೨॥। 


೧೩೦ ಯಕ್ಷಲೋಕ 


ವಿಮಲ ಮತಿ ಪೃಥೆ ಪಾರ್ಥಿವಾಗಣಿ 
ಯಮಜ ಮೊದಲಾದವರ ಕುಶಲವ 
ಕ್ರಮದೊಳಗೆ ಬೆಸಗೊಳುತ ನಿನ್ನಾಗಮನವೇನುಸುರೆಂದನು ॥೩॥ 


ಬಂದ ಕಾರ್ಯವೆಲ್ಲವನು ವಿಬು- 
ಧೇಂದನುತನರುಹಿದರೆ ಕೇಳುತ 
ಮಂದಹಾಸದೊಳಾಗ ದೇವಮುಕುಂದನೊಲಿದಿಂತೆಂದನು YN 


ಕಾರ್ಯ ಪ್ರಸ್ತಾವ 
ವಾರ್ಧಕ 
ನರನೆ ಕೇಳ್‌ ವಾಜಿಮೇಧಾದ್ವರಮ್‌ ಮತ್ತುತನ 
ತರಳೆಯ ವಿವಾಹವಿಂತೆರಡು ಕಾರ್ಯಂಗೈವ 
ಭರದೊಳಿಹೆವೀಗ ನಿನ್ನಿಷ್ಟಮಮ್‌ ಸಲಿಸಲ್ಕೆ ಸಮಯವಲ್ಲಿನ್ನು ನೀನು | 
ನೆರೆ ನಮ್ಮ ಸಾಹಚರ್ಯದೊಳಿಹುದು ಲೇಖನಮ್‌ 


ಪೊರಡುವದು ಕ್ರಮದಿಂದ ನಿಮ್ಮ ಪುರಿಗೆನೆ ಕೇಳ್ದು 
ಹರಿಯ ಸುಪ್ರೇಮದುಕ್ತಿಗೆ ಪಾರ್ಥನಾನಂದದಿಂದ ಸಮ್ಮತಿಯಿತ್ತನು ॥ 


ಕಂದಪದ್ಯ 
ನರನ೦ ಮನ್ನಿಸಿ ಬಳಿಕಾ 
ಹರಿ ಬಾಂಧವರೊಡನೆ ಭೋಜನಾದಿಗಳಿಂದಂ । 
ಪರಮಾನಂದದೊಳಿರ್ದಾ 
ಮರುದಿನ ವಸುದೇವ ಮುಖ್ಯರೊಡನಿಂತೆಂದಂ॥ 


ರಾಗ-ಘಂಟಾರವ; ತಾಳ- ಏಕ 

(ಧಾಟಿ- ಯಾಕೆ ನಮಗಾ ಮಾನಿನಿಯ ತಳ್ಳಿ | ಯೆಂಬಂತೆ) 
ನುಡಿಯನಾಲಿಸಿರೆಲ್ಲರಂದಿನೊಳು 
ನಾವೆಲ್ಲರೊಮ್ಮನ- 
ವಿಡಿದು ನಿಶ್ಚಯಿಸಿರುವ ಕಾರ್ಯಗಳು 
ನಡೆಯುತಿರಲಿನ್ನೆಂಟು ದಿನಕೀ 
ಕಡೆಗೆ ಬಂದೊದಗುವೆನೆನುತ ಬಲ 
ನುಡಿದು ಕಾರ್ಯಾಂತರದಿ ಗೋಕುಲ- 
ದೆಡೆಗೆ ತಾನೈದಿರುವನಲ್ಲವೆ Wen 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೩೧ 


ಅದು ನಿಮಿತ್ತದೊಳಿಂದು ಮುಂದಾಗಿ। ಆ ಬ್ರಹ್ಮಾದತ್ತಾಂ- 

ಕದ ಮಹೀಸುರನೆಡೆಗೆ ನೀವ್‌ ಪೋಗಿ । 

ಮೊದಲು ದಿನವನು ಕೇಳಿ ತತ್ವಾ- 

ರ್ಯದಲಿ ಯತ್ನಿಪುದನಿತರೊಳಗೀ 

ಸದನಕಗ್ರಜಬರುವನಾವ್‌ ಬಂ 

ದೊದಗುವೆವು ನಿಮ್ಮಯ ಸಹಾಯಕೆ ॥1೨॥ 


ಎಂದು ನಗಧರ ನುಡಿದ ನುಡಿಗಳನು । ಕೇಳ್ಬೆಲ್ಲರಹುದಹು- 

ದೆಂದು ಸಮ್ಮತಿಸಿದರು ಶೂರಜನು । 

ಕಂದ ನಿನ್ನಭಿಮಂತ್ರ ಮನಕಾ- 

ನಂದವಾಯಿತು ಪೊರಡುವೆವು ತಾ- 

ವೆಂದು ವೇಣುಧರಂಗೆ ಪೇಳಿದು 

ಕುಂದದವನನುವಾದನಾಗಲೆ Wa 


ಅನಘಶೂರಜ ಭೋಜ ದ೦ಷ್ಟಕರು | ಉದ್ಭವನು ಸತ್ಯಕ- 
ತನಯನಕ್ರೂರಾದಿ- ಪಟುಭಟರು | 

ವನಿತೆ ದೇವಕಿ ಮುಖ್ಯ ಮಹಿಳೆಯ- 

ರನುಚರರು ಚತುರಂಗ ಬಲ ಮೇ- 

ದಿನಿಯ ಸುರರು ಸಮೇತ ಹೊರಟರು 

ವನರುಹೇಕ್ಷಣನಾಜ್ಞೆಯಿಂದಲಿ lu © 


ರಾಗ-ಕಾಂಬೋಧಿ; ತಾಳ-ರುಂಪೆ 
ಈ ರೀತಿಯಿಂದವರು ದ್ವಾರವತಿಯನು ಬಿಟ್ಟು 
ಪಾರಿಯಾತ್ರಾಚಲದ ಕಡೆಗೆ ॥ 
ದಾರಿಯನು ಹಿಡಿದೈದಿ ಸೇರಿದರು ಕ್ರಮದೊಳಾ 
ವೀರವಿಪ್ರನ ವಸತಿಯೆಡೆಗೆ WO 


ವಂದಿಸಿದರಾಭೂಸುರೇಂದನನು ಕಂಡಿವರು 

ಚೆಂದದಿಂದವನು ಸತ್ಕರಿಸಿ | 

ಬಂದ ಕಾರಿಯವಾವುದೆಂದೆನಲು ವಸುದೇವ- 

ನಂದು ನುಡಿದನು ಮಗುಳೆ ನಮಿಸಿ ॥೨॥ 


೧೩೨ ಯಕ್ಷಲೋಕ 


ಅನಘಮತಿ ಕೇಳು ನೀ ಮುನಿಯಾಜ್ಞವಲ್ಕ್ಯಶಿ- 

ಷ್ಯನು ಸರ್ವಶಾಸ್ತಕೋವಿದನು ॥ 

ಯೆನಗೆ ಸಹಪಾಠಿ-ಸಖನಿನಿತಿಹುದರಿ೦ಂದೊಂದ 

ನೆನೆದು ನಿನ್ನೆಡೆಗೆ ಬಂದಿಹೆನು ॥೩॥ 


ನಿನ್ನ ಪೌರೋಹಿತ್ಯವನು ಪಡೆದೀಕಡೆಯೊ- 

ಳುನ್ನತ ಸುವಾಜಿ ಮೇಧವನು ॥ 

ಚೆನ್ನಾಗಿ ಮಾಡಬೇಕೆನ್ನುತಿಲ್ಲಿಗೆ ಬಂದೆ- 

ನೆನ್ನಲಾ ವಿಪ್ರನುಸುರಿದನು 9 


ರಾಗ-ತೋಡಿ; ತಾಳ-ತ್ರಿಪುಟ 
(ಧಾಟ-ಕೇಳು ನೃಪ ಕೆಲವಿಹುದು ನಿನ್ನಲಿ | ಯೆಂಬಂತೆ) 
ಲೇಸನಾಡಿದೆಯೊನ್ನೊಳೆಲೆ ಧರಣೀಶ ಕೇಳೀತೆರದಿ ನಿನ್ನಭಿ- 
ಲಾಷೆಯಿರಲದಕೇನು ನಿರ್ಬಂಧ 
ವಾಸುದೇವನ ಕರುಣವಿದೆ ನಮಗೇಸು ಘನವೀ ಮಖವಿದನು ಸಂ- 
ತೋಷದಲಿ ಮಾಡಿಸುವೆ ತಾನೆಂದ WOW 


ಎನುತ ಹಯಮೇಧಾಂಕದದ್ದರವನು ಸಮಾರಂಭಿಸಲು ಕೇಳೈ 

ದಿನವು ನಾಳಿನ ಚೈತ್ರಪೌರ್ಣಿಮೆಯು। 

ನಿನಗೆ ನಿನ್ನನ್ವಯಕೆ ಸುಖಸಾಧನವು ತಾರಾಬಲ ಪರಿಷ್ಕೃತ- 

ವೆನುತ ಸಕಲವನಾತಗರುಹಿದನು ॥೨॥ 


ತಿಳಿದುಕೊಂಡೆಲ್ಲವನು ಭೂಸುರತಿಲಕನಿಂದಾ ಯಾದವರು ಮುಂ 

ಗೆಲಸ ಕಾವರ್ತಾತರಂಗಿಣಿಯ । 

ಬಳಿಯೊಳದ್ದರ ಶಾಲೆಗೈಸುತ ಹಲವು ಬೀಡಾರಗಳ ರಚಿಸುತ 
ಕೆಲಸಗೈಯುತಲಿರ್ದರೀ ಪರಿಯ ॥೩॥ 


ಸಮುದ್ರಯಾತ್ರಾಪಕರಣ 
ಕ೦ದಪದ್ಯ 
ಧರಣಿಪ ಕೇಳಿವರಿಂತಿರು- 
ತಿರಲತ್ತಲ್‌ ದ್ವಾರಕಾಪುರದ ಭವನದೊಳಂ । 
ಹರಿಗಾ ರುಕ್ಮಿಣಿ ಮುಂತಾ- 
ದರಸಿಯರಭಿನಮಿಸಿ ನುಡಿದರೀಪರಿಯಿಂದಂ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೩೩ 


ರಾಗ-ತೋಡಿ; ತಾಳ-ಅಷ್ಟ 
(ಧಾಟಿ-ಬಂದ ಯೋಗಿನಿಯನ್ನು ಕಾಣುತ್ತ ಮಿಥಿಲೇಂದ್ರ) 
ಜೀವಿತೇಶ್ವರನೆ ಕೇಳೀವೇಳೆಯೊಳಗೆ ವಿ- 
ಭಾವರೀಪತಿಸಂಗದಿ । 
ಕೇವಲ ಶೋಭೆಯಿಂದಾವರಿಸುವಳು ರ- 
ಸಾವಳಯವನಂದದಿ (Wen 


ವರುಷ ವರುಷಕೊಮ್ಮೆ ಶರಧಿಯಾತ್ರೆಯ ಮಹ- 
ತ್ತರದಿಕೌಮುದಿಯೊಳಗೆ । 

ಹರುಷದಿ ಗೈದು ವಿಹರಿಸುವ ಪದ್ಧತಿ । 

ಇರುವದಲ್ಲವೆ ನಮಗೆ ॥೨॥ 


ಇಂದು ನಮ್ಮಿಷ್ಟವೇನೆಂದು ಪೇಳುವದೇತ- 

ಕೆಂದು ಕೈಮುಗಿಯಲಂದು | 

ಕಂದರ್ಪ ಜನಕನಿಂತೆಂದನು ಕೃಪೆಯೊಳಾ 

ಸುಂದರಿಯರಿಗೊಲಿದು WAN 


ತಿಳಿದೆ ನಿಮ್ಮಿಷ್ಟವ ಸಲಿಸುವೆನೀದಿನ 

ಬೆಳುದಿಂಗಳೊಳಗೆನ್ನುತ 

ತಿಳುಹಿ ತತ್ಕಾರ್ಯಕೆಂದೊಲಿದನುಗೈದನು | 

ಬಲವೈರಿಸುತಸಹಿತ Wu © 


ಭವನ ರಕ್ಷಣೆಗೆ ವಿಕದುವನುಗನೆಂ 

ಬವನ ನೇಮಿಸಿ ಕೃಷ್ಣನು । 

ರವಿಯಸ್ತಮಿಸಲು ಯಾದವರನೆಲ್ಲರ ಕೂಡಿ । 

ತವಕದಿ ಪೊರಮಟ್ಟನು ೫ 


ಹರಿಸುತ ಭಾನುವಿನುರುವ ಕನ್ಯಾಪುರ 

ಮೆರೆವುದುದ್ಕಾನದಲ್ಲಿ । 

ನೆರೆ ಭಾನುಮತಿಯಲ್ಲಿ ಪೊರಡದಿದ್ದಳು ಸಹ- 

ಚರಿಯರ ಕೇಳಿಯಲ್ಲಿ ॥೬॥ 


೧೩೪ ಯಕ್ಷಲೋಕ 


ವಾರ್ಧಕ 
ದೇವಿ ರುಕ್ಮಿಣಿ ಮುಖ್ಯ ದೇವಿಯರ ವೃಂದದಿಂ 
ದೇವಕೀಸುತನುಳಿದ ಭಾವಜಾದ್ಯರ್‌ ತಮ್ಮ 
ಜೀವಿತಸ್ತ್ರೀಯರಿಂ ತೀವಿದರ್‌ ಗಣಿಕೆಯರ ಸಾವಿರಂ ಸಂದಣಿಸಿತು । 
ದೇವದುರಿದುಭಿಯಾಪುಭಾವವೆನೆ ಮೊಳಗಿತು ಮ 
ಹಾವಾದ್ಯದುತ್ಕಟ ವಿರಾವಮೊಲವಿಂದ ಪಾ- 
ರಾವಾರಯಾತ್ರೆಗೆ ವಿಭಾವರಿಯೊಳ್ಳೆದಿದರದೇವೇಳ್ವೆನ್‌ ಅಚ್ಚರಿಯನು॥ ೧ ॥ 


ಸುಳಿದೇಳ್ಳಗಾಳಿಯಿಂದುರುಬುದ್ದುದಾಳಿಯಿಂ 

ಹೊಳೆವ ಕಲ್ಲೋಲಗಳ ವಿಪರಿಮಿತ ಶಾಲಗಳ 

ಚಲಿಪ ಕುಂಭೀರಗಳ ಘನಶಿಂಶುಮಾರಗಳ ಮಂದಿರಮಿದೆಂದಖಿಳರು । 
ತಿಳಿಯೆ ಶೋಭಿತಮಾಗಿ ಬಹುಘೋಷಯುತಮಾಗಿ 

ಸಲೆ ವಿಪುಲಫೇನಸಂಭೃತಮಾಗಿ ಮೀನಸಂ 

ಕುಲ ಸಮಾಕರಮಾಗಿ ಧರೆಗೆ ಭೀಕರಮಾಗಿ ಜಲಧಿ ಕಂಗೊಳಿಸಿರ್ದುದು ॥೨॥ 


ರಾಗ-ಮಧ್ಯಮಾವತಿ; ತಾಳ-ತ್ರಿಪುಟ 
(ಧಾಟಿ-ಪಾಲಯ ಮೃದುಭಾಷಣ-ಎಂಬಂತೆ) 


ಜಲ ಕೇಳಿಯಾಡಿದರು | ಯಾದವರೆಲ್ಲ | ಜಲಕೇಳಿಯಾಡಿದರು ॥ಷ। 


ಸತಿಯರು ಪತಿಗಳೊಳು । ಬೆರೆತು ಜತೆ 

ಜತೆಯಾಗಿ ತಂತಮ್ಮೊಳು ॥ 

ಅತಿ ಹರುಷದಲಿ ಹಿಗ್ಗುತ ಸರಸೋಕ್ತಿಯಾ- 

ಡುತ ನಸುನಗುತ ನಿಲ್ಲುತ ಕೈಯ ಬೊಗಸೆಯೊಳ್‌ ॥ 

ಸತಿ ಪತಿಗೆ ಪತಿ ಸತಿಗೆ ನೀರೆರ- 

ಚುತ ಮುಖಾಂಬುಜ ಕೇಳ್ವ ಸಮಯದ 

ಮಿತಿಯನುಸಿರುತ ಮುಳುಗುತೇಳುತ 

ನುತಿಸಿ ನಿಂದಿಸಿಕೊಳುತ ನಲಿಯುತ [Wen 


ನಳಿನಾಕ್ಷನಾಜ್ಞೆಯೊಳು । ನಾವೆಗಳಲ್ಲಿ | ಹೊಳೆದವನೇಕಗಳು ॥ 
ಕೆಲರು ಧೀವರ ವೇಷಗಳಲೊತ್ತಿ ಹಾಯ್ದುತ 
ಕೆಲವರಾನಾವೆಗಳೊಳಗೇರಿ ನಲಿಯುತ್ತ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೩೫ 


ಲಲನೆಯರು ದನಿದೋರಿ ಪಾಡುತ 

ಘುಳುಘುಳಿಪ ಕಲ್ಲೋಲವಾರಿಯ 

ಸುಳಿಗಳಲಿ ದುಮ್ಮಿಕ್ಕಿ ಅಲ್ಲಿಯೆ 

ಮುಳುಗುತಿನ್ನೊಂದೆಡೆಯೊಳೇಳುತ್ತ ॥೨॥ 


ಶರಧಿಯೊಳಿಂತವರು | ಕ್ರೀಡಿಸಿ ಪರಿ | ಪರಿಯಿ೦ದ ಬಳಿಕೆಲ್ಲರು । 
ಹರುಷದಿ ಮಡಿವಸ್ತಾಭರಣ ಸುಗಂಧಕ- 

ಸ್ತುರಿಗಳಿಂದೊಲಿದು “ಶೃಂಗರಿಸಿಕೊಂಡಮಲ ಕ- 

ರ್ಪರದ ವೀಳ್ಯವ ಸವಿದು ರೈವತ- 

ಗಿರಿಗೆ ಸಾರಿದು ನೃತ್ಯಗಾಯನ 

ಮುರಜ-ತಾಳ-ಮೃದಂಗ ತಾಡನ- 

ಭರದ ಕಾರ್ಯಗಳಿಂದ ನಲಿದರು ॥೩॥ 


ವೈರಬೀಜ 
ವಾರ್ಧಕ 
ಅರಸ ಕೇಳ್‌ ಪಾರಿಯಾತ್ರದ ಬಳಿಯೊಳೆಸೆವ ಷಟ್‌- 
ಪುರನಾಮದುರ್ಗದೊಳ್‌ ಗಾಂಧರ್ವರೂಪದಿಂ 
ದಿರುತಿಹ ನಿಕುಂಭಾಸುರಂ ಸಹೋದರ ವಜನಾಭನಂ ಪ್ರದ್ಯುಮ್ನನು । 


ಮುರಿದವನ ಸುತೆ ಪ್ರಭಾವತಿಯನುಂ ತಂದವನ 
ವರವಜ್ರನಗರಮಂ ಸ್ವಾಧೀನಗೈದು ಕೊಂ 
ಡಿರುವನಿದಕಚ್ಯುತನೆ ಮೂಲವೆಂದವನ ವೈರವನೆ ಸಾಧಿಸುತಿರ್ದನು ॥ 


ಭಾಮಿನಿ 
ಯದುಕುಲದ ಕನ್ಕೆಯನು ತಂದಾ 
ಪದುಮಲೋಚನಮದನಮುಖ್ಯರ 
ಸದೆಬಡಿವ ಬಗೆಗಾಗಿ ಬೇಹಿನ ಚಾರರನಟ್ಟಿರಲು । 
ಯದುಕುಟುಂಬದ ಗೂಢವಿಷಯದ 
ಹದನವೆಲ್ಲವನೈದೆ ತಿಳಿದವ- 
ರೊದಗೆ ಷಟ್ಟುರಕ್ಕದಿ ಪೇಳ್ಬರು ಖಲನಿಕುಂಭನಿಗೆ ॥ 


೧೩೬ ಯಕ್ಷಲೋಕ 


ರಾಗ-ಮುಖಾರಿ; ತಾಳ-ಏಕ 
(ಧಾಟ-ಲಾಲಿಸಿ ಕೇಳಿಂದ್ರ ಸಂಜಾತ ಆಲಸ್ಯಮಾಡದೇಳು ಸಂಗರಕೆ) 
ಅಸುರೇ೦ದ್ರ ಲಾಲಿಸೆಮ್ಮ ನುಡಿಯ, ಪ್ರೀತಿಯೊಳೆಮ್ಮೊಡೆಯ | 
ಅಸುರೇ೦ದ್ರ ಲಾಲಿಸೆಮ್ಮ ನುಡಿಯ ॥ ಪಯ। 


ದೊರೆಯೇ ನಿನ್ನಾಜ್ಞೆಯನ್ನು ಪಡೆದು | ಊರೂರುಗಳನು | 

ತಿರುಗುತ್ತ ಮುಂದೆ ಮುಂದೆ ನಡೆದು ॥ 
ಪುರ-ವನ-ನದಿ-ನದ-ಗಿರಿ-ಗುಹೆ-ಗಣಿ-ಗ 

ಹ್ವರಗಳನೆಲ್ಲವ ಪರಿಕಿಸುತಲ್ಲ- 

ಲ್ಲಿರದೆ ಮಹಾಜಾಗರತೆಯೊಳೊದಗುತ 

ಕೊರತೆಗೊಳದೆ ಬಹು ಪರಿಯಲಿ ದಣಿದೆವು WOW 


ಮೊದಲೇ ಯಾದವರ ಮೇಲೆ ಧೀರ । ಮಾಗಧ-ಕಾಳಿಂಗ । 
ಮೊದಲಾದ ನೃಪರಿಗೆಲ್ಲ ವೈರ ॥ 

ಉದಿಸಿ ಬೆಳೆವುದೆಂಬುದನರಿವುತ ದುರ್‌- 
ಮದಯಾದವಪುರಕೊದಗಿದೆವಲ್ಲಿರು- 

ವಧಮರು ಬಹುಸಂಖ್ಯದೊಳಾವರ್ತಾ 

ನದಿಯೆಡೆಗೈದಿಹರಿದನೀಕ್ಷಿಸಿದೆವು ೨ 


ದಡಿಗರು ಮತ್ತೆ ಕೆಲರು ಜೀಯ । ನಾರಿಯರ ಸಹಿತ | 
ಜಡಧಿಯೊಳಾಡುತಿರ್ದರಯ್ಯ ॥ 
ಅಡವಿಯೊಲೊಂದಿದೆ ಬಡಮನೆಯದರೊಳು 
ಹುಡುಗಿಯರಿಹರುಗಡಿಸುವ ಪುರುಷರ 

[a 
ತಡೆಯಿರದೊಬ್ಬಳ ಬೆಡಗತಿಶಯ ಪೊರ- 
ಮಡು ನೀನಾಕೆಯ ಹಿಡಿತಹ ಕಾರ್ಯಕೆ WA 


ನಿಕುಂಭ-ನಿರ್ಧಾರ 
ರಾಗ-ಸೌರಾಷ್ಟ್ರ ; ತಾಳ-ತ್ರಿಪುಟ 
ಚರರ ನುಡಿಯನು ಕೇಳುತಲೆ ನಿ- 
ಷ್ಠುರಬಲಾಢ್ಯ ನಿಕುಂಭನೆದ್ದನು 
ಹರುಷದಿಂದುಬ್ಬೇರಿ ಮೀಸೆಯ ತಿರುಗುತಾಗ WO 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೩೭ 


ಭಳಿ ಭಳಿರೆ ಚಾರಕರೆ ನಿಮ್ಮನು 
ಕಳುಹಿದುದು ಸಾಫಲ್ಯವಾಯಿತು 
ಹಲವು ಮಾತಿಂದೇನು ಮೆಚ್ಚಿದೆನೊಲಿದೆ ನಿಮಗೆ ॥೨॥ 


ಈಗಲೇ ಯದುರಾಜ ಪುರದೆಡೆ- 
ಗಾಗಿ ನಡೆವಾ ನಾಗವೇಣಿಯ 
ತಾಗಿ ಹಿಡಿದೆಳತರುವೆನಿಲ್ಲಿಗೆ ಬೇಗದಿಂದ ॥1೩॥ 


ಬಳಿಕ ಬಲಸಹಿ ೈದಿ ರಿಪುಗಳ 
ಪೊಳಲ ಸೂರೆಯಗೊಂಡು ಯಾದವ- 
ಬಲವ ಬಡಿದಪ್ಪಳಿಸಿ ಕೊಲುವೆನು ಕಲಿತನದೊಳು Wn 


ದ್ವಿವಿದವಾನರನೆಮಗೆ ಸಖನಾ- 
ದವನು ನಾಗಾಯುತಬಲನು ಬರಿ- 
ಸುವೆನು ನಮ್ಮ ಸಹಾಯಕಾತನ ಜವದೊಳೆಂದ ॥೫॥ 


ಭಾನುಮತಿಯ ಅಪಹಾರ 
ರಾಗ-ಸಾ೦ಗತ್ಯ ತಾಳ-ರೂಪಕ 
ಅರಸ ಕೇಳ್‌ ಬಳಿಕ ವಾನರನು ಸಹಾಯಕ್ಕೆ 
ಬರುವಂತೆ ಪೇಳ್ವ ವಾಕ್ಯವನು | 
ಅರುಹಿ ಚಾರಕರನ್ನು ತೆರಳಿಸಿ ಭರದಿಂದ 
ಪೊರಟನೇನೆಂಬೆನಾ ಖಲನು Neon 


ಅನುಚರರೊಡಗೊಂಡು ದನುಜನೈದಿದ ಗಿರಿ 

ವನಗಳ ಕಳೆದರಣ್ಯದಲಿ | 

ಮಿನುಗುವ ಕೃಷ್ಣನಂದನ ಭಾನುವಿನ ಕನ್ಯಾ 

ಜನದ ಮಂದಿರಕೊಲವಿನಲಿ ॥೨॥ 


ಭಾನುನಂದನೆಯು ಸುಮ್ಮಾನದಿ ಮಿಗೆಮಂದ- 
ಯಾನೆಯರೊಡನೆಸೆದಿರಲು ॥ 

ದಾನವಪತಿಯಂತರ್ಥಾನದೊಳಿರ್ದು ತಾನ್‌ 

ಆ ನಿತಂಬಿನಿಯ ನೋಡಿದನು lA 


೧೩೮ ಯಕ್ಷಲೋಕ 


ತರುಣಿಯ ರೂಪಸಂದರುಶನಮಾತ್ರದಿ 

ಜರಿದುದು ಖಳನ ದುರ್ಮದವು ॥ 

ಸ್ಥರಶರ ಹತಿಯಿಂದ ಕರಗಿ ಕಂಗೆಡುತಾಗ 
ಮರುಳುಗೊಂಡಿಂತೆಂದನವನು WS 


ರಾಗ-ಯಮುನಾಕಲ್ಯಾಣಿ; ತಾಳ-ಆದಿ 


ಅಹಹಾ ಇನ್ನೆಂಥ ಸುಂದರಿಯೀಕೆ | ನೋಡೆ 
ಮಹಿಳೊಳಿಲ್ಲಿಂಥ ಚೆಲುವಿನಾಕೆ ॥ಪ॥ 


ಶರದಿಂದು-ಬಿಂಬವೊ ತಾವರೆಯೋ। ಮತ್ತೀ 

ತರುಣಿಯ ವದನಮಂಡಲ ಸಿರಿಯೋ। 

ಸ್ಮರನ ಸಾಯಕವೊ ಯಾದವ ಸುತೆಯ। ರೂಪ- 

ದಿರವೊ ಪೇಳುವರಾರು ನಿಜಗತಿಯ [Ken 


ಸಾರಸಭವನ ಗಂಗಾಧರನಗೋತ್ರ- 

ವೈರಿಯ ಸರಸಿರುಹೋದರನ । 

ನಾರಿಯರ್ಗಿವಳ ಲಕ್ಷಣವಿಲ್ಲ। ವೆಂದು 

ತೋರುವದೆನಗಿದು ಸಟೆಯಲ್ಲ ॥೨॥ 


ಇವಳಂಗ ಸಂಗಸೌಖ್ಯವ ನಾನು । ಅನು- 

ಭವಿಸಿದೆನಾದರೆ ಬಳಿಕಿನ್ನು ॥ 

ಭುವನಮೂರರೊಳೆನಗೆಣೆಯಿಲ್ಲ | ಗೌರೀ- 

ಧವನಾಣೆಯೀಮಾತು ಪುಸಿಯಲ್ಲ ॥೩॥ 


ಕಂದಪದ್ಯ 
ಖಲನೀರೀತಿಯೊಳಾ ನಿರ್‌- 
ಮಲೆಯರ ಹಲವಂಗದಿಂದ ವರ್ಣಿಸುತಾಗಳ್‌ । 
ನಿಲಲಾರದೆ ತವಕದೊಳಾ 
ಜಲಜಾಕ್ಷಿ ಮುಂದೆ ನಿಂತು ತಾನಿಂತೆಂದಂ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೩೯ 


ರಾಗ-ಕಾಂಬೋಧಿ ; ತಾಳ-ರುಂಪೆ 
ನಾರೀಶಿರೋಮಣಿಯೆ ನೀರೇ ಭಾಮಾಮಣಿಯೆ 
ಮಾರನರಗಿಣಿಯೇ ಕೇಳೆನಗೆ । 
ಮೂರುಲೋಕದ ಸುಭಟವಾರದೊಳಗಿದಿರಿಲ್ಲ 
ಕಾರಣವನೊರೆವೆ ಕೇಳ್‌ ನಿನಗೆ Neon 


ಶರಜಸ೦ಭವನಿತ್ತ ವರದಲಾರಿಂದಲೂ 

ಮರಣವೆನಗಿಲ್ಲವೆಲ್ಲರನು । 

ಧುರದಿ ಗೆಲಿದವನೆನ್ನನರಿದುಕೋ ಧೀರಷಟ್‌- 

ಪುರಪತಿ ನಿಕುಂಭನಾಗಿಹೆನು ॥೨॥ 


ಮದುವೆಯಾಗಿಲ್ಲ ನಿನಗದರಿಂದ ನೀನೆನ್ನ 

ಪದವನಾಶ್ರಯಿಸು ಯಾದವರು । 

ಮೊದಲೆ ಸಮ್ಮತಿಸಿರ್ಪರಿದು ನಿಜವು ಮಾತಾಡು । 

ಪದುಮಮುಖಿ ನೀನೆಂದನವನು IAN 


ಭಾಮಿನಿ 
ಮಾನವಾಧೀಶ್ವರನೆ ಕೇಳಾ 
ಭಾನುಮತಿಯಾಲಿಸುತಲಿದ್ದಳು 
ದಾನವರ ಮಾತುಗಳ ನುಡಿದಳು ಮನದೊಳೀ ಖಳನು | 
ಮಾನಗೇಡಿ ಮದಾಂಧ ಮಗುಳ- 
ಜ್ಞಾನಿಯಿವನೆನ್ನೊಳಾವನರಿಯನು 
ತಾನು ವಿವರಿಸಿ ಪೇಳ್ವೆನೆನುತಿ೦ತೆ೦ದಳಾತನಿಗೆ ॥ 


ರಾಗ-ಸುರಟಿ; ತಾಳ-ರೂಪಕ 
(ಧಾಟಿ-ಯಾಕೆ ಪೇಳ್ವೆಯಿಂತು ಬರಿದೆ | ಸಾಕು ಮುನಿಪನೇ) 
ಯಾತಕಾಗಿ ಪೇಳ್ವೆಯಿಂಥ ಮಾತನೆನ್ನೊಳು । 
ನೀತಿಯಿಲ್ಲ ತಿಳಿದು ನೋಡು ದೈತ್ಯ ನಿನ್ನೊಳು ॥ಪ॥ 


ದಾನವರಲಿ ದುರುಳನಾಗಿ ನೀನು ಬಾಳುವೆ । 

ಮಾನವರಲಿ ಸಾಧ್ವಿನಾನದೇನ ಪೇಳುವೆ ॥ 

ಸಾನುರಾಗಬಂಧಕಿದು ಸಮಾನವಲ್ಲವು 

ಈ ನಿಧಾನವನ್ನು ನೀನು ಧ್ಯಾನಿಸಿಲ್ಲವು WN 


೧೪೦ ಯಕ್ಷಲೋಕ 


ನಿನಗೆ ಯದುಗಳೆನನೀವರೆನುತ ಸಟೆಯನು । 

ಎನಗೆ ಪೇಳ್ದೆಯಲ್ಲ ನಿನ್ನ ಮನವನರಿತೆನು ॥ 

ದನುಜಹರನು ಕೊಲುವ ನಿನ್ನನೆನುತ ತಿಳಿದುಕೋ | 
ತನುವಿನಾಶೆಯಿರಲು ಬೇಗ ಮನೆಯ ಸೇರಿಕೋ ೨ 


ರಾಗ-ತೋಡಿ; ತಾಳ-ಏಕ 
(ಧಾಟಿ-ಮರುಳುದ್ದಾರಪಾಲಕರಿರ। ಕುರುಡರೇ ನೀವೆಲ್ಲ) 
ಎಂದೊಡೆಂದನಸುರನೆಲೆಗೆ ಮಂದಮತಿಯೆ ಎನಗೆ 
ನಿಂದೆಗೈದೆಯಾದರೂ ಕೇಳೊಂದನೊರೆವೆ ನಿನಗೆ ॥ 
ಅಂದದಿಂದಲೆನ್ನ ನೀನು ಹೊಂದದಿರಲು ಮುಳಿದು | 
ಒಂದೇ ಭರದೊಳೊಯ್ದೆನಿನ್ನ ಮುಂದಲೆಯನು ಹಿಡಿದು [Neon 


ಬಿಡುಬಿಡೇತಕಿಂಥಾಮಾತ ನುಡಿವೆಯಕಟ ಎನ್ನ | 

ಮುಡಿಗೆ ಕೈಯಿಕ್ಕಿದರೆ ಕೇಳು ಕೆಡುವೆ ನೀನು ಮುನ್ನ ॥ 

ಜಡಜವದನೆ ಜಾನಕಿಯನು ತುಡುಕಿ ದಶಕಂಧರನು । 

ಮಡಿದ ಕಥೆಯ ಸ್ಮರಿಸಿಕೊಂಡು ನಡೆಯೊ ಮನೆಗೆ ನೀನು ॥೨॥ 


ಅರರೆ ಪೂರ್ವಾಪರವನರಿಯದೊರೆವೆಯೇನೋ ಎಣಿಸಿ । 
ತರಣಿಕುಲಜರಾಮನಿಂಗೆ ತರುಣಿ ಸೀತೆಯರಸಿ ॥ 

ಮರುಳೆ ನೀನದಾವನರಸಿಯರುಹೆ ನಿನ್ನ ಕಥೆಯ । 

ಬರಿದೆ ಮಾತನಾಡಿಯೆನಗೆ ಬರಿಸಬೇಡ ಖತಿಯ ॥೩॥ 


ಒಲಿದು ಬಾರದಿರ್ದ ವಧುವನೆಳೆವುದೇ ಪಾತಕವು । 

ಬಲುಮೆಯಿಂದ ಬಾಧಿಸುವುದರೊಳಗಿನ್ನಾವ ಸುಖವು ॥ 

ಖಲನು ನೀನು ನಿನಗೆ ನಾನು ಸಿಲುಕುವಾಕೆಯಲ್ಲ । 

ಹಲವು ಮಾತಿನ್ನೇಕೆ ಪೋಗು ಚಳಕದಿಂದ ಖುಲ್ಲ YN 


ರಾಗ-ಶಂಕರಾಭರಣ; ತಾಳ-ಮಟ್ಟೆ 
ತರುಣಿಯೆಂದ ನುಡಿಯ ಕೇಳಿ ಕೆರಳಿ ದನುಜನು 
ಅರಿಯದೆನ್ನ ಬಲವನಿಂತು ಜರೆದೆ ನಿನ್ನನು । 
ಭರದೊಳೆಳೆದುಕೊಂಡು ಪೋಪೆ ಪರಿಕಿಸೆನುತಲೇ 
ಶರಜಮುಖಿಯ ಮುಡಿಯ ಪಿಡಿದ ದುರುಳನಾಗಲೇ Neon 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೪೧ 


ಎಡದ ಬಲದ ಸಖಿಯರಕಟ ಬಿಡುಬಿಡೆನ್ನುತ 

ತಡೆದು ಸುತ್ತಮುತ್ತಿ ಬೊಬ್ಬೆಯಿಡಲು ಕಾಣುತ । 
ತಡೆಯದವರನಸುರಕುಲದ ಮಾಯೆಯಿಂದಲೇ 

ಕೆಡಹಿ ಮೋಹಗೊಳಿಸಿದನು ನಿಕುಂಭನಾಗಲೇ ॥೨॥ 


ಭಾನುತನುಜೆಯವನ ಕೈಯನುರುಬಿ ತುರುಬನು 

ತಾನು ಬಿಡಿಸಿಕೊಂಡು ಹಾಯ್ದಳೊಂದುಕಡೆಯನು । 

ದಾನವೇಂದನೆಲೆಗೆ ಚಪಲೆ ಎತ್ತಲೋಡುವೇ 

ತಾನು ಬಿಡೆನು ನಿನ್ನ ಬಲವನೆಲ್ಲ ನೋಡುವೆ ೩ 


ಎನುತಲವಳ ಬೆನ್ನಿಗೋಡಿಹೋಗಿ ಹಿಡಿಯಲು 
ವನಿತೆಯಕಟ ಕೆಟ್ಟೆನೆಂದು ಕಡೆಗೆ ಧೃತಿಯೊಳು । 
ದನುಜನೊಡನೆ ಭಟರತೆರದೊಳೊದರುತಳುಕದೆ 
ಮುನಿದು ಹೆಣಗುತಿರ್ದಳವನ ಕೈಗೆ ಸಿಲುಕದೆ ॥೪॥ 


ಮತ್ತೆ ಮೇಲುವಾಯ್ದನಾತನವಳ ಹಿಡಿಯಲು 

ಹೊತ್ತ ಖತಿಯೊಳಾಕೆಯಾತನೆದೆಯೊಳೊದೆಯಲು । 
ದೈತ್ಯನಧಿಕರೋಷದಿಂದಲವಳ ತುರುಬನು 

ಒತ್ತಿಹಿಡಿದು ಭರದೊಳೆಳೆದುಕೊ೦ಡು ಹೋದನು ೫ 


ವಾರ್ಧಕ 
ಭೂರಮಣ ಲಾಲಿಸೈ ಖಳನಿಕುಂಭಾಸುರಂ 
ಘೋರತರ ಕಾಂತಾರದೊಳ್‌ ಸತ್ಯಭಾಮಾಕು- 
ಮಾರಕನ ಮಗಳನೆಳೆದೊಯ್ದನತಿಭರದಿ೦ದ ಷಟ್ಟುರದ ಮಾರ್ಗವಿಡಿದು । 
ಹಾ ರಾಮ ಹಾ ಕೃಷ್ಣ ಹಾ ಭಾನುದೇವ ಹಾ 
ಮಾರ ರಕ್ಷಿಸು ರಕ್ಷಿಸಕಟಕಟ ಕೆಟ್ಟೆನೀ 
ಕ್ರೂರದಾನವರ ಕೈಯೊಳಗೆನುತ ಭಾನುಮತಿ ಮೊರೆಯಿಟ್ಟಳೇವೇಳ್ವೆನು ॥ 


ರಾಗ-ಸಾಂಗತ್ಯ ತಾಳ-ರೂಪಕ 
ಹರಹರ ಶಿವನೆ ಶಂಕರನೆ ಈತನ ಕೈಗೆ 
ಕುರಿಯಂತೆ ಸಿಕ್ಕಿದೆನೀಗ 
ಕರುಣಿಗಳೆನ್ನ ನೀ ದುರುಳ ರಕ್ಕಸನ ಕೈ- 
ಸೆರೆಯಿಂದ ಬಿಡಿಸಿರಿ ಬೇಗ WO 


೧೪೨ 


ನಾರೀಜನ್ಮವೆ ದುಃಖ ಘೋರದಾನವರ ಕೈ 
ಸೇರುವುದತಿದುಃಖವೆನಗೆ । 

ಈ ರೀತಿಯಾಯ್ತೀ ವಿಚಾರವ ಪೇಳ್ದವ 
ರಾರಿಲ್ಲದಾಯ್ತೆನ್ನವರಿಗೆ 


ಯದುಕುಲದೊಳಗುದಿಸಿದ ಭಾನುವಿನ ಪುತ್ರಿ 
ಪದುಮನಾಭನ ಪೌತ್ರಿಯಾಗಿ । 
ಪದುಳದೊಳಿರ್ದೆನೀ ವಿಧಿಯೆನಗಿಂತು ಗೈ- 
ದುದು ನಿಶೆಯೊಳು ಹಗೆಯಾಗಿ 


ಹರಿಯೆ ನೀನಖಿಳವನರಿವ ಮಹಾತ್ಮನೀ 
ಸುರವೈರಿಯೆನ್ನನೊಯ್ದುದನು | 

ಅರಿಯದಾದೆಯ ಎನ್ನ ಮರೆದೆಯ? ಹಾಯೆಂದು 
ಹರಿಣಾಕ್ಷಿ ಹಲುಬುತೈದಿದಳು 


ಭಾನುಮತಿಯನ್ನು ಬಿಡಿಸಿ ತರುವ ಪ್ರಯತ್ನ 
ಕಂದಪದ್ಯ 
ಆ ಸುಂದರಿಯಂ ಖಳನೊ- 
ಯ್ವಾಸಮಯದೊಳಂಜಿ ದೂರವೋಡಿದ ವಧುಗಳ್‌ । 
ವಾಸವಸುತ ಮದನರೊಳು ವಿ- 
ಲಾಸದೊಳಿಹ ಹರಿಗೆ ಪೋಗಿ ಪೇಳಿದರಳುತಂ ॥ 


ರಾಗ-ತೋಡಿ; ತಾಳ-ಅಷ್ಟ 
ಹರಿಯೆ ಲಾಲಿಸು ಕನ್ಯಾಪುರದಲ್ಲಿ ಸಖಿಯರ 
ಸರಸಸಲ್ಲಾಪದೊಳು। 
ನೆರೆಭಾನುಮತಿಯಿರುತಿರುವಾಗ ಬಂದನ- 
ಬ್ಲರದೊಬ್ಬ ಗಂಧರ್ವನು 


ಬಂದು ನಾನಾಪರಿಯಿಂದ ಮಾತಾಡುತ್ತ 
ಸುಂದರೀಮಣಿಯನಿಂದು । 
ಮುಂದಲೆವಿಡಿದೆಳೆವ೦ದನ ಕಂಡಂಜಿ 
ಬಂದೆವೆಂದುಸುರಿದರು 


ಯಕ್ಷಲೋಕ 
ಉಲ 


॥೨॥ 


॥೩॥ 


WS 


WO 


॥೨॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೪೩ 


ಕೇಳಿದಾಕ್ಷಣ ಸಿರಿಲೋಲನೆದ್ದನು ಸುರ- 

ಪಾಲಜ-ಸ್ಮರಸಹಿತ 

ಖೂಳ ಗಂಧರ್ವನ ಸೀಳಿ ರಕ್ಷಿಪೆವೆಮ್ಮ 

ನೀಲಾಳಕೆಯನೆನುತ lA 


ಬರುವನಿತರೊಳಾ ಸುಂದರಿಯನಾ ದನುಜನೊ- 

ಯ್ಲಿರಲಯ ತನ್ಮಾರ್ಗವನು 

ಅರಿತು ಸೋವಿನಲಿ ಮುಂಬರಿದು ಹಾಯ್ದರು ಧನು- 

ಶರವಿಡಿದಾ ಮೂವರು U೫ 


ನಿಕುಂಭನೊಡನೆ ಕೃಷ್ಣಾರ್ಜುನ ಮನ್ಮಥರ ಕಾಳಗ 
ರಾಗ-ಘಂಟಾರವ; ತಾಳ-ಅಷ್ಟ 
ಎಲ್ಲಿಗೈದುವೆ। ಕಳ್ಳಗಂಧರ್ವನೀ 
ಫುಲ್ಲನೇತ್ರೆಯನಿಲ್ಲಿ ಬಿಡುಬಿಡು 
ನಿಲ್ಲು ಪೋಗದಿರೆನ್ನುತ ॥ 
ಅಲ್ಲಿ ಕೇಳ್ವುದು । ಇಲ್ಲಿ ಕೇಳ್ವುದು ಶೋಕ- 
ವಲ್ಲವೀಕಡೆಗಿಲ್ಲೆನುತ ಜವ- 
ದಲ್ಲಿ ಮೂವರು ಹಾಯ್ದರು IO 


ಎಷ್ಟು ದೂರವೋಡಿದರೂ ದಾನವರು ಮ- 

ತೃಷ್ಟುದೂರಕೆ ದಿಟ್ಟರಿಗೆ ಬೆಂ 

ಗೊಟ್ಟು ಪೋಗಲು ಥಟ್ಟನೆ ॥ 

ದೃಷ್ಟಿಗೋಚರವಾಗದಿರಲು ಜೆಂತೆ- 

ಬಟ್ಟು ದನುಜ ಘರಟ್ಟನುರೆಮನ- 

ಮುಟ್ಟ ಗರುಡನ ನೆನೆದನು ॥೨॥ 


ರಾಗ-ಮಾರವಿ; ತಾಳ-ಏಕ 
(ಧಾಟ-ಎಂದ ನುಡಿಯ ಕೇಳ್ಬಂದದಿ ಪಾರ್ಥನು) 
ಧರಣಿಪ ಕೇಳಾ ಗರುಡನು ಬೇಗದಿ 
ಬರಲಾತನ ಹರಿ-ನರ-ಮನ್ಮಥರತಿ 
ಭರದಿಂದೇರಿದರುರಗದ್ದಿಷನಂ 
ಬರದಲಿ ಹಾಯ್ದನು ಮರುತಗತಿಯೊಳು ॥ ಏನನೆಂಬೆ (Wen 


೧೪೪ ಯಕ್ಷಲೋಕ 


ಅತ್ತ ನಿಕುಂಭ ವಿಯತ್ತಲದಲಿ ಹರಿ 

ಪುತ್ರನ ಪ್ರೇಮದ ಪುತ್ರಿಯ ತಲೆವಿಡಿ- 

ದೊತ್ತಾಯದೊಳೊಯ್ಯುತ್ತಿರ್ದನು ನಿಜ 

ಪತ್ತನಕೆನುತ ಮಹತ್ತರ ಜವದಿ ॥ ಏನನೆಂಬೆ ೨ 


ದುರುಳ ನಿಕುಂಭಾಸುರನವನೆಂದವ- 

ರರಿದರು ಕಂಡಾ ತರುಣಿಗೆ ಧೈರ್ಯವ- 

ನೊರೆಯುತವಗೆ ಫಡ ಕಿರುಕುಳ ಖಳ ಬಿಡು 

ತರಳೆಯನೆನುತೆಚ್ಚರು ಶರಗಳನು ॥ ಏನನೆಂಬೆ ॥೩। 


ವಾರ್ಧಕ 
ಅವನಿಪತಿ ಕೇಳು ಬಳಿಕವನಂದು ಚಿತ್ರಕೇ- 
ತುವಿಗಿಭಸಹಸ್ರಬಲದವಳುದಿಸೆ ಹೇತುವಾ- 
ದವನೋರ್ವನಿಳೆಗೆ ಶಾಪವನಿತ್ತ ಸತಿಯಗ-ಭವೆಯನಾಂತವನೋರ್ವನು । 
ಕವಿಯವ್ಚೆಯಂ ಮಧಿಸಿದವನೋರ್ವನಿಂತಿವರ್‌ 
ಭುವನದೊಳ್‌ ಗಣ್ಯರುಳಿದವರ ಭಯವೇನೆಂದು 
ತವಕದಿಂ ಬೆನ್ನಿಗಾ ಕುವರಿಯಂ ಬಿಗಿದುಕೊ೦ಡವರ ಧುರಕಿದಿರಾದನು ॥ 


ಕ೦ದಪದ್ಯ 
ದಾನವನಂ ಕಾಣುತಲಾ 
ಮೀನದ್ವಜನವರೊಳೊದಗಿ ಮುಂದಾಗುತ್ತಂ । 
ತಾ ನಿಜಧನ್ನದೊಳಸ್ತವ- 
ನಾನಿಸಿಕೊಳುತಾ ನಿಕುಂಭನಿಗಿಂತೆಂದಂ ॥ 


ರಾಗ-ಭೋಗಷಟ್ಟದಿ 
(ಧಾಟ-ಭಳಿರೆ ಪಾರ್ಥನಣುಗ ನಿನ್ನ) 
ಖಳನಿಕುಂಭ ಕೇಳು ನೀನು 
ಕಳವಿನಿಂದ ತಂದೆ ನಮ್ಮ 
ಜಲಜಮುಖಿಯನದಕೆ ನಿನ್ನ 
ತಲೆಯ ಕೊಂಬೆನು । 
ಕಳವಿನಿಂದ ನಟರವೇಷ- 
ಗಳಲಿ ವಜ್ತನಾಭಸುತೆಯ- 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೪೫ 


ನೆಳೆದುತಂದ ನಿನಿಗೆ ತಕ್ಕ 
ಫಲವ ತೋರ್ಪೆನು [Wen 


ತರುಣಿ ಮೆಚ್ಚಿ ಬಂದಳೆನಗೆ 

ವರಿಸಿಕೊಂಡೆನವಳನೀಗ- 

ಲುರುಬಿ ತಂದುದೇತಕಿವಳ 

ನರುಹು ನಿಜವನು | 

ಧುರದಿನಿಮ್ಮನೆಲ್ಲರನ್ನು 

ಮುರಿದ ಮೇಲೆ ನನಗೆ ಮೆಚ್ಚಿ 

ಬರುವಳೀ ಕುಮಾರಿಯಿನ್ನು 

ಪರಿಕಿಸೆಂದನು ॥೨॥ 


ಯದುಗಳನ್ನು ಮುರಿವುದೆನ್ನ 

ಕದನದಲ್ಲಿ ಸಾಯದುಳಿದ- 

ರಿದಕೊ ನೋಡೆನುತ್ತ ಸರಳ 

ಕೆದರಿ ಬಿಟ್ಟನು | 

ಅದನು ಗಣಿಸದವನು ದೊಡ್ಡ 

ಗದೆಯನೆತ್ತಿ ಹೊಯ್ದನಾಗ 

ಮದನ ಮೂರ್ಛೆಯಿಂದ ಬಿದ್ದ- 

ನಧಿಕ ತಾಪದಿ IAN 


ರಾಗ-ಭೈರವಿ; ತಾಳ-ಅಷ್ಟ 
(ಧಾಟಿ-ಎಲವೊ ಬಾಲಕನೆ ಕೇಳು-ಎಂಬಂತೆ) 
ಮದನ ಬೀಳಲು ಕಾಣುತ್ತ । ಕಿರೀಟಿ ಕೋ- 
ಪದಲಿ ಬಾಣವ ತೂಗುತ್ತ ॥ 
ಅಧಮ ನೀ ಪಾರ್ಥನಸ್ತದ ಸವಿಯನೋಡೆನು- 
ತೊದಗಿ ದೈತ್ಯನಿಗೆಚ್ಚನು” Neon 


ಅರ್ಜುನನೇನೋ ನೀನು । ಕೇಳ್ಬರಿಯಾ ಎ- 

ನ್ನಾರ್ಜಿತ ಶಕ್ತಿಯನು ॥ 

ನಿರ್ಜರರೆನಗಂಜುವರ್ಜೀವದಾಶೆಯ 

ವರ್ಜಿಸಿ ನಿಲ್ದೆಂದನು ॥೨॥ 


೧೪೬ ಯಕ್ಷಲೋಕ 


ಸುರರೆಲ್ಲರನು ಗೆಲಿದು | ನಾರಿಯರ ನಿ- 

ಷ್ಠರುಣದಿ ಸೆರೆವಿಡಿದು । 

ಗರುವದೊಳಿಹ ಮುರ-ನರಕರ ಗತಿಯನ್ನು 

ಸ್ಥರಿಸಿಕೊಳ್ಳೆನುತೆಚ್ಚನು ॥೩। 


ಕಲಿ-ನರಕಾದ್ಯರನ್ನು । ಕಾಳಗದಲ್ಲಿ 

ಕೊಲೆಗೈದ ಹೆಮ್ಮೆಯನು॥ 

ಇಳಿಸಲೀ ಪರಿಯಿಂದ ಮುಳಿದು ಬಂದಿಹೆನೆಂದು 

ಖಳನಿಕುಂಭಕನೆಚ್ಚನು WY 


ಅಂತಾದರಾಗಲಿನ್ನು ನಿಲ್ಲೆನುತ ವಿ- 

ಕ್ರಾಂತ ಧನಂಜಯನು ॥ 

ತಾಂ ತವಕದಲಿ ಮಹಾಂತ ಶರಾಳಿಯ- 

ನಾಂತು ಕೊಳ್ಳೆನುತೆಚ್ಚನು !೫॥ 


ಬರುವ ಬಾಣೌಘವನು । ಖಂಡಿಸುತ ಬೊ- 

ಬ್ಲಿರಿದು ಶರಂಗಳನು॥ 

ಸುರಿಸಲಾದೈತ್ಯನು ನರನದನೆಲ್ಲವ 

ಪಠೆಗಡಿದಿಂತೆಂದನು WE 


ಭಾಮಿನಿ 
ಎಲೆ ಖಲಾಧಮ ನಿನ್ನ ಪೌರುಷ- 
ದಳವನರಿದೆನು ಸುರವಿರೋಧಿಗ- 
ಳೊಳಗೆ ಬಲುಗೈ ನೀನು ಮತ್ಸಾಹಸವ ನೋಡೆನುತ । 
ಮುಳಿದು ನಿಜಗಾಂಡೀವಧನ್ನದೊ- 
ಳೆಳೆದು ಬಿಡೆ ವೈತಸ್ತಿಕಾಸ್ತವ 
ಖಳನ ತೋಳನು ಕಡಿದುದಾ ಮಾರ್ಗಣ ಮಹೋಗ್ರದಲಿ ॥೭॥ 


ರಾಗ-ಸೌರಾಷ್ಟ್ರ ತಾಳ-ತ್ರಿಪುಟ 
ತೋಳು ಕಡಿಯಲು ಖಳನು ಕೋಪಕ- 
ರಾಳಮುಖದಲಿ ಗರ್ಜಿಸುತಲೊ- 
ತ್ಕೋಳಿನಲಿ ಪರಿಘವನು ಪಿಡಿದನು ಪೇಳಲೇನು WO 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೪೭ 


ತುದಿಯ ದಿನ ನಿನಗಿಂದು ಬಾರೆನು- 
ತಿದಿರೊಳಬ್ಬರಿಸುತ್ತಲಿರ್ದವ- 
ನೊದಗಿ ಮರೆಯಲಿ ಹೊಯ್ದನಾಪರಿಘದಲಿ ನರನ ॥೨॥ 


ಪರಿಘಹತಿಯಲಿ ಫಲುಗುಣನು ಮೈ- 
ಮರೆದು ಮೇದಿನಿಗೊರಗಲಾ ಮುರ- 
ಹರನು ಮೈದೋರಿದ ನಿಕುಂಭಾಸುರನ ಮುಂದೆ ॥೩॥ 


ಎಲವೆಲವೊ ಹೆಂಗಳ್ಳ ನೀ ಹೆ- 
ಕ್ಳಳಿಸದಿರು ಕೇಳ್‌ನಿನ್ನ ರಾಕ್ಷಸ 
ಕುಲದ ಗಂಟಲಗಾಣ ನಾನೇ ನಿಲುವೆನೀಗ WY 


ಎನುತ ಹರಿ ಕೆಂಗೋಲ್ಲಳನು ಸುರಿ- 
ವನಿತರಲಿ ಚೇತರಿಸಿಕೊಂಡ- 
ರ್ಜುನನು ಘನಶೌರ್ಯದಲಿ ಗೋವಿಂದನಿಗೆ ನುಡಿದ U೫ 


ರಾಗ-ಶಂಕರಾಭರಣ: ತಾಳ-ಮಟ್ಟೆ 
ತಾಳು ತಾಳು ದೇವ, ದೇವತಾ-ವಿಪಕ್ಷನ 
ತೋಳನೊಂದನರಿದೆನುಳಿದುದೊಂದನೀಕ್ಷಣ 
ಕಾಳಗದಲಿ ಕಡಿದು ಕಡೆಗೆ ಶಿರವನರಿವೆನು 
ಕಾಲನೂರಿಗಟ್ಟಿಬಿಡುವೆನಿವನನೆಂದನು Wen 


ಅನಿತರೊಳಗನಂಗನೆದ್ದು ಬಂದು ನುಡಿದನು 

ವನಜನೇತ್ರ ಶಕ್ರಸುತರಿಗೊಮ್ಮೆ ಎನ್ನನು । 

ದನುಜ ಗೆಲಿದನದರ ದೆಸೆಯೊಳಿವನನೀಗಲೇ 

ಹನನಗೈವೆ ನೀವು ನಿಲ್ಲಿರೆಂದನಾಗಲೇ ॥೨॥ 


ರಾಗ-ನಾದನಾಮಕ್ತಿಯೆ; ತಾಳ-ಅಷ್ಟ 
(ಧಾಟಿ-ಮರನ ಹೊಯ್ದುಗಳಾಂತು ಭೀಮನು । 
ಮಿತ್ರ-ಪುತ್ರರ ಮಾತ ಕೇಳ್ದನು । ಪದ್ಮ- 
ನೇತ್ರನವರಿಗಿಂತು ನುಡಿದನು ॥ 
ರಾತ್ರಿಯೊಳೆಮಗಿ೦ತ ಶೂರರು | ದೇವ- 
ಶತ್ರುಗಳತಿ ಮೋಸಗಾರರು IO 


೧೪೮ 


ಒತ್ತೋಳಿನಿಂದಾದರೆಮ್ಮನು | ಮಾಯಾ- 
ಶಕ್ತಿಯೊಳ್‌ ಗೆಲುವನಲ್ಲದಿರಿನ್ನು ॥ 
ಎತ್ತಲಾದರು ಹಾಯ್ದನೀತನು | ಒ೦ದು- 
ಯುಕ್ತಿಯನಿದಕಾಗಿ ಪೇಳ್ವೆನು 


ಅಳುಕಿ ಕಾಡಿನೊಳಡ್ಡಹಾಯ್ದರೇ | ಮತ್ತೆ 
ಕಲಹದಿ ಮಾಯಕ ಗೈವರೇ ॥ 
ಖಳರಾಯಗವಕಾಶವೀಯದೆ । ನೀವು 
ನಿಲುವುದೀ ನುಡಿಯನ್ನು ಮರೆಯದೆ 


ಭಾಮಿನಿ 
ತರುಣಿಯನು ರಕ್ಷಿಸುತ ನಾನೀ 
ದುರಿತಕರ್ಮನನೆಸುವೆನಸುವನು 
ಹೊರಡಿಸುವೆನೆನಲದಕೆ ವಿಜಯ-ಮನೋಜರೊಡಬಡುತ । 
ದುರುಳನೆಡಬಲದಲಿ ಮಹಾಸ್ತವ 
ಸುರಿಸುತಾತನ ಚಿತ್ತವೃತ್ತಿಯ "' 
ಮುರಿಯುತಿರೆ ಮಧುವೈರಿ ನುಡಿದನು ಖಳನಿಕುಂಭನಿಗೆ ॥ 


ರಾಗ-ಮಾರವಿ; ತಾಳ-ಏಕ 
ಅಸುರಾಧಮ ಕೇಳ್‌ ವಿಶಿಖವಿದನು ಸೈ- 
ರಿಸಿದರೆ ನೀನಿನ್ನು । 
ಅಸಮದ ಭಟನೆಂದುಸಿರುತಲೆಚ್ಚನು 
ನಿಶಿತ ಮಹಾಸ್ತವನು 


ನರಗುರಿ ನಿನ್ನಯ ಸರಳನು ಮುರಿವೆನು 
ಬರಲೆನುತವನೊದಗಿ । 

ಪರಿಘದಿ ಬಡಿಯಲ್ಕರಿಯದೆ ಬಂದುದು 
ಹರಿಯಸ್ತವು ಭರದಿ 


ಯದುವೀರನ ಶರವುದರವ ಕೊರೆಯಲು 
ಮದಮುಖದಿತಿಸುತನು । 
ಬದಲಾವುದನೆಣಿಸಿದನೋ ಮೃತನಂ 
ದದೊಳಿಳೆಗೊರಗಿದನು 


ಯಕ್ಷಲೋಕ 
ಉಲ 


॥೨॥ 


॥೩॥ 


WO 


॥೨॥ 


WA 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೪೯ 


ವಿಗಡನ ಬೆನ್ನೊಳು ಬಿಗಿತದೊಳಿರ್ದಾ 

ಮೃಗನಯನೆಯನವರು । 

ತೆಗೆದು ಕೃಪಾರಸದೃಗುಜಲಮೊಸರಲು 

ಮಗುಳಿಂತುಸಿರಿದರು un 


ನೊಂದೆಯಲೌ ಖಳನಿಂದಾ ಪಾಪಿಯ 

ಕೊಂದೆವು ನೋಡಿನ್ನು । 

ಸುಂದರಿ ಮರುಗದಿರೆಂದುಪಚರಿಸಿದ- 

ರಂದಾ ತರುಣಿಯನು ೫ 


ಪರಮಾನಂದದಿ ತರುಣಿಯು ನಿಮ್ಮಯ 

ಕರುಣದೊಳಿಂದೆನಗೆ | 

ಹರಣವುಳಿದುದದನೊರೆಯುವುದೇನೆನು- 

ತೆರಗಿದಳವರಡಿಗೆ WE 


ವಾರ್ಧಕ 
ಅಡಿಗೆರಗಿದಬಲೆಯಂ ಹಿಡಿದೆತ್ತಿ ತಕ್ಕೈಸಿ 
ಜಡಜಲೋಚನ-ಪಾರ್ಥ-ಕಂದರ್ಪರಾ ವಧುವ- 
ನೊಡಗೊಂಡು ಕಾಶ್ಯಪಿಯನಡರಿ ನಿಜನಗರಾಭಿಮುಖರಾಗಿ ಪೋಗುತಿರಲು । 
ಪೊಡವಿಯೊಳ್‌ ಮೃತನಂತೆ ಕೆಡೆದಿರ್ದ ದಾನವಂ 
ಸಿಡಿದೆದ್ದು ತನ್ನ ದುಃಸ್ಥಿತಿಗೆ ತಾನೇ ಚೋದ್ಯ- 
ಬಡುತ ಕೃಷ್ಣಾದಿಗಳ ಮೇಲೆ ಘನಕೋಪದಿಂ ಕಿಡಿಗೆದರುತಿಂತೆಂದನು ॥ 


ನಿಕುಂಭಶೋಕ 
ರಾಗ-ಕಾಪಿ; ತಾಳ- ಅಷ್ಟ 
(ಧಾಟಿ- ಎನಲೆಂದನಾಶತಯಾಗ । ಚೆಲ್ವವನಿತೆ ಮೇನಕೆಯೆ) 
ಏನಿದಾಶ್ಚರ್ಯವಿ೦ದೆನಗೆ | ಶಕ್ತಿ 
ಹೀನವಾಯಿತು ಯುದ್ಧದೊಳಗೆ ॥ 
ಮಾನವರಿದಿರು ನಿಧಾನಿಸಲಿದುವೆ ನ- 
ವೀನವೆಂದೆನ್ನಯ ಮಾನಸಕರಿವುದು WOW 


೧೫೦ ಯಕ್ಷಲೋಕ 


ಧೈರ್ಯವೆ ತಗ್ಗುತ ಬಂತು । ಮತ್ತು 

ಸ್ಪೈರ್ಯವೆ ಕುಗ್ಗಿದುದಿಂತು ॥ 

ಶೌರ್ಯ ತೊಲಗಿತೆನ್ನ ಮಾರುತಗತಿ ಮಂದ 

ವಾರಣಗತಿಯಾಯ್ತೀ ಕಾರ್ಯಕೇನೆಂಬೆನು ೨ 


ಈಗ ಸಿಕ್ಕಿತು ಮನದೊಳಗೆ | ಇನಿ- 

ತಾಗಲು ಕಾರಣವೆನಗೆ ॥ 

ಹೀಗೆ ವಿಶೇಷತ್ವಕ್ಕಾಗಿ ನಾ ಮೂರು ರೂ- 

ಪಾಗಿರ್ದ ಕಾರಣ ಭಾಗವಾಯಿತು ಶಕ್ತಿ ॥೩॥ 


ಒಂದು ದೇಹದೊಳಿಹ ಶಕ್ತಿ । ಮೂರ- 

ರೊಂದಂಶವಹುದೆನ್ನ ಯುಕ್ತಿ | 

ದಂದುಗಕೆಡೆಯಾಯಿತೊಂದುತೋಳಿನ ಕಾಯ- 

ಪಂದವಲ್ಲದರಿಂದ ಕೊಂದು ಕೊಂಡಪೆನೆಂದ ॥೪॥ 


ಬಳಿಕ ಗಾಂಧರ್ವ ವೇಷವನು | ತಾನು 

ಕಳಚಿ ಬೀಸಾಡಿ ಮತ್ತವನು ॥ 

ಘಳಿಲನೆ ತನ್ನಯ ತಲೆಯನ್ನೇ ಖಂಡಿಸಿ- 

ಯಲಘು ದಾನವದೇಹದೊಳಗೆ ಸೇರಿದನಂದು 5 


ರಾಗ-ನೀಲಾಂಬರಿ; ತಾಳ-ರೂಪಕ 
(ಧಾಟಿ- ಯಾತಕೆ ಮಲಗಿದೆ ರಥದಲಿ) 
ಧರಣಿಪ ಲಾಲಿಸು ಕನ್ಯಾ | ಪುರದೊಳಗಾಸುರಮಾಯದೊ- 
ಳೆರಗಿದ ವಧುಗಳು ಬಳಿಕೆ । ಚ್ಚರುತೆಡಬಲದೆಡೆಯ ॥ 
ಪರಿಕಿಸೆ ಭಾನುಜೆ ಕಾಣಿಸ | ದಿರೆ ಪದ್ಮಿನಿ ಸದ್ಮಿನಿಯೆಂ 
ದಿರುವಂಗನೆಯರು ತಮ್ಮೊಳು | ಮರುಗುತಲುಸಿರಿದರು WOW 


ಎತ್ತಲು ಪೋದಳು ನಮ್ಮಯ ಮಿತ್ರೆಯು ಮಗುಳಾಕುವರಿಯ- 
ನೊತ್ತಾಯದೊಳೆಳೆದೊಯ್ದನೊ | ಪತ್ತನಕಾ ಖಲನು ॥ 
ಯುಕ್ತಿಯೊಳೆಲ್ಲಾದರು ದೃಢ । ಚಿತ್ತದೊಳಡಗಿದ್ದಳೊ ಪುರ- 

ದತ್ತಲು ಹಾಯ್ದಳೂ ತಿಳಿಯದೆ | ನುತ್ತಳಲಿದರವರು ॥೨॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ 


ಅನಿತರೊಳಲ್ಲಿಗೆ ರೈವತ । ಗಿರಿಯಿ೦ದಲಿ ಸಾಂಬಾದಿಗ- 
ಳನುಸರಣೆಯೊಳ್ಳೆತಂದರು | ಘನಭುಜಬಲ ಭಾನು ॥ 
ವನಜಾಂಬಕಿಯರು ಮರುಗುವ । ದನು ಕಂಡೇನಾಯ್ದೇನಿದು 
ತನಗರುಹಿರಿ ಎನಲಾತಗೆ | ವನಿತೆಯರುಸಿರಿದರು 


ರಾಗ-ಪಂತುವರಾಳಿ; ತಾಳ-ಮಟ್ಟೆ 
(ಧಾಟಿ- ಆಗದಾಗದಾಗದಾಗದು ಎಂಬಂತೆ) 
ಭಾನುದೇವ ಕೇಳು ಲಾಲಿಸಿ । ನಮ್ಮ ನುಡಿಯ 
ಸಾನುರಾಗ ದಯೆಯ ತೋರಿಸಿ 


ಘನತೆಯಿಂದ ಬಂದನೋರ್ವನು। ತಾ ನಿಕುಂಭ- 
ನೆನಿಪ ದನುಜನೆಂದು ಪೇಳ್ಗನು ॥ 

ವನಜವದನೆ ಭಾನುಮತಿಯ 
ಮನವನೊಲಿಸಿಕೊಂಬ ಕಾರ್ಯ- 

ಕೆನುತ ಹಲವ ನುಡಿದನದಕೆ 
ವನಿತೆಯೊಪ್ಪಲಿಲ್ಲವಯ್ಯ 


ಹಿಡಿದನವಳ ಮುಡಿಯನಾತನು । ಬೇಡೆನುತ್ತ 
ತಡೆದೆವಾವು ನಮ್ಮ ಮಾತನು ॥ 

ದಡಿಗ ಕೇಳಲಿಲ್ಲ ಉರುಬಿ 

ಬಿಡಿಸಿಕೊಂಡು ಹಾಯ್ದಳಾಕೆ 

ಕಡೆಗೆ ನಿದೆಯಿಂದ ನಾವು 
ಕೆಡೆದೆವರಿಯೆವದರ ಮುಂದೆ 


ಭಾನುಕ್ರೋಧ 
ರಾಗ-ಸೌರಾಷ್ಟ್ರ ತಾಳ-ತಿಪುಟ 
ನುಡಿಯ ಕೇಳುತ ಭಾನು ಖತಿಯಲಿ 
ಕಿಡಿಗೆದರುತಿಂತೆಂದ ನಿಮ್ಮಯ 
ಬೆಡಗಿನುಕ್ತಿಗಳಿ೦ದ ಮನವೊಡಬಡುವದೆಂತು 


ಕುವರಿಯೆತ್ತಲು ಪೋದಳಾದಾ- 
ನವನದೆಲ್ಲಿಗೆ ಹಾಯ್ದನಿದನೆ- 
ಲ್ಲವನು ತಿಳಿವಂತುಸಿರದೇಕಳಲುವಿರಿ ಬರಿದೆ 


೧೫೧ 


WA 


॥೨॥ 


WO 1 


॥೨॥ 


೧೫೨ 


ಎತ್ತಣಿಂದಲಿ ನಿದ್ರೆ ಬಂತಾ 
ಹೊತ್ತಿನಲಿ ನಿಮಗಿದು ಮನಸಿಗೆ 
ಚಿತ್ರವಾಯ್ದೇನೆಂದು ಪೇಳಲಿ ಮತ್ತೆ ನಿಮಗೆ 


ಇಲ್ಲಿ ಕನ್ಯಾಪುರದ ರಕ್ಷೆಗೆ 
ನಿಲ್ಲಿಸಿರ್ದಾಳುಗಳ ಕಾಣೆನಿ- 
ದೆಲ್ಲ ಚೋದಿಗವಿಹುದು ತನಗೆನುತಲ್ಲಿ ನುಡಿದ 


ಭಾಮಿನಿ 
ಧರಣಿಪತಿ ಕೇಳನಿತರೊಳಗಾ 
ಹರಿಕುಮಾರನ ಬಳಿಗೆ ಬಂದಾ 
ಪುರದ ರಕ್ಷೆಯ ಸೂತಕುಲದಾಳುಗಳು ವಂದಿಸಲು । 
ಕೆರಳಿ ಕೇಳ್ದನು ಭಾನುವೆಲೆನರ- 
ಕುರಿಗಳಿರ ನೀವೆಲ್ಲಿ ನಮ್ಮಯ 
ತರಳೆಯೆತ್ತಲು ಪೇಳಿರೆನಲವರೆಂದರಭಿನಮಿಸಿ ॥ 


ರಾಗ-ಬೇಗಡೆ; ತಾಳ-ಅಷ್ಟ 
(ಧಾಟಿ- ಖಳರಾಯ ಬಿನ್ನ ಮಾಡ್ಯಾನ್ಯಂ | ಎಂಬಂತೆ) 
ಬಾನೈನರೇಯೀಗಳ್‌ ಕ್ಕಾಣ್ಯಂ ॥ಪ॥ ನಮ್ಗೆ 
ಯಾನಾಯಿತೆಂಬುದ ಬ್ಯಾಕೆ ನೀವ್‌ ಕಾಣ್ಯಂ ॥ಅ.ಪ॥ 
ರಾಮೈನರ್‌ ಮಗನಿಲ್ಲಿಗ್‌ ಬಂದ । ಕಡ್ಲೆ 
ಕಾಮೈನರ್‌ ಹಾರ್ಕ೦ತ ಬಂದಿಲ್ಲಿ ನಿಂದ ॥ 
ಬಾ ಮಗ್ನೆ ಸಮ್ಮುರ್ಕಿಂದೆಂದ್ರ | ನಮ್ಮ 
ಸೋಮೈನೂ ಬರ್ಲಿ ಎಂಬೀ ಮಾತ ತಂದ 


ಬ್ಯಾಗ್‌ ಬಿಡ್ತೊ ನಿಮಗೆಂದು ಹ್ಯಾಳತ | ಬಿಡು- 
ಕಾಗದೀ ಮನಿನೆಂದರದನೊಂದೂ ಕ್ಕಾಳ ॥ 
ಸಾಗಿದೆವೌರ್‌ ಕೂಡೆ ಬ್ಯಾಕೆ | ಮನಿ- 
ಯಾಗೆಲ್ಲ ಹೆಮ್ಮಕ್ಕಳ್‌ ಕೂಕಂಡಿರ್‌ ಸುಮ್ಕೆ 


ಯಕ್ಷಲೋಕ 
ಉಲ 


॥೩॥ 


WS 


WO 


॥೨॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೫೩ 


ಜಲಕೈಡಿಯಾಡುಕಿಂದ್ಯಾಕ್ರಃ | ದೋಣಿ 

ಎಳಕ೦ಡ* ತರ್ಕ ಬ್ಯಾಕಿಲ್ಲಿಂದ ಹ್ಯೊಕತ ॥ 

ಬಳಿಕೆಂದರದೃಮ್ಮಾನೆ ನಾವು। ಔರ 

ಕೆಲಸೂ ಮಾಡ್ಕೊಟ್ಟಕ್‌ ಬಂತಿತ್ಶೇಣಿ ನೀವು la 


ವಬ್ಬ; ಮ್ಯಾನಿಬ್ಬಃ ಬಂದ್‌ ಹಾರ್ಯೂ ಅವ- 

ರಿಬ್ರನ್ನೂ ಚಂಚ್‌ಕಂಡ್‌ ಬ್ಯಾಕೊಬ್ಬ ಕಾಲೂರ್ಶಃ ॥ 

ಅಬ್ಬಬ್ಬ ಜಲಕೈಡಿಯಂತೋ । ಇಂತಾ 

ಹಬ್ಬೂಕಾತಾಯ್ಕಂಡ5 ತಡುವುಂಚೂಟಾಯ್ತs WS 


ಸುಟ್‌ ಪುರದ ವಡಿರಿಲ್ಲಿಗ್‌ ಬಂದೃತ | ನಮ್ಮ 

ಪುಟ್ಟಮ್ಮನ್‌ ನ್ಯಾಕ೦ಡೇ ಹಾರ್ಮಃ ಮ್ಯಾನೆಂದತ ॥ 

ಕುಷ್ಟೈನರ್‌ ಹೆಮ್ಮಕ್ಕಳ್‌ ಹ್ಯಾಳ್ರಃ | ಮಗ್ಗ 

ಕಟ್ಕಂಡೇ ಮ್ಯಾನ್ಗಟ್ಟೂ ಹತ $ ಮುಂದೋಡ್ಗಂ WB 
Nw ದ್‌ ್ಪ್ರ ಲ 


ವಾರ್ಧಕ 
ಇಂತವರ ನುಡಿಗೇಳಿ ಭಾನು ಸಾಂಬನ ನೋಡು- 
ತಂ ತನ್ನ ಸುತೆಯಂ ನಿಕುಂಭನಪಹರಿಸಿದಂ 
ಕಂತುಸಹಿತ್ಯೆಯನಾತನ ಧುರಕೆ ಷಟ್ಟುರಕೆ ತೆರಳಿದಂ ನಿಶ್ಚಯಮಿದು । 
ಎಂತಾದಡೀರ್ವರೇ ದನುಜರಂ ಗೆಲ್ವುದು ಮ- 
ಹಾಂತ ಪ್ರಯತ್ನಮಹುದವರ ಬೆಂಬಲವಾಗಿ 
ನಿಂತು ಕಾದುವರೆ ನಾವ್‌ಪೋಗಬೇಕೆನುತ ಉಬ್ಬೇರಿದಂ ಧೀರತೆಯೊಳು ॥ 


ಭಾನುಮತಿಯ ಪುನರಾಗಮನ : 
ಭಾಮಿನಿ 

ಅರಸ ಕೇಳನಿತರಲಿ ಬಂದರು 
ಹರಿ-ಧನಂಜಯ-ಕಾಮರಾ ವರ 
ತರುಣಿ ಭಾನುಜೆ ಸಹಿತ ಗರುಡನ ಬೆನ್ನಿನಿಂದಿಳಿದು 
ಹರುಷದಿಂದಾ ಭಾನು ಸಾಂಬಾ- 
ದರು ಮುಕುಂದಾದಿಗಳ ಚರಣದೊ- 
ಳೆರಗಲುಚಿತದೊಳವರನವರಪ್ಪಿದರು ಪ್ರೀತಿಯಲಿ ॥ 


೧೫೪ ಯಕ್ಷಲೋಕ 


ರಾಗ-ಸೌರಾಷ್ಟ್ರ ತಾಳ-ಏಕ 
(ಧಾಟಿ-ಎನಲಿಂತೆಂದ ನೃಪತಿಗೋತ್ರ ಹನನಗೈದ ಪಾಪವೆನ್ನ |) 
ಬಳಿಕರೆಲ್ಲರೊಂದುಗೂಡಿ 
ಹಲವು ಪರಿಯ ಮಾತನಾಡಿ 
ತಿಳಿದು ತಮ್ಮೊಳಾದ ಕಥೆಯ ನಲವನಾಂತರು । 
ಚಳಕದಿಂದ ಪದಕೆ ಮಣಿದ 
ಲಲನೆ ಭಾನುಮತಿಯ ಭಾನು 
ಸೆಳೆದು ಮುದ್ದಾಡಿದನು ಮೋದಗೊಳುತಲಾಗಲೇ WO 


ಅಂದವೆಲ್ಲವನ್ನು ಕಂಡಾ- 

ನಂದಶರಧಿಯಲ್ಲಿ ಮುಳುಗಿ 

ಮಂದಯಾನೆ ಭಾನುಮತಿಯನಂದು ಸಖಿಯರು । 
ಚಂದದಿಂದಾಲಿಂಗಿಸುತ್ತ- 

ಲಿಂದುವದನೆ ನಿನ್ನ ಬಿಡಿಸಿ 

ತಂದರೆ ಈ ಪುಣ್ಯಪುರುಷರೆಂದು ಪೇಳ್ಗರು ೨ 


ಪದುಮಗಂಧಿನಿಯರೆ ನಿಮ್ಮ 

ಸದನುರಾಗದಿಂದ ಮತ್ತು 

ಮೊದಲು ಗೈದ ಸುಕೃತದಿಂದಲೊದಗಿದರಲ್ಲಿ | 

ಕದನಗಲಿಗಳಿವರು ಖಳನ 

ಸದೆದು ಬಿಡಿಸಿ ತಂದರೆನ್ನ 

ಪದುಳವಾಯಿತೆಂದಳಾಗ ಮುದದಿ ಭಾನುಜೆ ॥೩॥ 


ವಾರ್ಧಕ 
ಭೂರಮಣ ಕೇಳನಿತರೊಳಗಬುಧಿಯಾತ್ರೆಯಂ 
ಪೂರೈಸಿಕೊಂಡಖಿಳ ಯಾದವರ್‌ ಬರಲಲ್ಲಿ 
ಮಾರಮಣನವರೆಲ್ಲರಂ ಕೂಡಿಕೊಂಡು ನಿಜ ಪುರಿಗೈದಿ ಪಾರ್ಥಸಹಿತ । 
ಭೂರಿ ಹರುಷದೊಳಿರ್ದನತ್ತಲ್‌ ನಿಕುಂಭಕನ 
ಚಾರಕರ್‌ ವಿಂಧ್ಯಗಿರಿಪಾರ್ಶ್ವದೊಳ್‌ ಕೀಶಪರಿ- 
ವಾರದಿಂದೆಸೆವ ದ್ವಿವಿದಾಖ್ಯ ವಾನರನೆಡೆಗೆ ಪೋಗಿ ಮಣಿದಿಂತೆಂದರು ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೫೫ 


ರಾಗ-ಕೇದಾರಗೌಳ; ತಾಳ-ಅಷ್ಟ 
ವನಚರೇಶ್ವರ ಕೇಳು ಮನಗೊಟ್ಟು ಕಲಿ ನಿಕುಂ 
ಭನ ದೂತರಯ್ಯ ನಾವು । 
ದನುಜನಾಜ್ಞೆಯೊಳಿಂದು ನಿನಗೊಂದನುಸಿರಲು 
ಘನವೇಗದಲಿ ಬಂದೆವು WOW 


ದುರುಳ ಯಾದವರು ಹಿ೦ಜರಿಯದಲ್ಲಲ್ಲಿ ಕೊ 

ಲ್ವರು ನಮ್ಮ ದನುಜರನು । 

ಮುರ-ನರಕರನು ಸಂಹರಿಸಿದರ್‌ ಬಳಿಕ ಕೊಂ 

ದರು ವಜನಾಭನನು ೨2 


ಇನ್ನು ನಮ್ಮೆಲ್ಲವರನ್ನು ಕೊಲ್ಲದೆ ಬಿಡ- 

ರೆನ್ನುತೆಮ್ಮೊಡೆಯ ತಾನು । 

ಮುನ್ನವೆ ಯದುವಂಶವನ್ನು ಮರ್ದಿಪೆನೆಂಬು- 

ದನ್ನು ನಿಶ್ಚಯಿಸಿದನು ॥೩॥ 


ಸಖನಾದ ನೀ ಸಹಾಯಕನಾಗಬೇಕು ಯು- 

ದ್ಛಕೆ ತನಗೆನುತೆಮ್ಮನು | 

ವಿಕಟ ಸಾಹಸಿ ನಿಕುಂಭಕನಟ್ಟಿದನು ನಿನ್ನ 

ನಿಕಟಕೆಂದರು ದೂತರು © 


ಕಪೀಂದ್ರ ದ್ವಿವಿದನ ನಿಶ್ಚಯ 
ಚ 
ರಾಗ-ಸೌರಾಷ್ಟ್ರ ತಾಳ-ತ್ರಿಪುಟ 
ಎಂದ ದೂತರ ನುಡಿಯ ಕೇಳ್ದು ಮ- 
ದಾಂಧನಾ ದ್ವಿವಿದಾಂಕ ಹೂಂಕೃತಿ- 
ಯಿಂದಲೆಡಬಲದವರ ನೋಡುತ ನಿಂದು ನುಡಿದ Wen 


ಏನಿದೇನಚ್ಚರಿಯಕಟ ಹುಲು- 
ಮಾನವರು ನರಮಾಂಸಭಕ್ಷಕ 
ದಾನವರನೀ ತೆರದಿ ಕೊಲುವ ವಿಧಾನವೀಗ ॥೨॥ 


೧೫೬ 


ಯಕ್ಷಲೋಕ 
ಉಲ 


ಮುರನು ಹಿತಚಿ೦ತಕನು, ನರಕಾ- 
ಸುರನು ಸುಪ್ರಿಯ, ವಜನಾಭನು 
ಪರಮ ಮಿತ್ರ, ನಿಕುಂಭ ಸಖನಾಗಿರುವನೆನಗೆ aN 


ಅವರ ವೈರಿಗಳಾದವರನೀ 

ಯವನಿಯೊಳಗುಳಿಸಿದರೆ ನಾನಿ- 

ರ್ದವನು ಮೃತನಂತಾಗೆನೇ ಪೋಗುವೆನು ಭರದಿ © 
ಐದಿಯಾ ದ್ವಾರಕೆಯೊಳಿರ್ದಾ 

ಯಾದವಾಳಿಯ ಗಿರಿತರುಗಳಲಿ 

ಹೊಯ್ದು ಕೊಂದಾ ಬಳಿಕ ಪ್ರಿಯಗೆ ನಿವೇದಿಸುವೆನು ೫ 


ಎಂದು ಕೋಪದೊಳಾಪ್ತ ಕಪಿಗಳ 
ವೃಂದಸಹಿತಾ ದ್ವಿವಿದನಾರ್ಭಟೆ- 
ಯಿಂದ ಪೊರಟನು ರೈವತಾಚಲಕೆಂದು ಮುಳಿದು WE 


ರಾಗ-ಭೈರವಿ; ತಾಳ-ತ್ರಿಪುಟ 
ಅರಸ ಕೇಳೇನೆಂಬೆನಾ ತರುಚರನು ಗರ್ವದೊಳೊದರುತ 
ದುರುಳ ನರಕಾದ್ಯರಿಗೆ ಪ್ರೀತಿಯ ದೊರಕಿಸುವೆ ತಾನೆನ್ನುತ 
ಬರುತ ಗೋದ್ವಿಜತಪಸಿಗಳ ಕಂಡಿರದೆ ಬಡಿದಪ್ಪಳಿಸುತ 
ಮೆರೆವ ಯಷ್ಯಾಶ್ರಮಗಳನು ಮುರಿ ಮುರಿದು ಬೀಸಾಡುತ್ತ ಖತಿಯಲಿ 
ಬಂದನಾಗ। ಈ ಪರಿ। ಯಿಂದ ಬೇಗ WO 


ಕಡುಗಿ ರೈವತನಾಮ ಗಿರಿವನದೆಡೆಗೆ ಬಂದೊಳಸೇರುತ 

ಗಿಡಮರಂಗಳ ಮುರಿದು ಪಣ್ಣಳನೊಡನೆ ಮೆಲ್ಲುತ ಚೀರುತ 

ಹೊಡೆದು ಕಲ್ಲಳ ಕಿಚ್ಚನೆಬ್ಬಿಸಿ ತಡೆಯದೆತ್ತಲು ನೋಡುತ 

ಕಡೆಗೆ ಶಬರಾಲಯದ ಮೇಲದನಿಡಲು ಶಿಬಿಪುಟ ನೆಗೆದುದತಿ ವಿ- 
ಸ್ತಾರದಿಂದ। ಚಟ ಚಟ। ಕಾರದಿಂದ ॥೨॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೫೭ 


ಶಬರರ ಆಕ್ರೋಶ 
ಕಂದಪದ್ಯ 
ಆ ಸಮಯದೊಳದರೊಳ್‌ ರ- 
ಕ್ರಾಸ್ಯಕ ರಕ್ತಾಕ್ಷರೆಂಬ ಸೋದರರೀರ್ವರ್‌ । 
ತೋಷದಿ ಬಂಧುಗಳೊಡನಿರು- 
ತಾ ಶಿಖಿಯಂ ಕಂಡು ಕೂಡೆ ಕೂಗಿದರಾಗಳ್‌ ॥ 


ರಾಗ-ಘಂಟಾರವ; ತಾಳ-ಅಷ್ಟ 
(ಧಾಟಿ- ಆಸುರೆಯೆಂದುದಕೇಳುತ್ತಲವನತಿ |) 


ಮನೆಗೆ ಹತ್ತಿದೆ ಬೆಂಕಿಯಯ್ಯಯ್ಯೋ ಇಂ- 
ದಿನೊಳದಾರಿಂದೆನುವದೆಮ್ಮಯ 

ಮನಕೆ ತೋರದು ಬನ್ನಿರೋ | 

ಜನರೆ ಬೇಗನೆ ತೆಗೆಯಿರೋ ಸರಕನು 

ಮನೆಯ ಹೊರಗಿನ ಬನಕೆ ಬಿಸುಡಿರೊ 

ಬಿನುಗರಾದವರೋಡಿರೋ WO 


ನೀರ ತನ್ನಿರೊ ಹಾಕಿರೊ ಬೆಂಕಿಗೆಂ- 

ದೋರಣದಿ ಪರಿವಾರದೊಡನಾ- 

ಗಾರದಗ್ನಿಯ ನಂದಿಸೆ । 

ಭೂರಿ ಯತ್ನವ ಗೈವಾಗ ದ್ವಿವಿದನಾ 

ಕಾರ್ಕದವರನು ದೂರವೋಡಿಸಿ 

ಏರಿ ಮರದಲಿ ಕುಳಿತನು ॥೨॥ 


ಕಂಡರಾಗಲೆ ಶಬರರಾ ಕಪಿಗಳ 

ತಂಡಗಳನೊಡಗೊಂಡು ಕುಳಿತಿಹ 

ಚಂಡ ಬಲವ ದ್ವಿವಿದನ 

ಭಂಡ ಕೋತಿಗಳ್‌ ಮನೆಗೆ ಬೆಂಕಿಯನಿಕ್ಕಿ 

ಅಂಡಿಕೊಂಡಿವೆ ಖಂಡಿಸುವೆವೀ 

ಹ೦ಡನೆನುತುಬ್ಬೇರ್ದರು lA 


೧೫೮ 


ರಾಗ-ತುಜಾವಂತು; ತಾಳ-ಮಟ್ಟಿ 


(ಧಾಟ- ಕರ್ಣನಯ್ಯನನ್ನು ಕಾಣಿರೋ! ಸಕಲ ಜನರು ) 


ಎದ್ದರಾಕಿರಾತ ಸುಭಟರು ॥ ಪ ॥ ಗರ್ಜಿಸುತ್ತ- 
ಲೆದ್ದರಾ ಕಿರಾತ ಸುಭಟರು ॥ಅ. ಪ.॥ 


ಬಿಲ್ಲು ಬಾಣ ಖಡುಗ ಶೂಲ ಶಲ್ಯ ಮುದ್ದರಾದಿಯಾದ 
ಎಲ್ಲ ಕೈದುವಿಡಿದು ನಾಯ್ಗಳೆಲ್ಲವನ್ನು ಕರೆಸಿಕೊಂಡು 


ಹೊಡೆಯಿರದನು ಹಿಡಿಯಿರಿದನು ಕಡಿಯಿರಿದನು ಕೆಡಹಿರಿದನು 
ಬಡಿಯಿರಿದನು ಮಡುಹಿರಿದನು ಬಿಡದಿರೆನುತ ನುಡಿಯುತಾಗ 


ರಾಗ-ಶಂಕರಾಭರಣ; ತಾಳ-ಮಟ್ಟೆ 
(ಧಾಟಿ- ಎನಲು ರಾಮನು | ಎನಲು ಪಾರ್ಥನು ) 


ಬರುವ ಶಬರರ | ಕಂಡುದ್ದಿವಿದನು 
ತುರಿಸಿ ಮೈಯನು। ಹಲ್ಲಕಿರಿದನು। 
ಕೆರಳಿ ಶಬರರು। ಸರಳನೆಚ್ಚರು। 
ಮರಳಿ ಹೊಯ್ದರು। ಕಲ್ಲಳಿಟ್ಟರು 


ಎಲೆಲೆ ಬೇಡರೇ। ಕೇಳಿ ನಿಮ್ಮನು! 
ಸಲಹುವಾತನ। ಕರೆಯಿರೆಮ್ಮನು॥ 
ಕೊಲಿಸಬಹುದು ನೀ। ವೆಂದು ದ್ವಿವಿದನು। 
ನೆಲಕೆ ಹಾರಿದು! ತಿವಿದನವರನು 


ದುಷ್ಟ ಕಪಿಯೆ ನೀ। ನೆಮ್ಮ ಮನೆಯನು। 
ಸುಟ್ಟು ಗರ್ವದಿ ನುಡಿವೆ ನಿಮ್ಮನು ॥ 
ಕುಟ್ಟಕೊಲುವೆವೆಂ। ದೆನುತ ಶಬರರು। 
ಒಟ್ಟುಗೂಡಿ ಬಾ।ಣಗಳನೆಚ್ಚರು 


ವಾರ್ಧಕ 
ಹಲವಂಗದಸ್ತಗಳ್‌ ದ್ವಿವಿದಂಗೆ ತಾಗಿದಾ- 
ಗಳೆ ಮುರಿದಪೇಂಗೈೆ ಜಾಡು ನೋಯದಬ್ಬರಿಸಿ 


ಯಕ್ಷಲೋಕ 
ಉಲ 


WO 


॥೨॥ 


WO 


॥೨॥ 


WA 


ಮುಳಿದವಂ ತರುಶಾಖೆಯಿಂದಾ ಪುಳಿಂದಬಲಮೆಲ್ಲಮಂ ಚೆಲ್ಲಬಡಿದು | 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೫೯ 


ಎಳೆದು ಶಬರಿಯರನುಂ ಗೋಳ್ಗುಡಿಸಲೆಲ್ಲರುಂ 
ನಿಲಲಾರದೋಡುತಿರೆ ರಕ್ತಮುಖ ರಕ್ತಾಕ್ಷ” 
ರಳುಕಿ ಭಯಭಾರದಿಂ ದ್ವಾರವತಿಯರಮನೆಗೆ ಸಾಗಿದರ್‌ ಬೇಗದಿಂದ ॥ 


ಭಾಮಿನಿ 
ಅತ್ತಲಾ ಹಲಧರನು ಗೋಕುಲ- 
ದತ್ತಣಿಂದೈತಂದು ನಡೆದ ಸ- 
ಮಸ್ತವಾರ್ತೆಯನರಿದು ಕೃಷ್ಣಾದಿಗಳ ಮುಖದಿಂದ! 
ಸ್ಪಸ್ಥದಿಂದಿರುತಾಗ ಸತಿಯರ 
ಮೊತ್ತಸಹಿತಾ ವನವಿಹಾರದ 
ಚಿತ್ತದಿಂದಿರಲೈದಿ ಶಬರರು ನುಡಿದರಭಿನಮಿಸಿ ॥ 


ರಾಗ-ಕಾಂಬೋಧಿ; ತಾಳ-ಏಕ 
(ಧಾಟಿ- ಸಲಾಮು ತಕ್ಕೋ ಸಾಲಲಿ ಧೊರೆಯೇ ॥) 
ರಾಮ ರಾಮ ರಾಜೇಂದ್ರ ಪರಾಕೋ 
ಸಾಮಿ ಸಮುದಗಭೀರ। 
ಪ್ರೇಮದಿಂದ ನಾವೆಂಬುದನಾಲಿಸು 
ಕಾಮಪಾಲ ಧುರಧೀರ WO 1 


ತಂಡ ತಂಡದಲಿ ಕೋತಿಗಳ್ಳೆತಂ 

ದಂಡಲೆದುಪವನದೊಳಗೆ! 

ಕಂಡ ಕಂಡ ಗಿಡಮರಗಳ ಮುರಿದವು 

ಲಂಡರಾದೆವದರೊಳಗೆ ॥೨॥ 


ಭಾಳ ದೊಡ್ಡದೊಂದದರೊಳು ಕಪಿಯೆ- 

ಮ್ಮಾಲಯಕುರಿಯನು ಕೊಟ್ಟು] 

ಹಾಳುಗೈದುದೇನೆಂಬೆನು ಮನೆ ಬರಿ 

ಬೋಳಾಯ್ತೆಲ್ಲವು ಸುಟ್ಟು ॥1೩॥ 


ಹೊಡೆದರೆಮ್ಮ ಹತಿ ತಾಗದು ಕಪಿಗದು 

ಗಿಡದ ಗೆಲ್ಲಿನೆಂದೆಮಗೆ। 

ಬಡಿದು ಭಂಗಿಸಿದುದೋಡುತ ಬಂದೆವು 

ತಡೆಯಲಾರದೀ ಕಡೆಗೆ ೪ 


೧೬೦ 


ಯಕ್ಷಲೋಕ 
ಉಲ 


ರಾಗ-ತೋಡಿ; ತಾಳ-ಅಷ್ಟ 
(ಧಾಟಿ-ಚರರೆಂದ ನುಡಿಗೇಳುತ್ತ-ಎಂಬಂತೆ) 
ನುಡಿಯ ಕೇಳುತ ರಾಮನು। ಕೋಪದಿ ಘುಡು- 
ಘುಡಿಸುತೆಲವೊ ನಿಮ್ಮನು ॥ 
ಬಡ ಕೋತಿಗಳು ಬಂದು ಬಡಿದವೆಂಬುದನೆಮ್ಮ 
ಕಡೆಗೆ ಬಂದುಸಿರುವ ನುಡಿ ಜೋದ್ಯವೆಂದನು WO 


ತೀರಿತಾಯುಷ್ಯವಿನ್ನು । ಆ ಕಪಿಪರಿ- 

ವಾರಕೆನ್ನುತಲಾತನು॥ 

ಕೈರಾತರೊಡನೇಳೆ ನಾರಿಯರ್‌ ವಿಪಿನವಿ- 

ಹಾರಕ್ಕೆ ಪತಿಯೊಡನೋರಂತೆ ನಡೆದರು ॥೨॥ 


ಭರದಿ ರೈವತಗಿರಿಗೆ। ಪೋಗಲು ಹಲ- 

ಧರನಾಗಲದರೊಳಗೆ ॥ 

ಮೆರೆವ ಕಪಿಗಳನು ಪರಿಕಿಸೆಂದಾತನ 

ಕರೆದು ತೋರ್ದರು ಸಂಗಡಿರುವ ಪುಳಿಂದರು lA 


ವಾರ್ಧಕ 
ಅವನಿಪತಿ ಕೇಳತ್ತೆ ಕಂಡು ಶಬರಾಳಿಯಂ 
ದ್ವಿವಿದಕಪಿ ತರುಶಾಖೆಯಿ೦ದ ಬಡಿದೋಡಿಸುತ 
ಯುವತಿಯರನೀಕ್ಷಿಸುತ ಕಣ್ಣುಚ್ಚಿ ತೆರೆದು ಪಲ್‌ಗಿರಿದು ಸಾಮೀಪ್ಯಕ್ಕೆದಿ| 
ಅವರ ಕೈಗಳ ಕುಸುಮ ತಾ೦ಬೂಲ ಪಾತ್ರಗಳ- 
ನವಿಲಂಬದಿಂ ತೆಗೆದು ಬಿಸುಡುತ್ತ ಬಾಲದಿಂ- 
ದವರನುರೆ ಬಿಗಿದೆಳೆದು ಬಿಡುತಿಂತು ಬಹುಪರಿಯ 

ಕಪಿಚೇಷ್ಟೆಯಂ ಗೈದನು ॥ 


ದ್ವಿವಿದ-ಬಲರಾಮರಲ್ಲಿ ಕದನ 
ರಾಗ-ಮಾರವಿ; ತಾಳ-ಏಕ 


ಇದನೆಲ್ಲವನುಗ್ರದಲೀಕ್ಷಿಸಿ ಕೋ। ಪದಿ ಕೆಂಗಿಡಿಗಳನು। 
ಕೆದರುತ ಬಲ ಬೇಗದಿ ಹಾಯ್ಬಾ ಕಪಿ। ಯಿದಿರಿಂತುಸಿರಿದನು WO 


ಎಲೆ ಕೋತಿಯೆ ವೆಗ್ಗಳಿಸುವೆ ಶಈಪರಿ। ತಿಳಿಯದೆ ಮದ್ಬಲವ 
ನಿಲು ಮುಂದೆನುತಲಿ ಹಲದಲಿ ಹೊಯ್ದನು। ಮುಳಿದಾ ಕಪಿಶಿರವ ೨ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೬೧ 


ಕಡುಗಲಿ ರಾಮನ ಹೊಡೆತವನೆಣಿಸದೆ ದೃಢದಲಿ ಕಪಿ ಮರದ 
ಬುಡವನು ಮುರಿದುಗ್ಗಡಿಸುತ ಬಡಿದನು। ತಡೆಯದೆ ಹಲಧರನ ॥ ೩ ॥ 


ಬೆರಗಾದನು ಹಲಧರ ಹಲಹತಿಯಲಿ। ಜರಿಯದೆ ಗರ್ವಿಕೆಯ। 
ಮೆರೆಯುವನಿವನಾರರಿದಪೆನೆನ್ನುತ। ಕರೆದೆಂದನು ಕಪಿಯ WY 


ರಾಗ-ನೀಲಾಂಬರಿ; ತಾಳ-ರೂಪಕ 
ಆರೆಲೆ ವಾನರ ನೀನೀ ದಾರಿಯೊಳಿಲ್ಲಿಗೆ ಬರುವರೆ 
ಕಾರಣವೇನುಸಿರೆನ್ನುತ ಧೀರನು ಕೇಳಿದರೆ! 
ಈ ರಣಮಧ್ಯದೊಳೆನ್ನ ವಿಚಾರಿಪ ಭಟ ನೀನಾವನು 
ಭೋರನೆ ಪೇಳೆನಗೆನುತುಬ್ಬೇರಿದ ಕಪಿವರನು [Neon 


ವನಚರ ಕೇಳ್‌ ಯದುವಂಶದ ಜನಪರು ರಾಮಾಚ್ಯುತರೆಂ 

ದೆನಿಪ ಮಹಾತ್ಮರೊಳಗ್ರಜನೆನಿಸುವೆ ನಾನೆನಲು। 

ದಿನಕರನಂದನ ಸುಗ್ರೀವನ ಸಖ ಮೈಂದದ್ವಿವಿದರೊ- 

ಳನುಜನು ನಾಗಾಯುತಸತ್ವನು ತಾನಿಹೆನೆಂದ ೨ 


ತರಣಿಜ ಸುಚರಿತನಾತನ ಪರಮಪ್ರಿಯ ನೀನಾದರೆ 
ದುರಿತಾಚಾರದೊಳೇತಕೆ ಬರುವುದು ಪೇಳೆನಲು। 

ಮುರನರಕರು ಮೇಣ್‌ ವಜ್ರೋದರರೆನ್ನಯ ಸಖರವರನು 

ಮುರಿದಿರಿ ನೀವದರಿಂದೀ ಪರಿಯಲಿ ಬಂದಿಹೆನು WA 


ಹುಲುಕಪಿ ನೀ ಬಂದಂದಿನಲಳಿದವರಿಗೆ ಹಿತವಾಗುವ 
ಕೆಲಸವನಾವುದನೆಸಗುವೆ ಯಳುಕದೆ ಬಗುಳೆನಲು। 

ಕಲಹದಿ ನಿಮ್ಮೆಲ್ಲವರನು ಕೊಲುವೆನು ದ್ವಾರಾವತಿಯನು 
ಮುಳುಗಿಸುವೆನು ಜಲಧಿಯೊಳಾ ಬಳಿಕೈದುವೆನೆಂದ uw 


ಭಾಮಿನಿ 
ಕೇಳಿ ಕಪಿಯೆಂದುದನು ಖಾತಿಯ 
ತಾಳಿ ಎಲೆ ಕೋಡಗವೆ ನೀನಾ 
ಖೂಳ ದನುಜರ ಹಿತಕೆ ಬಂದವನಾದ ಮೇಲಿನ್ನು 


೧೬೨ 


ಕಾಲನೂರಿಗೆ ನಿನ್ನನಟ್ಟದೆ 
ಬಾಳಿಸುವುದೆನಗುಚಿತವಲ್ಲೀ 
ಕಾಳಗಕೆ ನಿಲ್ಲೆನುತ ಮುಸಲವ ತೂಗಿದನು ರಾಮ॥ 


ದ್ವಿವಿದ-ಸಂಹಾರ 
ರಾಗ-ಕಾಂಬೋಧಿ; ತಾಳ-ರುಂಪೆ 
ಕೆರಳಿದ ಕಪೀಶನಬ್ಬರಿಸಿ ಕೇಳೆಲೆ ಚೋರ 
ಹರಿಯೆತ್ತಲಿಹನವನನೀಗ। 
ಕರೆಸಿಕೋ ಬೆಂಬಲಕೆ ಸರಿಯದಿರು ನಿಲ್ಲೆನುತ 
ಮರವ ಮುರಿದೆರಗಿದನು ಬೇಗ 


ಮುಸಲದಲಿ ತರುವ ಖಂಡಿಸುತ ಬಲನೆಲೆ ಮುರ- 
ದ್ವಿಷನ ದರ್ಶನವು ನಿನ್ನಂಥ।| 

ಪಿಸುಣರಿಗೆ ದೊರಕದೆನುತ ಸಮಸಾಹಸದ ಕಪಿ- 
ಗುಸುರಿ ಹಲದಲಿ ಹೊಯ್ದನಾತ 


ಮತ್ತೊಂದು ತರುವ ಕಪಿ ಕಿತ್ತು ರಾಮನಿಗೆರಗೆ 
ಕತ್ತರಿಸಿ ಮುಸಲದಿಂದನು। 
ಸತ್ವನಿಧಿ ಬಲ ಹಲವನೆತ್ತಿ ಹೊಡೆದನು ಕಪಿಯ 
ನೆಿಯಲಿ ಹೇಳಲೇನದನು 


ತಲೆಯೊಡೆದೊಡೆಯು ಭೀತಿಗೊಳದೆ ಕಪಿ ಬಹಳ ತರು 
ಶಿಲೆಗಳಲಿ ತಾಡಿಸಿದನದನು। 

ತೊಲಗಿಸುತ ಮುಸಲವನು ಮುಳಿದೆತ್ತಿ ಹೊಯ್ದನಾ 
ಖಲ ವಲೀಮುಖನನಾ ಬಲನು 


ಚೀರುತಾ ಕಪಿ ಕೆಡೆಯೆ ಜಾರಿತವನಸುವದನು 
ದೂರದಲಿ ಕಂಡವನ ಬಲಕೆ 

ಸೇರಿ ಬಂದಿಹ ಕಪಿಗಳೋರಂತೆ ದೆಸೆದೆಸೆಗೆ 
ಹಾರಿದವು ಜೀವರಕ್ಷಣೆಗೆ 


ಯಕ್ಷಲೋಕ 
ಉಲ 


WO 


॥೨॥ 


lA 


॥1೪॥ 


॥೫॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೬೩ 


ವಾರ್ಧಕ 
ಬಳಿಕ ಬಲನಖಿಳ ಕೈರಾತರಂ ಸಂತೈಸಿ 
ಲಲನೆಯರ್ವೆರಸಿ ವನಕೇಳಿಯಂ ಗೈದು ನಿಜ 
ನಿಲಯಕೈತಂದಲ್ಲಿ ಕೃಷ್ಣಾದ್ಯರೊಡನೆ ಕಪಿಸಂಹಾರ ಸ೦ಗತಿಯನು। 
ತಿಳುಹಿ ಮುದಗೊಳಿಸಲಾ ಮರುದಿನಂ ಪುರದ ಕಾ- 
ವಲಿಗುಗಸೇನಾದಿ ವೀರರಂ ನಿಲಿಸಿ ಮಿ- 
ಕ್ಯುಳಿದೆಲ್ಲರಂ ಕೂಡಿಕೊಂಡು ಬಲಕೃಷ್ಣಾರ್ಜುನಾದಿಗಳ್‌ ಪೊರಮಟ್ಟರು॥ 


ಯಾದವರ ಅಶ್ವಮೇಧಯಜ್ಞಾರಂಭ 

ಭಾಮಿನಿ 

ಶರನಿಧಿಯ ಘೋಷದಲಿ ಹಾಯ್ದರು 

ತರ ತರದ ವಾಹನಗಳಲಿ ನಿಜ 

ತರುಣಿಯರು ಸಹಿತಾಗಿಯಾವರ್ತಾನದೀತಟಕೆ। 

ತರದೊಳಾ ವಸುದೇವ ಮುಖ್ಯರೊ- 

ಳರುಹಿ ನಿಜಚಾರಿತ್ರವನು ಘನ 

ಹರುಷದಿಂದಲೆ ಸೇರ್ದರಾ ವರಯಜ್ಞ ಕಾರ್ಯದಲಿ 


ರಾಗ-ಘಂಟಾರವ; ತಾಳ-ಏಕ 

(ಧಾಟಿ-ಯಾಕೆ ನಮಗಾ ಮಾನಿನಿಯ ತಳ್ಳಿ-ಎಂಬಂತೆ) 
ಅರಸ ಕೇಳ್‌ ಯಾದವರು ಬಳಿಕಿನಲಿ ಸಂಗ್ರಹವನೆಲ್ಲವ । 
ತರಿಸಿಕೊಂಡಾ ನದಿಯ ತೀರದಲಿ 
ವಿರಚಿಸಿದ ಮಖಶಾಲೆಗಾಗಿಯೆ 
ನೆರೆ ನಿಮಂತ್ರಿತರಾಗಿ ಜೈಮಿನಿ 
ಪರಶುಧರ ಜಾಬಾಲಿ ವ್ಯಾಸಾಂ- 
ಗಿರಸಮುಖ್ಯರು ಬಂದರಲ್ಲಿಗೆ IO 1 


ಪತ್ನಿದೇವಕಿ ಸಹಿತ ಹರಿಪಿತನು। ಆ ಯಜ್ಞದೀಕ್ಷಾ | 

ವೃತ್ತನಾದನು ಕ್ರಮದೊಳಚ್ಯುತನು | 

ಕ್ಹಾತ್ರಥರ್ಮದೊಳಶ್ವದೊಡನೆ ಸ- 

ಮಸ್ತ ದೇಶವ ಗೆಲಿದು ಕಪ್ಪದ 

ವಿತ್ತವನು ತರುವುದಕೆ ಪಡೆವೆರ- 

ಸುತ್ತ ಫಲುಗುಣಸಹಿತ ಪೊರಟನು ॥೨॥ 


೧೬೪ 


ಕಳುಹಿದರು ಚಾರಕರ ಮುಖದಿಂದ! ರಾಜರಿಗೆ ಲೇಖನ । 
ಗಳನು ಕೃತವರ್ಮಾದ್ಯರನುವಿಂದ । 

ಚಳಕದಲಿ ಚರರೈದಿ ಗಜಪುರ- 

ದೊಳಗೆ ಸಭೆಯಲಿ ಶೋಭಿಸುವ ಕುರು- 

ಕುಲಜ ಕೌರವಗೆರಗಿ ಮನ್ನಿಸಿ- 

ಕೊಳುತ ಲಿಖಿತವನಾತಗಿತ್ತರು 


ಭಾಮಿನಿ 
ಚಾರಕರು ತನಗಿತ್ತ ಲಿಖಿತವ 
ಕೌರವನು ಪಿಡಿದೆಡಬಲದ ಭಾ- 
ಗೀರಥೀಸುತ-ಗುರು-ಕೃಪಾಶ್ವತ್ಥಾಮ ಮೊದಲಾದ | 
ಧೀರ ಕರ್ಣ-ಕಳಿಂಗ-ಸಿಂಧು ಮ- 
ಹೀರಮಣ ಮುಂತಾದ ಬಹುಪರಿ- 
ವಾರ ಕೇಳುವ ತೆರದೊಳೋದಿದನಧಿಕ ಹರುಷದಲಿ ॥ 


ರಾಗ-ಕಾಂಭೋಧಿ; ತಾಳ-ರುಂಪೆ 
ಧರಣಿಪಸಮೂಹಸಾಗರಸುಧಾಕರ ಕೀರ್ತಿ 
ವರಲತಾ ಕುಜಚಿತ್ರ ಚರಿತ । 
ಕುರುಪತಿಗೆ ದ್ವಾರಕಾಪುರದ ನೃಪ ವಸುದೇವ 
ಬರೆದ ಸವಿನಯ ಭಾವಲಿಖಿತ 


ದೃಢದಿ ಷಟ್ಟುರನದಿಯ ದಡದೊಳೊಮ್ಮನದಿಂದ 
ತೊಡಗಿರ್ಪೆನಶ್ರಮೇಧವನು । 

ಸಡಗರದೊಳಿಷ್ಟ ಸಖರೊಡನಿಲ್ಲಿಗೈತಂದು 
ಕಡೆಗಾಣಿಸುವುದು ಕಾರ್ಯವನು 


ಎಂದು ಬರೆದಿಹುದನೊಲವಿಂದ ಕರ್ಣಾದಿಗಳ 
ಮುಂದೆ ವಿಸ್ತಾರದಲಿ ಪೇಳ್ಬಾ । 

ಮಂದಹಾಸದ ವದನದಿಂದವರ ನೋಡಿ ಮಗು- 
ಳೆಂದನವನತಿ ಮುದವ ತಾಳ್ಜು 


ಯಕ್ಷಲೋಕ 
ಉಲ 


WA 


WO 


೨2 


WA 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೬೫ 


ರಾಗ-ಸಾ೦ಗತ್ಯ ತಾಳ-ರೂಪಕ 
ಕೇಳಿರೈ ಕರ್ಣಾದಿ ಶೀಲವಂತರು ನಮ್ಮ 
ಮೇಲೆ ಸಂಪ್ರೀತಿಭಾವದಲಿ। 
ಓಲೆಯ ಯದುಭೂಮಿಪಾಲರು ಬರೆದರಿ- 
ನ್ನಾಲಸ್ಕಗೊಳಬಾರದಿಲ್ಲಿ lO 1 


ಆದರೊಂದಾಯಜ್ಞದಾದ್ಯಂತದೊಳಗೊಂದು 
ಬಾಧೆಯುಂಟಾ ನಿಸುಂಭಕನು! 
ಸೋದರನನು ಕೊಂದ ಯಾದವರನು ಗೆಲ್ವ 


ಹಾದಿಯನರಸುತ್ತಲಿಹನು ॥1೨॥ 
ಅವನ ಸೀಮೆಯಲಿ ಯಾಗವನು ಮಾಡಿದರೆ ವಿ- 
ಫ್ನವನೀಯದಿರನಾತನದಕೆ | 

ಅವಿವೇಕವಾಯ್ತು ಯಾದವರ ಯೋಚನೆಯೆಂಬ 

ವಿವರವು ಹೊಳೆವುದು ಮನಕೆ la 


ಅದರಿಂದ ನಾವಿನ್ನು ಮೊದಲಾಗಿ ಪೋಗಿ ನಿಲ್‌- 

ವುದು ಯಾದವರಿಗಾಪ್ತರಾಗಿ॥ 

ಒದಗಿದರಸುರ ವೈರದ ಪೀಡೆ ಖಳರನ್ನು 

ಸದೆ ಬಡಿಯುವುದನುವಾಗಿ un 


ಎನುತ ಕೌರವನು ತನ್ನನುಜರು ಸೂತನಂ- 

ದನ ಸೌಬಲಾದಿಗಳ್ಳೆರಸಿ। 

ಘನಚಾತುರ್ಬಲ-ದಿವ್ಯಧನು-ಶರಾದಿಗಳಿಂದ- 

ಲನುವಾಗಿ ಪೊರಟನಾ ಸಹಸಿ ೫ 


ರಾಗ-ಕೇದಾರಗೌಳ; ತಾಳ-ಅಷ್ಟ 
ಬಳಿಕಿ೦ದ್ರಪ್ರ ಸ್ಥ-ಕೋಸಲ- ಮತ್ಸ್ಯ-ಪಾಂಡ್ಯ- ಕೇ 
ರಳಮೊದಲಾಗಿರುವ! 
ಹಲವು ಮಹೀಪತಿಗಳಿಗೆ ಚಾರಕರೈದಿ 
ಸಲಿಸಿ ಪೋದರು ಪತ್ರವ WO 


೧೬೬ 


ಯಕ್ಷಲೋಕ 
ಉಲ 


ಅರಸಧರ್ಮಜನತಿ ಹರುಷದಿ ಮುಂದಾಗಿ 

ತೆರಳ ಬೇಕೆ೦ದರಿದು! 

ಮರುತಜಾದ್ಯನುಜರ ತರುಣಿಯರ್ವೆರಸಿ ತಾ 

ಪೊರಟನಾ ಯಜ್ಞಕೆಂದು ॥೨॥ 


ವಾರ್ಧಕ 
ಸೌರಾಷ್ಟ-ಗುರ್ಜರ-ವಿದೇಹ-ಪಾಂಚಾಲ-ಗಾಂ 
ಧಾರ-ಗೌಳವ-ನಿಷಧ-ಪಾಂಡ್ಯ-ಮತ್ಸ್ಯ-ವಿದರ್ಭ 
ಕೇರಳ-ಕರೂಷ-ಕೇಕಯ-ಕುರು-ತ್ರಿಗರ್ತ ಮಾಗಧ-ಮಾದ್ರ-ಮಾಳವಗಳ । 
ಕೈರಾತ-ಕೋಸಲ-ತುರುಷ್ಠ-ನೇಪಾಳ-ಹಂ 
ಮೀರ-ಹೇಹಯ-ಸಿಂಧು-ಚೇದಿ-ಚೋಳಾಂಗ-ಸೌ 
ವೀರ ಮುಂತಾದ ಬಹುದೇಶಗಳ ನೃಪರಾಮಹಾದ್ದರಕೆ ನಡೆತಂದರು। ೧ ॥ 


ಅರಸ ಕೇಳ್‌ ಕಶ್ಯಪ-ಚ್ಯವನ-ಗಾಲವ-ಪರಾ 
ಶರ-ವಾಮದೇವ-ವಿಶ್ವಾಮಿತ್ರ-ಸುಮತಿಯಾ 
ಸುರಿಯತ್ರಿ-ವಾಗುರಿ-ಸುಮಂತು-ಕ್ರತುಕವಷ-ಕಣ್ವರ್ಷಿ-ಧೌಮ್ಯಾಗಸ್ತ್ಯರು । 
ವರ ಭರದ್ವಾಜ-ಮೈತ್ರೇಯ-ಮಾರ್ಕಾಂಡೇಯ 
ಪರಮಖಷಿ-ಪೈಲ-ಗೌತಮ-ವೀತಿಹೋತ್ರ ಮುನಿ- 

ವರ ವಸಿಷ್ಠಾದಿಗಳ್‌ ಮಿಗೆ ನಿಮಂತ್ರಿತರಾಗಿ ಮಖಶಾಲೆಗೈತಂದರು॥ ೨ ॥ 


ಯಾದವರ ಅತಿಥಿಸತ್ವಾರ 
ಭಾಮಿನಿ 

ಬಂದ ಬಂದಾ ಮುನಿ ಮಹೀಸುರ- 
ವೃಂದ-ಭೂಪನಿಕಾಯವನು ಕ್ರಮ- 
ದಿಂದ ಮನ್ನಿಸಿ ತಾರತಮ್ಯದೊಳವರವರ ಮನಕೆ । 
ಅಂದವಾಗುವ ವಸತಿ-ವಸ್ತುಗ- 
ಳಿಂದ ಸತ್ವರಿಸಿದರು ಬಲ-ಶಿನಿ- 
ನಂದನಾದಿಗಳೊಂದು ಭೂರಿ-ಜನಾಳಿಯನು ಬಿಡದೆ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೬೭ 


ರಾಗ-ದೇಶಿ; ತಾಳ-ಅಷ್ಟ 
(ಧಾಟ-ಏನಯ್ಯಾ । ಇಂಥ ದೇನಯ್ಯಾ-ಎಂಬಂತೆ) 


ಕೇಳಯ್ಯ | ರಾಜ ಕೇಳಯ್ಯ ॥1ಪ॥ 
ಕೇಳಯ್ಯ ಯದುಕುಲಜರ ಚಾರಿತ್ರವನು। 
ಕೇಳುವರಘಪರಿಹಾರಮಪ್ಪುದನು (ಅ.ಪ 


ಹರಿಧನ೦ಜಯರತ್ತ ಸೈನಿಕ ಸಹಿತ । 

ತುರಗದೊಡನೆ ತಿರುತಿರುಗಿ ಸಮಸ್ತ ॥ 

ಧರಣಿಪಾಲಕರನು ಗೆಲಿದು ಕಪ್ಪವನು 

ಹೊರಿಸುತೈತಂ೦ದರಾ । ಯಜ್ಞ ಕೆಲ್ಲವನು IO 


ಮೊದಲೆ ಸಂಗಹಿಸಿರ್ದ ಧನಕನಕಗಳ । 

ಅದರ ಮೇಲಖಿಳ ದೇಶಗಳ ಕಪ್ಪಗಳ ॥ 

ಒದಗಿ ಕೂಡಿಸಿ ರಾಶಿಗೈದರೆಲ್ಲವನು 

ಅದರ ಮಿತಿಯನುಸಿರುವನಾವನಿಹನು ॥೨॥ 


ಹೊಸ ಹೊಸ ಪಟ್ಟೆ ಪೀತಾಂಬರಾದಿಗಳು ॥ 

ವಸನ೦ಗಳಿತರ ದ್ರವ್ಯಗಳಮಿತಗಳು ॥ 

ಪಶುಗಳ ಹಿಂಡಗಣಿತ ಕನ್ಯಕೆಯರು 

ಎಸೆದವು ದಾನಕೊಪ್ಪುವ ಸಾಹಿತ್ಯಗಳು la 


ನಿಕುಂಭನ ಒಡ್ಡೋಲಗ 
ಕಂದಪದ್ಯ 
ಧರಣಿಪ ಕೇಳತ್ತಲ್‌ ಷಟ್‌- 
ಪುರದೊಳ್‌ ದಾನವನಿಕುಂಭನೊಡ್ಡೋಲಗದೊಳ್‌ । 
ಮೆರೆದಿರಲಾತನ ಬೇಹಿನ 
ಚರರೈತಂದಾ ಖಲಂಗೆ ಮಣಿದಿಂತೆಂದರ್‌ ॥ 


ರಾಗ-ಸಾರಂಗ; ತಾಳ-ಅಷ್ಟ 
(ಧಾಟಿ-ಕೇಳು ಧರ್ಮಾನುಜಾತ-ಎಂಬಂತೆ) 
ಅಸುರೇ೦ದ್ರ ಲಾಲಿಸಯ್ಯ । ಯಾದವರ ಸಾ- 
ಹಸವನೆಲ್ಲವನು ಜೀಯ ಪಗ 


೧೬೮ ಯಕ್ಷಲೋಕ 


ದ್ವಿವಿದಕಪೀಶ್ವರನು | ತಾ ನಿಮಗಾಗಿ 

ಹವಕೈದಲಾತನನು॥ 

ತವಕದಿ ರಾಮನೆಂಬುವನು ಬಂದಿದಿರಾಗಿ 

ಬವರದಿ ಕೊಂದನಂತೆ ॥ ನೀ ಕೇಳ್‌ಮುಂತೆ WO 


ದುರುಳ ಯಾದವರೀಗಲು | ಆವರ್ತಾಂಕ 

ವರನದೀ ತೀರದೊಳು ॥ 

ಪರಿಪರಿಯೊಡವೆಯ ತರಸಿಟ್ಟುಕೊಂಡೊಂದು 

ತರದ ಯಜ್ಞವ ಗೈವರು | ಆ ವೀರರು ॥೨॥ 


ಅಗಣಿತ ವಿತ್ತಂಗಳು | ಹೊನ್ನುಗಳು ಹೆ- 

ಣ್ಣುಗಳು ಸುರತ್ನಂಗಳು ॥ 

ರುಗರುಗಿಸುವುವಲ್ಲಿ ವಿಗಡ ನೀನೆಲ್ಲವ 

ತೆಗೆದುಕೊಂಡರೆ ಲೇಸಯ್ಯ | ನೀ ಕೇಳಯ್ಯ ॥೩॥ 


ರಾಗ-ನೀಲಾಂಬರಿ; ತಾಳ-ಏಕ 
(ಧಾಟ-ಲಲನೆ ಕೇಳೆಲೆ ನಿನ್ನ | ದಣಿಸಿದ ಖೂಳರು ) 
ಚರರೆಂದ ನುಡಿಗೇಳಿ । ಕೆರಳಿ ಮಂತ್ರಿಗಳೊಡ- 
ನೊರೆದ ಮತ್ತಖನ ಸಂ । ಹರಿಸಿ ನಿರ್ಭಯದಿ | 
ಅರಿಗಳಿಲ್ಲಿಗೆ ಬಂದು । ಮೆರೆದ ಮೇಲವರನ್ನು 
ಮುರಿವೆನೆಂದೆನುತ ಪಲ್‌ । ಮೊರೆದನಾ ಖಳನು (Wen 


ಬಳಿಕ ನಿಕುಂಭನು । ಕೆಲವು ದೈತ್ಯರನು ಬೆಂ- 

ಬಲಕಾಗಿ ಕರೆದುಕೊಂಡು । ಚಳಕದಿಂದೈದಿ 

ಹಲವು ದ್ರವ್ಯಗಳನ್ನು । ಗಳಿಸಿ ಮಾಡುವ ಯದು- 

ಕುಲಜರದ್ದರಕಾರ್ಯ | ದೊಳವರೀಕ್ಷಿಸಿದ ॥೨॥ 


ವಿತ್ತರತ್ನಾದಿ ಸ । ಮಸ್ಕ ವಸ್ತುಗಳನ್ನು 

ಮತ್ತೇಭ-ಹಯಗಳ | ಮೊತ್ತವೆಲ್ಲವನು | 

ಮತ್ತೆ ಧೇನುಗಳ । ನಿತ್ತು ನೋಡುತ ಚೋದ್ಯ- 

ವೆತ್ತು ಮಾನಸದೊಳಾ । ದೈತ್ಯನಿಂತೆಂದ ॥೩॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೬೯ 


ವಾರ್ಧಕ 
ಅರರೆ ಗೋವಳ ಮನುಜರಾದವರ ಯಾದವರ 
ಗರುವಮಿನಿತುಂಟೆ ಮುನಿವರ್ಗಮಂ ಸ್ವರ್ಗಮಂ- 
ದಿರಕೆ ಬಡಿದಟ್ಟುತೀ ಖುಲ್ಲರಂ ಗೊಲ್ಲರ೦ ಕದನದೊಳ್‌ ಸದೆ ಬಡಿವೆನು । 
ಮೆರೆವ ಯಜ್ಞಾಂಗ ಸಂಭಾರಗಳ ವಾರಗಳ 
ಪುರಕೆ ಸಾಗಿಸುವೆನಿಭಗತಿಯರಂ ಸತಿಯರಂ 
ಪರಿಕಿಸುವೆನೊಲಿದವರ ಚೆಂದಗಳನಂದಗಳನೆಂದು ಮನದಂದನವನು ॥ 


ಭಾನುಮತಿಯ ಪುನರಪಹಾರ 
ಭಾಮಿನಿ 
ಅವನು ಬಳಿಕಲ್ಲಿಂದ ಕನ್ಯಾ- 
ನಿವಹದೆಡೆಗೈ ತಂದು ಮಿಗೆ ಭಾ- 
ನುವಿನ ಕರು ಕಂಡು ಕಾಮಾಸ್ತದಲಿ ಕಳವಳಿಸಿ! 
ಇವಳಿಗೋಸುಗ ಮೊದಲೊಳೊಂದೆಂ 
ಗವನು ಕಳಕೊಂಡೆನು ಭಲಾ ಮಗು- 
ಳಿವಳೆ ಸಿಕ್ಕಿದಳಿಂದು ಬಿಡೆನೆಂದೆನುತ ಗರ್ಜಿಸಿದ 


ರಾಗ-ನಾದನಾಮಕ್ರಿಯೆ ; ತಾಳ-ಅಷ್ಟ 
ಅನಿತರೊಳಸುರನ ನೋಡುತ್ತ ಅಂಜಿ 
ವನಿತೆಯರತ್ತಿತ್ತಲೋಡುತ್ತ॥ 
ಘನತೆಗೆಡುವುದನ್ನು ಕಂಡರು! ಭಾನು 
ಮನುಮಧಥಾದ್ಯರು ಖತಿಗೊಂಡರು WO 


ತರುಣಿಯರ್ಗಭಯವ ನೀಡುತ್ತ ಚಾಪ 

ಶರಗಳೆಲ್ಲವನಣಿಗೈಯುತ್ತ 

ದುರುಳ ದಾನವನ ಕೊಲ್ಲುವೆವೆಂದು। ಅವ- 
ರುರವಣಿಸಿದರಾತನಿದಿರಂದು ॥೨॥ 


ಅಳುಕಿದಂದದಲಸುರೇಂದನು। ಅಲ್ಲಿ 

ನಿಲದೆ ಕಾರಡವಿಗೆ ಪೋದನು॥ 

ನಿಲಿಸಿದನಲ್ಲಿ ತನ್ನವರನ್ನು ಮಾಯಾ- 

ಬಲದಿ೦ದ ಬಲಭದ್ರನಾದನು ॥೩॥ 


೧೭೦ 


ಹೆದರಿದನಸುರನೆಂದರಿದರು। ಭಾನು 
ಮದನಾದಿಗಳು ಶಾಂತರಾದರು॥ 
ಮದಿರಾಕ್ಷಿಯರು ಮೋದವಾಂತರು। ತಾವು 
ಮೊದಲಿದ್ದ ಕಡೆಯಲ್ಲೆ ಕುಳಿತರು 


ಬಂದು ಮಾಯದ ಬಲ ಭರದೊಳು। ನಾರೀ- 
ವೃಂದವೆಲ್ಲವ ಕಂಡು ಖತಿಯೊಳು॥ 
ಮುಂದೈದಿ ಎಲ್ಲರ ಜರೆಯುತ್ತ ಬಳಿ- 

ಕೆಂದ ಶೂರಜನನ್ನು ಕರೆಯುತ್ತ 


ರಾಗ-ಸೌರಾಷ್ಟ್ರ ;ತಾಳ-ಏಕ 
(ಧಾಟಿ-ಯಾತಕಿದಕೆ ಸಂಡೇಹವು | ಕಾಮಪಾಲ ) 
ಬುದ್ದಿಯೇತಕಿಲ್ಲ ನಿನಗೆ | ಹೇಳು ತಾತ । ನೀನು 
ವೃದ್ಧನಾದುದೇತಕಯ್ಯ | ಹೇಳು ತಾತ ॥ 
ಶುದ್ಧ ಮೂಢನಾದೆಯೇನೊ | ಹೇಳು ತಾತ । ಯದ್ವಾ 
ತದ್ವಾ ಕಾರ್ಯವಾಯ್ತಲ್ಲವೆ | ಹೇಳು ತಾತ 


ಖಳರ ಕಾಟವರಿದ ಮೇಲೆ ಹೇಳು ತಾತ | ಯಜ್ಞ 
ಕಳುಕಿ ಕೊಳ್ಳದಿರುವೆಯೇಕೆ | ಹೇಳು ತಾತ ॥ 
ಜಲಜಮುಖಿಯರೆಲ್ಲರೇಕೆ । ಹೇಳು ತಾತ । ಪುರಿಗೆ 
ಕಳುಹಿ ಕೊಡದೆ ಕುಳಿತೆಯೇಕೆ ಹೇಳು ತಾತ 


ಇನ್ನು ದನುಜ ಬಾರದಿಹನೆ । ಹೇಳು ತಾತ । ದೊಡ್ಡ 
ಸೈನ್ಯವನ್ನು ತಾರದಿಹನೆ । ಹೇಳು ತಾತ ॥ 

ಕನ್ಕೆಯರನು ಕೊಂಡೊಯ್ಯನೆ | ಹೇಳು ತಾತ । ಕಡೆಯೊ- 
ಳೆನ್ನಲೇನಾ ಕಷ್ಟವನ್ನು | ಹೇಳು ತಾತ 


ರಾಗ-ನೀಲಾಂಬರಿ ;ತಾಳ-ರೂಪಕ 


ಯಕ್ಷಲೋಕ 
ಉಲ 


WS 


5 


WO 


॥೨॥ 


॥೩॥ 


(ಧಾಟ-ಶ್ರೀಲೋಲನೆ ಕೇಳ್‌ ಪಾಂಡವ | ಪಾಲಕನೆಂಬೀ ಬಿರುದನು) 


ಇನ್ನಾದರು ನಾನುಸಿರುವ । ದನ್ನಾಲಿಪುದೀ ತರುಣಿಯ- 
ರೆನ್ನೊಡನೆಲ್ಲರು ಬರಲಿವ । ರೆನ್ನಾ ದ್ವಾರಕೆಗೆ ॥ 

ಮನ್ನಿಸಿ ನಾಂ ಕರೆದೊಯ್ದಪೆ | ನೆನ್ನಲು ವಸುದೇವನು ದಿಟ- 
ವೆನ್ನುತಲಾನುಡಿಗೊಪ್ಪಿದ । ನನ್ಯವ ಯೋಚಿಸದೆ 


WO 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೭೧ 


ಭರದಿ೦ದಾ ಖಲನಲ್ಲಿಹ । ಹರಿಣಾಕ್ಷಿಯರನು ಬನ್ನಿರಿ 

ಪುರಕೈದುವ ಎನುತೊಯ್ಯನೆ । ಕರೆಯಲು ಕೇಳುತಲೇ ॥ 
ಹರುಷದೊಳಾತನ ಬೆನ್ನಿಗೆ | ಪೊರಟರು ಭಾನುಜೆ ಮೊದಲಾ- 
ಗಿರುವಬಲೆಯರೆಲ್ಲರು ಕೇಳ್‌ । ಧರಣಿಪ ಕೌತುಕವ ॥೨॥ 


ನಡೆದನು ಖಳ ದೂರಕೆ ಪಥ । ವಿಡಿದನು ನಿಜನಗರಿಗೆ ಕಾ- 
ರಡವಿಯ ನುಸುಳಿದನಸುರರ । ಪಡೆ ಕೂಡಿರ್ದೆಡೆಗೆ ॥ 

ನಡೆಯಿರಿ ಬನ್ನಿರಿ ಎನುತಾ । ಜಡಜದಳಾಕ್ಷಿಯರನು ನಿಲ- 
ಗೊಡದವಸರದಿಂದಲಿ ಗೋಳ್‌ । ಗುಡಿಸಿದನೇನೆಂಬೆ lA 


ನಾರಿಯರಿಗೆ ಪುರಿಗೈದುವ । ದಾರಿಯಿದಲ್ಲೆಂಬುದು ಮನ- 

ಕೂರಿತು ಕಲ್‌ ಮುಳ್ಗಳ ಮೇ । ಲೂರಿದ ಪದಗಳಲಿ ॥ 

ಸೋರಿತು ರಕುತವು ಮೇಣ್ಣುರ । ವೈರಿಯ ಬಲ ಮುಂಗಡೆಯಲಿ 
ತೋರಿತು ಭಯಶೋಕವು | ತಲೆಗೇರಿತು ಬೇಗದಲಿ un 


ಕಂದಪದ್ಯ 
ಏನುಸಿರುವೆನವನಿಪ ಕೇಳ್‌ 
ಭಾನುಜೆ ಮೊದಲಾದ ಮಂದಯಾನೆಯರಾಗಳ್‌ | 
ಆ ನೀಲಾಂಬರ ರೂಪದ 
ದಾನವನಂ ಕರೆದು ಕರೆದು ಕೂಗುತ ನುಡಿದರ್‌ ॥ 


ರಾಗ-ನೀಲಾಂಬರಿ ; ತಾಳ-ಏಕ 
(ಧಾಟ-ಏನಯ್ಯ ಪವನಜನೇ । ಕೌರವರಿಗೆ । ) 
ಏನಿದೇನಿದು ಪೇಳಯ್ಯ | ಈ ವಿಪಿನಕೆ 
ನೀನೇಕೆ ಬಂದುದಯ್ಯ ॥ 
ಧ್ಯಾನಿಸಲೆಮ್ಮ ಪುರಿಗೆ ಮಾರ್ಗವಿದಲ್ಲ- 
ವೇನನೆಂಬೆವು ನಿನಗೆ Wen 


ಒಡೆದವೆಮ್ಮಯ ಕಾಲ್ಗಳು । ನಿನ್ನೊಡನಿನ್ನು 

ನಡೆಯಲಾರೆವು ನೋಡಲು ॥ 

ನಡುಗುತ್ತಲಿದೆ ಕಾಯವು । ಮಹಾ ಭೀತಿ 

ಹಿಡಿದುದೆಮ್ಮನು ದಿಟವು ॥೨॥ 


೧೭೨ ಯಕ್ಷಲೋಕ 


ಕರುಣವಿಲ್ಲವೆ ನಿನಗೆ । ನಮ್ಮೆಲ್ಲರ 

ಮರುಗಿಪುದೇಕೆ ಹೀಗೆ ॥ 

ದುರುಳ ರಕ್ಕಸರಿರ್ಪರು । ಮುಂಗಡೆಯೊಳೀ 

ಪರಿಯೇನೆಂಬುದನುಸಿರು IA 


ಹಾ ರಾಮದೇವ ನೀನು । ಇಂತಾದುದು 

ಭಾರಿಯಾಶ್ಚರ್ಯವಿನ್ನು ॥ 

ಕಾರಣವರಿಯೆವೆಂದು । ಅಂಗನೆಯರು 

ಚೀರುತ್ತ ಕೆಡೆದರಂದು ॥೪। 


ವಾರ್ಧಕ 
ಅಸುರನಾ ಸಮಯದೊಳಗಂಜದಿರಿ ಮಾರ್ಗ ಮುಂ 
ದೆಸೆವುದೊಳದಾರಿಯೀ ಹಳುವವೆನುತುಚಿತೋಕ್ತಿ- 
ಯುಸಿರಿ ಮಾಯಾಪ್ರಭಾವದೊಳವರನೆಲ್ಲರಂ ಷಟ್ಟುರಕೆ ಸಾಗಿಸಿದನು । 
ಅಸಮ ನಿಜ ರೂಪಮಂ ಧರಿಸಲಿವನಂ ಕಂಡು 
ಶಶಿಮುಖಿಯರಕಟ ಹಾ ಕೆಟ್ಟೆವೆಂದೆನುತ ಶೋ- 
ಕಿಸುತಿರ್ದರದನೆಣಿಸದಾತನಾ ವಧುಗಳಂ ಸೆರೆವನೆಯೊಳಡಗಿಸಿದನು। ೧ ॥ 


ಬಳಿಕವಂ ಯಾದವರ ಸಂಗರಕೆ ತನಗೆ ಬೆಂ 

ಬಲವಾದ ನೃಪರಿಗಾ ಮಖದ ಧನ-ಕನಕ-ಮಣಿ- 

ಗಳ ರಾಶಿಸ ಹಿತಖಿಳ ವಸ್ತುಗಳ ಪಾಲುಗಳ ನೀವೆನೆಂದಾಪ್ತಜನರ । 
ಕಳುಹಿ ಕೌರವ-ಕರ್ಣ- ಮಗಧಾದಿಸಕಲ ಕಲಿ- 

ಗಳಿಗೆ ಸಾರಿಗೆ ಸಮರಕಣಿಗೈಯುತಿರ್ದನಾ 

ಬಳಿಕತ್ತ ಭೋಜಕಟಕ್ಕೆತಂದು ರುಕ್ಕಿಗಾಬೇಹಿನವರಿಂತೆಂದರು ॥೨॥ 


ರುಕಿಯ ಗತವೈರಸ್ಮರಣ 
3 ಶ್ರ 
ರಾಗ-ಮುಖಾರಿ ; ತಾಳ-ಏಕ 
(ಧಾಟಿ-ಮಹರಾಜ ಕೇಳ್ವುದು ಕಲಾಪ-ಎಂಬಂತೆ) 
ರುಕ್ಕಿಭೂಪಾಲ ಲಾಲಿಸಯ್ಯ । ನಾವೆಂಬ ಪರಿಯ 
ರುಕ್ಕಿಭೂಪಾಲ ಲಾಲಿಸಯ್ಯ ॥ ಪ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೭೩. 


ಅರಸ ನಿನ್ನ ನೇಮದಿಂದ । ತಿರುಗಿ ತಿಳಿದು ಬಂದೆವೆಂದ ॥ 
ಹರಿ-ಬಲಮುಖ ಯದು । ವರರಾ ಷಟ್ಟುರ 
ಧರೆಯಲಿ ಯಜ್ಞವ | ವಿರಚಿಪರೀಗಲು WO 


ಹಲವು ರಾಜರೆಡೆಗೆ ತಿಳಿದು । ಕಳುಹೆ ಲಿಖಿತಗಳನು ಬರೆದು ॥ 
ನಲಿಯುತ ನೃಪ ಸಂ। ಕುಲವೈತಂದಾ 
ಸ್ಥಲದಲಿ ಮುದದಲಿ ನೆಲೆಸಿಹರೀಗಲು ॥೨॥ 


ಯಾದವೇಂದರೊಡನೆ ಮುಳಿದು | ಕಾದಲಾ ನಿಕುಂಭನರಿದು ॥ 
ಚೇದಿಪ-ಮಗಧ ನೃ । ಪಾದಿಗಳನು ಯು- 
ಕ್ತ್ಯಾದರದಲಿ ಸಂ । ಪಾದಿಸಿ ಕೊಂಡಿಹ ॥೩॥ 


ಆತನಃಸಹಾಯಕೆಂದೇ । ರೀತಿಯಿ೦ದ ಪೋಗಿ ಮುಂದೆ ॥ 
ಆ ತುರುಗಾಹಿಯ ಪಾತಿಸಿದರೆ ವಿ- 
ಖ್ಯಾತನು ನೀನಹೆ ಏತಕೆ ಸಂಶಯ I ೪ 


ಭಾಮಿನಿ 
ಚರರ ನುಡಿಗೇಳುತ್ತ ರೋಷದ 
ಭರದಲುಬ್ಬೇರುತ್ತ ತನ್ನಯ 
ಶಿರವನುರೆ ತೂಗುತ್ತ ಪೂರ್ವದ್ದೇಷಕಾರಣವ। 
ಸ್ಮರಿಸುತೆಡಬಲದಾಪ್ತ ಭಟರನು 
ಪರಿಕಿಸುತ ಹೂಂಕರಿಸಿ ಕಂಗಳೊ- 
ಳುರಿಯನುಗುಳುತ ಜಡಿದು ರುಂಕಿಸಿ ರುಕ್ಮಿಯಿಂತೆಂದ ॥ 


ರಾಗ-ಕಾಂಬೋಧಿ ; ತಾಳ-ರುಂಪೆ 
ಕೇಳಿದಿರೆ ಬಾಂಧವರೆ | ಖೂಳಗೋವಳರೆಲ್ಲ 
ಮೇಲಾದ ಯಜ್ಞ ಕಾರ್ಯವನು ॥ 
ಆಳುತನದುಜ್ಜುಗವ | ತಾಳಿ ಮಾಡುವರಂತೆ 
ಹೇಳಲೇನಿದರೊಳಾನಿನ್ನು WOW 


ಅರಿಯ ಮಗನಾದರೂ | ಸ್ಮರಗೆನ್ನ ತನುಜಾತೆ 
ವರ ಶುಭಾಂಗಿಯನಿತ್ತೆನಲ್ಲಾ ॥ 


೧೭೪ ಯಕ್ಷಲೋಕ 


ನೆರೆ ಮಹೋತ್ಸವದೊಳ | ಧ್ವರವನೆಸಗಿದರವರು 
ಕರೆಯನಿಲ್ಲಿಗೆ ಕಳುಹಲಿಲ್ಲ ॥೨॥ 


ಇಂತವರು ಹಗೆತನದ । ಪಂಥವನೆ ಕಂಡ ಮೇ- 

ಲೆಂತು ಸುಮ್ಮನೆ ನಿಲುವೆನಿಲ್ಲಿ ॥ 

ಅ೦ತರಿಸದೈದಿ ವಿ | ಕ್ರಾಂತ ನೈಕುಂಭಬಲ- 

ವಂತರದಿ ಸೇರಿದಪೆನಲ್ಲಿ ॥1೩॥ 


ಬಳಿಕಾ ನಿಕುಂಭಕನ | ಬಲದಿಂದ ಕೃಷ್ಣಾದಿ- 

ಗಳನು ರಣದಲಿ ಹೊಕ್ಕು ಹೊಯ್ದು ॥ 

ತಲೆಗಡಿದು ಭಾಷೆಯನು । ಸಲಿಸಿಕೊಂಡಪೆನೆಂದು 
ಚಳಕದಿಂದನುಗೈದನಂದು un 


ರಾಗ-ಕಾಪಿ; ತಾಳ-ಅಷ್ಟ 
(ಧಾಟಿ-ಕುರುರಾಯ ಮರುಳಾದ ಸಿದ್ದ-ಎಂಬಂತೆ) 
ಖತಿಯಿಂದ ಖಳ ರುಕ್ಮಿ ಜಡಿದು । ದಿವ್ಯ 
ರಥವೇರಿ ಧನುಶರಾದಿಗಳನ್ನು ಪಿಡಿದು ॥ 
ಚತುರಂಗ ಸೈನಿಕಸಹಿತ | ವಾಯು- 
ಗತಿಯಿಂದ ಪೋದನು ಷಟ್ಟುರಕೆನುತ NeW 


ಪೋಗಿ ನಿಕುಂಭಕನ ಕಂಡು | ಅನು- 

ರಾಗದಿಂದವನೊಳು ಮಾತಾಡಿಕೊಂಡು ॥ 

ನಾಗಾರಿಕೇತನಾದಿಗಳ । ಯುದ್ಧ- 

ಕಾಗಿ ಸನ್ನದ್ಧನಾಗಿರ್ದನಾ ದುರುಳ ॥೨॥ 


ವಿತ್ತ ರತ್ನಾದಿಗಳಿಂದ | ಭಾಗ- 

ವಿತ್ತಪೆನೆಂದು ಸೂಚಿಸುವುದರಿಂದ ॥ 

ಅರ್ಥಲೋಭದಿ ಕುರುರಾಯ | ಸೂತ- 

ಪುತ್ರಾದ್ಯರಸುರಂಗೆ ಬಲವಾದರಯ್ಯ ॥೩॥ 


ಧನದಾಶೆಯಿಂದಲಿ ಕೆಲರು | ತಮ್ಮ 

ಮನದ ವೈರದ ದೆಸೆಯಿಂದಲಿ ಕೆಲರು ॥ 

ದನುಜಬಲಕೆ ಸೇರಿದರು । ಪಾಂಡು- 

ತನುಜರು ಹೊರತುಳಿದಖಿಳ ಭೂಮಿಪರು ॥ Wu © 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೭೫ 


ವಾರ್ಧಕ 
ಜನಪ ಕೇಳ್‌ ದಾನವಂ ದಿತಿಸೇವೆಗಿರಿಸಿರ್ದ 
ಮುನಿರೂಪಮಂ ತೆಗೆದು ನಿಜರೂಪಕೊಂದಿಸುತ 
ದನುಜಬಲದಿಂ ಕೌರವಾದ್ಯರ ಸಹಾಯದಿ೦ ಯಾದವರ ಸಂಗ್ರಾಮಕೆ | 
ಅನುಗೈಯುತಿರಲಿತ್ತಲಂದದಿ೦ ನಂದಗೋ- 
ಪನ ಬಿಡಾರದೊಳ್ಳೆದಿ ಪ್ರಿಯದ ಮಾತಾಡಿ ಆ 
ದನುಜಾರಿಯಗ್ರಜ೦ ಮಖಶಾಲೆಗೈತರಲ್‌ ಭಾನು ಕರೆದಿಂತೆಂದನು ॥ 


ಭಾನು-ಬಲರಾಮರಲ್ಲಿ ಕಲಹ 


ರಾಗ-ಸೌರಾಷ್ಟ ; ತಾಳ-ಏಕ 
(ಧಾಟಿ-ಕಂಡುದನಾಡಿದರೆ ಖಾತಿ! ಗೊಂಡು ಕುಣಿಯಲೇತಕಣ್ಣ ) 
ಹಿರಿಯತಂದೆ ಕೇಳಿಲ್ಲಿಂದ । ತರುಣಿಯರನು ಕೂಡಿಕೊಂಡು 
ತೆರಳಿದಾತನೆಲ್ಲಿ ಬಿಟ್ಟು ತಿರುಗಿದೆಯೀಗ ॥ 
ಮರುಳೆ ಬರಿದೆ ಎನ್ನೊಳಿಂದು | ಸರಸವೇನೊ ನಿನಗೆ ನಾರಿ- 
ಯರನು ಕಂಡು ನುಡಿಸಿದಂಥ । ಪುರುಷನಾವನು WOW 


ದನುಜಭೀತಿಯಿಲ್ಲಿ ಕನ್ಯಾ | ಜನವನೊಯ್ದೆನೆನುತಲೆಮ್ಮ 
ಮನೆಗೆಂದವರನೊಯ್ದೆಯಲ್ಲಾ । ಘನತೆಯಿಂದಲೇ ॥ 

ಮುನಿದು ನುಡಿದನೆಲವೊ ನಿನ್ನ | ಮನಕೆ ಭ್ರಾಂತಿಯೇರಿತೆನ್ನೊ- 

ಳಿನಿತು ಸಟೆಯನೊರೆವೆಯೇತ । ಕೆನುತ ಪೇಳೆಲೋ ॥೨॥ 


ತಲೆಯ ಭ್ರಾಂತಿಯೇರಿತಹುದು । ತಿಳಿದುದೆನಗಂತಿರಲಿ ನಮ್ಮ 
ಲಲನೆಯರನದೆಲ್ಲಿಗೊಯ್ದೆ । ತಿಳುಹು ನಿಜವನು ॥ 

ಮುಳಿದು ಬಾಯ್ಗೆ ಬಂದ ತೆರದಿ | ಗಳಹಬೇಡ ಪೆಟ್ಟುಕೊಟ್ಟು 
ಹಲುಗಳನ್ನು ಮುರಿವೆ ನಿನ್ನ । ನೆಲವೊ ಮರುಳನೆ ॥೩॥ 


ಹಿರಿಯನಾಗಿ ಹೋದೆಯಲ್ಲ । ದಿರಲು ನಿನ್ನ ಹೆಮ್ಮೆಯೆಲ್ಲ 
ಮುರಿಯುತಿದ್ದೆನಿಂತು ನ್ಯಾಯ | ವರಿಯದುಸಿರುವೆ ॥ 

ಹರ ಹರ ಏನೆಂಬೆ ನೀನು । ತರಳನತ್ತ ಸಾರು ಜನಕ- 

ನೊರೆಯಲೀಗ ನ್ಯಾಯವಾರೊಳಿರುವುದೆಂಬುದ uN 


೧೭೬ 


ಯಕ್ಷಲೋಕ 
ಉಲ 


ರಾಗ-ಕೇದಾರಗೌಳ ; ತಾಳ-ಅಷ್ಟ 
ವಸುದೇವ ನುಡಿದನು । ಮುಸಲಧರನೆ ನೀನು 
ಶಶಿವದನೆಯರನಿಂದು ॥ 
ಅಸುರರ ಭಯವ ತ | ಪಿಸುವೆನೆಂದೊಯ್ದುದು 
ಪುಸಿಯಲ್ಲ ಸಹಜವೆಂದು IO 1 
ಮುಪ್ಪಿನ ಭ್ರಾಂತಿಯೊ । ಸ್ಪಷ್ನದ ಬೋಧೆಯೊ 
ಬೊಪ್ಪ ನೀ ನುಡಿದುದನು ॥ 
ತಪ್ಪದೆ೦ದನು ರಾಮನು ॥೨॥ 


ಉತ್ತಮ ದ್ವಿಜ ಬ್ರಹ್ಮ । ದತ್ತನಾಗಲೆ ಕೃಷ್ಣ- 

ಪುತ್ರನ ಮಾತುಗಳು॥ 

ಮತ್ತೆಮ್ಮ ವಸುದೇವ । ನುಕ್ತಿಗಳೆಲ್ಲವು 

ಸತ್ಯವೆಂದುಸಿರಿದನು aN 


ಎಲ್ಲರೂ ಪೇಳ್ದರು । ಸುಳ್ಳನೀ ಕಾಲದೊ- 
ಳೆಲ್ಲಿಹ ಮುರಹರನು ॥ 
ಎಲ್ಲವನಾತಗೆ । ಸೊಲ್ಲಿಸಿ ಪೋಗುವೆ 


ನಿಲ್ಲೆನೆಂದೊದರಿದನು ॥೪॥ 


ಅದನು ಕಂಡಲಿರ್ದ । ಬುಧರು-ಕೃಷ್ಣಾರ್ಜುನ- 

ಮದನಾದ್ಯರೇನಿದೇನು ॥ 

ಇದು ಚಿತ್ರವಾಯಿತೆಂ | ಬುದರೊಳಗರಿದು ನಾ- 

ರದ ಮುನಿಯ್ಯೆತಂದನು ೫ 


ರಾಗ-ಧನ್ಯಾಶ್ರೀ ; ತಾಳ-ಏಕ 
ನಾರಾಯಣ ಹರಿ ನೀರಜಲೋಚನ 
ಚಾರು ಚರಿತ ಕರುಣಾಕರ ॥ ಪ ॥ 
ಪಾರಾವಾರಗಭೀರ ಪರಾತ್ಪರ 
ಮುರಾರಿ ಸುರಾರಿ ಭೀಕರ ॥ಅ.ಪ.॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೭೭ 


ವಾಸುಕಿಶಯನ ಮಹೇಶಾನಪ್ರಿಯ 

ವಾಸವ ಮುಖ ಸುರಪೂಜಿತ । 

ಕೇಶವ ದುರಿತ ವಿನಾಶ ವಿದಾರಿತ- 

ಕುಶೀಲ ಸುಶೀಲರಾಜಿತ WO 1 


ದಾಮೋದರ ನಿಃಸೀಮ ಧುರಂಧರ 

ನಾಮ ಸಹಸ ವಿಕಾಶಿತ । 

ಕಾಮಿತಫಲದ ನಿರಾಮಯ ನೀರದ- 

ಸಮಾಂಗ ರಮಾಂಗನಾಶ್ರಿತ ॥೨॥ 


ಆನತ ಜನ ಸುರಧೇನು ಜರಾಮರ- 

ಹೀನಚರಾಚರಜೀವಿತ | 

ನಾನಾಕಾರ ಸದಾನಂದಾಮೃತ 

ಸುನೀತ ವಿನೀತ ಭಾವಿತ ॥ WAN 


ನಾರದಾಗಮನ 
ಕ೦ದಪದ್ಯ 
ಸುರಮುನಿಯಿಂತೈತರಲಾ- 
ದರದಿಂ ಸತ್ಕರಿಸೆ ಶೂರಜಾದಿಗಳೆಲ್ಲರ್‌ । 
ಪರಿಕಿಸುತಾರಾಮಾದ್ಯರ 
ಪರಿಯಂ ನಸುನಗುತ ನುಡಿದನವರಿಗೆ ಮುನಿಪಂ ॥ 


ರಾಗ-ಘಂಟಾರವ ; ತಾಳ-ಏಕ 

(ಧಾಟಿ-ಎಂದು ಕಪಟದ ವಿಪ್ರ ನುಡಿಯಲು-ಎಂಬಂತೆ) 
ಕೇಳಿರೆಲ್ಲರು ದುಗುಡವನು ಬಿಟ್ಟು । ನಿಮಗಾದುದೆಲ್ಲವ 
ಪೇಳುವೆನು ನಾನೀಗ ಮನಗೊಟ್ಟು ॥ 
ಖೂಳನುಜನಿಕುಂಭಮಾಯಾ- 
ಶೀಲದಲಿ ಬಲನಾಕೃತಿಯನೇ 
ತಾಳಿ ಬಲನೀಯೆಡೆಯೊಳಿಲ್ಲದ 
ಕಾಲದೊಳಗೈತಂದನಿಲ್ಲಿಗೆ Wen 


೧೭೮ 


ಬಂದು ಕಾಲೋಚಿತದ ಮಾತಿನಲಿ | ಎಲ್ಲರಿಗೂ ರಾಮನೆ 
ಎಂದು ತಿಳಿವಂತೆಸಗಿ ಬಳಿಕಿನಲಿ ॥ 

ಸುಂದರಿಯರನು ಮಂದಿರಕ್ಕೊಯ್‌- 

ದೊಂದು ಕಡೆಯಲಿ ಬಂಧನಾಲಯ- 
ಕೊಂದಿಸಿದನದರಿಂದಲೇ ನಿಮ- 

ಗಿ೦ದಿನಿತು ಬರುವಂದವಾಯಿತು 


ಒದಗಿ ಬಂದೀವಚನಕಲಹದೊಳು | ಯಾರಿಂದಲೂ ತಾ- 
ನುದಿಸಲಿಲ್ಲನ್ಯಾಯವಿಂದಿನೊಳು ॥ 

ಇದು ಯಥಾರ್ಥವು ಹೃದಯದಲಿ ಕೂ- 

ಡಿದ ವಿಷಾದವನೊದೆದು ಕಳೆಯಿರಿ 

ಮುದವ ತಾಳಿರಿ ಬದಲೆಣಿಸದಾ 

ಸುದತಿಯರ ತರುವುದಕೆ ತೊಡಗಿರಿ 


ಮತ್ತೆ ಕೇಳಿರಿ ಖಳನಿಕುಂಭಕನು | ನಿಮ್ಮೊಡನೆ ಕಾದುವ 
ಕೃತ್ಯಕೋಸುಗ ಸಕಲಭೂಪರನು ॥ 
ವಿತ್ತದಾಶೆಯನಿತ್ತು ಕರೆಕೊ- 
ಳ್ಳುತ್ತ ಬರುತಿಹನಿತ್ತಲೀ ನುಡಿ 
ಸತ್ಯ ನೀವೀ ಹೊತ್ತಿನೊಳಗೆ- 
ಚ್ಚತ್ತು ನಡೆಯಿರೆನುತ್ತ ಪೇಳ್ಗನು 
ಯಾದವರ ಯುದ್ಧಸನ್ನಾಹ 
ರಾಗ-ನೀಲಾಂಬರಿ ; ತಾಳ-ರೂಪಕ 
ಸುರುಮುನಿವಚನದೊಳರಿತು ಸತ್ಯವ ರಾಮ 
ಹರುಷದಿ ಮುನಿಗೆ ಭೂಸುರಗೆ ತಾತನಿಗೆ ॥ 


ಎರಗಿ ನಿಮ್ಮನು ನಾನು ಜರೆದ ದೋಷವನೆಲ್ಲ 
ಮರೆಯ ಬೇಕೆನುತುಪಚರಿಸಿದನಾಗ 


ಅನಿತರೊಳ್‌ ತನ್ನ ತಪ್ಪನು ಕರುಣದಿ ಪಾಲಿ- 
ಸೆನುತೆರಗಿದ ಭಾನುವನು ಹಲಧರನು | 
ವಿನಯದಿ ಮನ್ನಿಸೆ ದನುಜಾರಿ ಮೀನ ಕೇ 
ತನ ಮುಖ್ಯರಾನಂದವನು ತಾಳ್ಗರಲ್ಲಿ 


ಯಕ್ಷಲೋಕ 
ಉಲ 


॥೨॥ 


ll 


॥1೪॥ 


WO 


॥೨॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೭೯ 


ಜಲಜಾಕ್ಷನುಡಿದನಾ ಬಳಿಕ ರಾಕ್ಷಸರೊಳು 

ಸಿಲುಕಿ ಶೋಕಿಪರೆಮ್ಮ ನಳಿನ ನೇತ್ರೆಯರು | 

ಖಳನಿಕುಂಭಾದ್ಯರ ಕಲಹಕ್ಕೆ ಯಾದವ 

ಬಲವೆಲ್ಲವೇಳಲಿಯಳುಕದಿನ್ನೆನುತ ॥೩॥ 


ವಾರ್ಧಕ 
ಮಾರ-ಭಾನು-ಸುಭಾನು-ವತಿಭಾನು ಪ್ರತಿಭಾನು 
ಚಾರು ದೇಷ್ಟ-ಸುದೇಷ್ಟ-ಶ್ರೀಭಾನು-ವಸುಮಂತ 
ಚಾರು ಚ೦ದ್ರ-ಸುಮಿತ್ರ-ಸಾಂಬಕ-ವಿವಸು-ವೃಷ-ಬೃಹದ್ಭಾನು-ಚ೦ದ್ರಭಾನು 
ಚಾರುಗುಪ್ತಕ-ಚಾರುಮಂತ-ವಿಜಯದವಿಣ 
ವೀರಬಲಸಿ೦ಹ-ವೃಕಗೃಧ-ಭದ್ರ ಪ್ರಬಲ 
ಶೂರ ಸ್ವಭಾನು-ಸೋಮಕ-ಶಾಂತಿ ಶ್ರುತಿಯಶ್ವಸೇನ-ಧೃತಿಶ೦ಕು-ಜಯನು 

ON 


ಜಿತ್ತುವಪರಾಜಿತ ಮಹಾಶಕ್ಷಿ-ಪವನ ಶತ 
ಜಿತ್ತು-ಕ್ರತುಚ೦ದ್ರ-ಚಿತ್ರಗು-ವೇದವ೦ತನಸು-ವರಿಜಿತ್ತು-ವಾಮವಣ್ನ | 
ಚಿತ್ರಕೇತು-ಮಹಾಶನಾಯುಸ್ಸು-ಸಂಗ್ರಾಮ- 
ಜಿತ್ತುವರ್ಕಾನಿಲ-ಕುಧಿದರ್ಶ-ಸಾಹಸ್ತ 

ಜಿತ್ತು ಸಹನೂರ್ಧ್ವಗ-ಬೃಹತ್ತೇನರಿ೦ತಿವರ್‌ ಕೃಷ್ಣನ೦ದನರೆದ್ದರು. ॥ ೨ ॥ 


ಭಾಮಿನಿ 
ವಿಕಟಬಲ-ಗದ-ಸಾರಣರು-ಸ- 
ತೃಕನು-ಭೋಜನು-ಪೃಥು-ವಿಪೃಥು-ದಂ- 
ಷ್ಟಕನು-ಕಲಿವೈತರಣ-ನಿಶಶೋನ್ಮುಖರನಾದೃಷ್ಟಿ | 
ಸುಕೃತಿಯಕ್ರೂರೋದ್ಧವರು-ಸಾ- 
ತ್ಯಕಿ-ನಿಚಕ್ಷು-ವಿಕದ್ರು-ಕೃತವ- 
ರ್ಮಕನುಷಾಪತಿ ಮುಖ್ಯಯಾದವರೆದ್ದರುರುಬಿನಲಿ ॥ 


೧೮೦ ಯಕ್ಷಲೋಕ 


ರಾಗ-ಭೈರವಿ ; ತಾಳ-ತಿಪುಟ 

(ಧಾಟಿ-ಬರುತ ಭೀಷ್ಮದ್ರೋಣಕೃಪರಿಗೆ-ಎಂಬಂತೆ) 
ಅರಸ ಕೇಳ್‌ ಬಳಿಕವರು ಕರದಲಿ 
ಸುರಗಿ-ಮುಸಲ-ಮುಸುಂಡಿ-ಘನ-ಮು- 
ದ್ಲರ-ಕಠಾರಿ-ಕುಠಾರ-ಶಲ-ತೋ- 
ಮರ-ಗದಾಂಕುಶ-ಪಾಶ-ಕಕ್ಕಡ 
ಪರಿಘ-ಶೂಲ-ಪ್ರಾಸ-ಸೃಗಭೀ- 
ಕರ-ಕೃಪಾಣ-ಶಿರಾದಿ-ಕಾರ್ಮುಕ 
ಉರುಶಿಳೀಮುಖ-ಶಕ್ತಿಯುಬ್ಬಣ 
ಕಿರಸೆ-ಚಕ್ರಾದಿಗಳ ಧರಿಸಿದರ್‌ ಏನನೆಂಬೆ | ನಾನದ | ನೇನನೆಂಬೆ॥ ೧ ॥ 


ಭೇರಿ-ಕಾಹಲ-ಢಕ್ಕೆ-ಡಮರು-ನ- 

ಗಾರಿ-ಡಿಂಡಿಮ-ಭದ್ರ-ಜರ್ರ್ಭುರ 

ಘೋರಭೀಷಣ-ಕೊಂಬು-ಶಂಖ-ಗ 

ಭೀರ-ನಿಸ್ಸಾಳಾದಿ ವಾದ್ಯ ಮ- 

ಹಾರವಗಳಿಂದಿಭ-ತುರಗ-ಪರಿ- 

ವಾರ-ಮಾಗಧವಂದಿಗಳ ವಿ- 

ಸ್ತಾರ ಜಯಘೋಷದಲಿ ಸಕಲರು 

ತೇರನೇರಿದು ಪೊರಟರಾಗಲೆ ಏನನೆಂಬೆ | ನಾನದ | ನೇನನೆಂಬೆ ॥ ೨ ॥ 


ಅಧ್ದರದ ರಕ್ಷಣೆಗೆ ರಾಮ-ವಿ- 

ಕದು-ಕೌಂತೇಯರನು ನಿಲ್ಲಿಸಿ 

ಅದ್ರಿಧರನುಳಿದಖಿಳರೊಡನೆ ಸ- 

ಮೃದ್ಧ ಸ೦ಗರ ಸಂಗ್ರಹದೊಳಾ 

ಯುದ್ಧ ಕೈದಿದನನಿತರೊಳು ಖಳ- 

ನೆದ್ದನಸ್ರಲು ಚೈದ್ಯ-ಮಾಗಧ 

ಮುದ ಕೌರವ ಕರ್ಣ-ಕಕುನಿ-ಜ_ 

ಯದ್ರಥಾದ್ಯರ ಮೇಳದುಬ್ಬಿನೊಳ್‌ ಏನನೆಂಬೆ! ನಾನದ | ನೇನನೆಂಬೆ ॥ ೩ ॥ 


ಹಸ್ತಿರಥ-ಹಯರಥ-ವಿಯದ್ರಥ 
ಮತ್ತರಥ-ಖರರಥ-ಮಹೀರಥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ 


ಮೃತ್ಯುಮುಖ-ದುರ್ಮುಖ-ಬಹಿರ್ಮುಖ 
ಸತ್ಯನಾಶಾದ್ಯಸುರ ಕೋಟಿಯ 
ಮೊತ್ತವನುಸರಿಸಿತು ನಿಕುಂಭನ- 
ನತ್ತಲಿತ್ತಲು ನೋಡುತಾರ್ಭಟ- 

ಸುತ್ತ ಭೀಕರದಾಯುಧಗಳನು 


೧೮೧ 


ಹಸ್ತದಲಿ ಪಿಡಿದಾಗ ರುಳಪಿಸು ತೇನನೆಂಬೆ | ನಾನದ । ನೇನನೆಂಬೆ। ೪ ॥ 


ನಿಕಂಭಬಲದೊಡನೆ ಯಾದವ ಯುದ್ಧಾರಂಭ 


ರಾಗ-ಪಂತುವರಾಳ್ರಿ ; ತಾಳ-ಮಟ್ಟೆ 
(ಧಾಟಿ-ಆರೆಲೋನೃಪಾಲ `ಕುವರನೇ- ಎಂಬಂತೆ) 
ಕೇಳು ಧರಣಿಪಾಲತಿಲಕನೇ | ಮುಂಗಥೆಯನು 
ಕೇಳು ಧರಣಿಪಾಲತಿಲಕನೇ 


ತ್ರಿದಶರಿಪು ನಿಕುಂಭ ಸೈನ್ಯವದುಭುತಾಂಗದಿಂದಲಿಂತು 
ಕದನಕೆಂದು ಪೊರಡಲಾಗ ಯದುವರೇಣ್ಯ ಹರಿಯ ಸುಭಟ- 
ರುದಧಿಘೋಷದಿಂದ ಗಜರುತ ॥ ಖಳರ ಯಮನ 
ಸದನಕಟ್ಟಿಬಿಡುವೆವೆನ್ನುತ ॥ ಸರಳ ಮಳೆಯ 

ಕೆದರುತುರುಬಿ ಫಡಘಡೆನ್ನುತ ॥ ಬಂದಾಗ 


ಘಟಿಸಿತವರಿಗಾಜಿಯುಭಯ ಭಟರ ಬೊಬ್ಬೆಹಯಮದೇಭ- 
ಘಟೆಯ ಘನ ವಿರಾವ ಭೇರಿ ಪಟಹವಾದ್ಯಘೋಷವಾರು- 
ಭಟಿಸಿ ಹೊಕ್ಕು ಹೊಯ್ದರವಗಳು ॥ ಕಮಲಜಾಂಡ 
ಘಟವಿದೊಡೆಯದುಳಿಯದೆಂಬೊಲು ॥ ಮೊಳಗಿತಮರ- 
ಕಟಕ ತಲ್ಲಣಿಸಿತು ನಭದೊಳು ॥ ಪೇಳಲೇನು 


ಬಳಿಕ ಮದನ ಭಾನುಸಾಂಬ ಬಲಸುಮಿತ್ರ ಮುಖ್ಯರಸುರ 
ಬಲವನಸ್ತ್ರ ಶಸ್ತಗಳಲಿ ಕೊಲುತ ಮುಂದೆ ಮುಂದೆ ನಿಯ 
ಲಳುಕದಸುರಸುಭಟರೊದಗುತ ॥ ಯಾದವರನು 

ಮುಳಿದು ಮೆಟ್ಟಿ ಕುಟ್ಟರೆನ್ನುತ ॥ ಹಲವು ಶಸ್ತ್ರ 

ಗಳಲಿ ಕೊಲುತ ee ॥ ಭೀಕಶಿಸುತ 


ಹಪ ॥ 


(Wel 


೨2 


WA 


೧೮೨ ಯಕ್ಷಲೋಕ 


ದುರಿತಮತಿನಿಕುಂಭನಿದಿರೊಳಿರದೆ ಮರೆಯೊಳಿದ್ದು ಕವಿದು 

ಬರುವ ಯಾದವಾಳಿಯನ್ನು ಪರಿಘದಿ೦ದ ಬಡಿಯುತಿರ್ದ- 

ನರಿಯದಾ ಮನೋಭವಾದ್ಯರು ॥ ಅವನ ದುರ್ಗ- 

ಕುರುಬಿ ತರುಬಿ ನುಗ್ಗುತಿರ್ದರು ॥ ದನುಜರನ್ನು 

ಶರಗಳಿಂದ ಕೆಡಹುತಿರ್ದರು ॥ ಏನನೆಂಬೆ ೪ 


ವಾರ್ಧಕ 
ಸುರಲೋಕದಂತೆ ದಿತಿಸುತ ರಿಪುಬಲಾನ್ವಿತಂ 
ಹರವಕ್ತದೋಲ್‌ ಹಂಸಹರಿಶಿಖ್ಯಲಂಕೃ; 36 
ಸರಸಿಯೋಲ್‌ ಶರಜಾತಸಂಘಾತ ಸಸ ನೆರೆ ಮಹಾರಣ್ಯದಂತೆ | 
ಕರವೀರವಾರಣಸ್ಕ೦ದನಾದ್ಯಾಶ್ರಿತಂ 
ಸರಸಿರುಹವನದೋಲ್‌ ಶಿಳೀಮುಖದ್ಹನಿಯುತಂ 
ಶರನಿಧಿಯವೋಲ್‌ ಭಯಾನಕಘೋಷಯುತಮಾಗಿ ತದಣಾಂಗಣ 
ಮೆಸೆದುದು WO 1 


ಮರೆಯೊಳಿರ್ದಾ ನಿಕುಂಭಕನಚ್ಯುತಾತ್ಮಜರ- 

ನೊರಗಿಸಿದ ನೈನೂರನುರುಗಜಸಹಸ್ರಮಂ 

ಮೆರೆವ ಹಯಗಳನೆರಡುಸಾವಿರವನುರುಳಿಸಲ್‌ ಕಂಡುಳಿದ ಯದುವೀರರು। 
ಜರಿದು ಭೀತಿಯೊಳಳುಕುವಂದಮಂ ಕಂಡಸುರ 

ಹರನವರಿಗಭಯಮಂ ಕೊಡುತ ಘನಘೋರಕೇ 

ಸರಿಯಂತೆ ಗರ್ಜಿಸುತ ಪಡೆವೆರಸಿ ಮುಂದೈದಿ ಕಣೆಗರೆಯುತಿಂತೆಂದನು॥ ೨ ॥ 


ಕೃಷ್ಣನ ಪತನ 
ಣ 

ರಾಗ-ಭೈರವಿ ; ತಾಳ-ಅಷ್ಟ 
ಎಲವೊ ದಾನವನೆ ಕೇಳೋ । ಮಾಯಕದಿಂದ 
ಕೊಲುವುದು ತರವೆ ಹೇಳೋ ॥ 


ಬಲವಂತನಾದರೆ | ನಿಲು ಮೋರೆದೋರೆನ್ನ 
ಕಲಹಕೆಂದೆನುತೆಚ್ಚನು WO 


ಅಸುರರ ತಂಡಗಳು | ಬಂದುದು ಬಾಣ- 
ವೆಸುತಾತನಿದಿರಿನೊಳು ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೮೩ 


ಬಿಸಜಾಂಬಕನು ಬಾಣ | ವಿಸರದಿಂದವರ ಮ- 
ರ್ದಿಸುತಿದ್ದನುರವಣಿಸಿ ॥೨॥ 


ಅತ್ತ ನಿಕುಂಭಕನು | ಮೈದೋರದೆ 

ಯುಕ್ತಿಯಿಂ ಪರಿಘವನು ॥ 

ಎತ್ತಿ ಕಂಸಾರಿಯ । ಮಸ್ತಕದಲಿ ಸರ್ವ- 

ಶಕ್ತಿಯಿ೦ದೆರಗಿದನು ॥೩॥ 


ಪರಿಘಪ್ರಹಾರದೊಳು । ಅಚ್ಯುತನಿಳೆ- 

ಗೊರಗಿ ನಿಶ್ಚೇಷ್ಟೆಯೊಳು ॥ 

ಇರಲು ಯಾದವ ಸೇನೆ । ಯೊರಲಿದುದಕಟೆಂದಾ 
ಪರಿಯನೆಂತುಸಿರುವೆನು un 


ಕಂದಪದ್ಯ 
ಪಾರಿಕ್ಷಿತ ಕೇಳೈನರ- 
ಕಾರಿಯ ದುರ್ದಶೆಯ ನೀಕ್ಷಿಸುತಲತಿಭಯದೊಳ್‌ | 
ಚಾರಕರೈತಂದಾಹಲ- 
ಧಾರಿಯ ಬಳಿಗಾತಗೆರಗಿ ಪೇಳಿದರಾಗಳ್‌ ॥ 


ರಾಗ-ಮಾರವಿ ; ತಾಳ-ಅಷ್ಟ 
(ಧಾಟಿ-ಜೀಯ ಲಾಲಿಪುದೆಮ್ಮ ಬಿನ್ನಪವ-ಎಂಬಂತೆ) 
ರಾಮದೇತವನೆ ಕೇಳೆಮ್ಮ ನುಡಿಯ ॥ 
ಸಾಮಿಯೆಮ್ಮಲಿ ॥ ಪ್ರೇಮದಭಯವ 
ನೀ ಮೊದಲೆ ಕೊಡಿ । ಸೀ ಮುಹೂರ್ತದಿ ।1ಪ॥ 


ಇಂದು ಖೂಳಳ ನಿಕುಂಭನ ಪುರಕೆ । 

ಮಂದಿ ಮಾರ್ಬಲವೆರಸಿ ಬೆ೦ಬಲಕೆ । 

ಇಂದಿರೇಶಶ್ವರಾದಿಗಳ್ಳೆದಿ ರಣಕೆ ॥ 

ಬಂದ ರಾಕ್ಷಸ | ಬೃಂದವನು ಸಲೆ 

ಕೊಂಡು ಕೆಡಹುತ । ಮುಂದುವರಿದರು [Wen 


೧೮೪ ಯಕ್ಷಲೋಕ 


ನಡೆಯುತಿಂರ್ದರಂತವರು ಮುಂಗಡೆಗೆ | 

ಹೊಡೆಯುತಿsರ್ದರು ಖಳರಲ್ಲಿ ಕಡೆಗೆ । 
ಮಡಿಯುತಿಂರ್ದರೆಮ್ಮವರಡಿಗಡಿಗೆ ॥ 

ಒಡೆಯ ಕೃಷ್ಣನು ॥ ಕಡುಗಿ ಹಾಯ್ದರೆ 

ಬಡಿದು ಕೊಂದರು । ನುಡಿಯಲಾರೆವು ॥೨॥ 


ಭಾಮಿನಿ 
ಚಾರಕರ ನುಡಿಗೇಳುತಾಗಲು- 
ದಾರಬಲ ಬಲಭದನಂದಿನ 
ನಾರಸಿಂಹನೊ ವಿಲಯ ರುದ್ರನೊ ಹೇಳಲರಿದೆನು । 
ಭೂರಿ ಕೋಪಾಟೋಪದಲಿ ಕಲೆ- 
ಯೇರಿ ಕಿಡಿಕಿಡಿಯಾಗಿ ಬೊಬ್ಬರಿ- 
ದಾರುಭಟಿಸುತ ನುಡಿದನಿಂದ್ರಾದಿಗಳು ತಲ್ಲಣಿಸೆ ॥ 


ರಾಗ-ಸೌರಾಷ್ಟ್ರ:; ತಾಳ-ತ್ರಿಪುಟ 
ಏನಿದೇನಿದು ಕಾಲಗತಿಯ ವಿಧಾನವೆನ್ನನುಜಾತನನು ಖಲ 
ದಾನವರು ಮಡುಹಿದರೆ ತಿಳಿಯೆ ನ- 
ವೀನವಿಂದು WO 


ಹೊಡೆದುಹೊಯ್ದಪ್ಪಳಿಸಿ ಹಲದಲಿ । ದಡಿಗದಾನವಸೇನೆಯನು ಬಲಿ 
ಗೊಡುವೆ ನಾ ಭೂತಾಳಿಗೀಗಲೆ 
ತಡೆವೆನೆಂತು ॥೨॥ 


ಹೇಳಿ ಫಲವೇನೆನುತಲಾ ದನು । ಜಾಲಯಕೆ ಗಮಿಸಿದನು ತಮ್ಮನ 
ಶೀಲವನು ನೆನೆನೆನೆಯುತಾ ಬಲ 
ಶಾಲಿ ಬಳಿಕ IA 


ಕಂಡನುರೆ ಕಣ್ಣರಳಿ ಬಿದ್ದಿಹ | ಪುಂಡರೀಕದಳಾಕ್ಷನನು ಭ್ರಮೆ- 
ಗೊಂಡು ಕಳವಳಿಸುತ್ತ ಹಲುಬಿದ 
ಚಂಡಬಲನು PN 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೮೫ 


ಬಲರಾಮನ ಶೋಕ 


ರಾಗ-ನೀಲಾಂಬರಿ ; ತಾಳ-ರೂಪಕ 
(ಧಾಟಿ-ಏತಕೆ ಮಲಗಿದೆ ರಥದಲಿ | ಮಾತುಗಳಾಡದೆ) 
ಏತಕೆ ತಮ್ಮನೆ ಸುಮ್ಮನೆ । ಭೂತಳದಲಿ ಮಲಗಿದೆ ನೀ 
ಮಾತಾಡಿಲ್ಲಿಹೆ ನಿನ್ನಯ । ಪ್ರೀತಿಯ ಪೂರ್ವಜನು ॥ 
ದೈತೇಯರ ಬಲವಿಲ್ಲಿದೆ | ಘಾತಿಸು ಬೇಗೇಳಕಟಾ 
ಈತೆರದಲಿ ಮೌನವತ । ರೀತಿಯೆ ಪೇಳೆನಗೆ WO 


ಧುರದಲಿ ಕಂಸನ ಹಂಸನ । ಮುರನರಕಾದ್ಯಸುರೌಘವ 

ಮುರಿದ ಪರಾಕ್ರಮವೀದೀನ । ತೊರೆದುದೆ ನಿನ್ನನ್ನು ॥ 

ಧರಣಿಯ ಭಾರವನಿಳುಹಿದ । ವರಪುಣ್ಯವು ತೊಲಗಿತೆಗೋ 

ಸರಣಿಯ ಸಲಹಿದ ಸುಕೃತವು । ತೆರಳಿತೆ ನಿನ್ನಗಲಿ ॥1೨॥ 


ನಾರಾಯಣನೆಂಟನೆಯವ । ತಾರದವನು ನೀನೆಂದುವಿ- 
ಚಾರಾತ್ಮರು ಪೇಳುವ ನುಡಿ । ತೀರಿತೆ ಹಾ ವಿಧಿಯೇ ॥ 
ದ್ವಾರವತೀಪುರಿಯೆ೦ಬುದು । ವಾರಿಧಿಗಾಯಿತೆ ನಿನ್ನಯ 
ನಾರಿಯರೆಂತುಳಿವರು ಪೇಳ್‌ । ವೀರಶಿರೋಮಣಿಯೆ ॥೩॥ 


ಮುಳಿಸೇಕೆನ್ನೊಳು ಮಾತಾ | ಡೆಲೆ ತಮ್ಮನೆ ಮಾತಾಪಿತೃ- 

ಗಳು ಕರೆವರು ನುಡಿಸವರನು । ಗೆಳೆಯನು ಕಲಿಪಾರ್ಥ ॥ 

ನಲಿಯುತ ಬ೦ದಿಹ ನೋಡೆನು । ತಲುಗಿಸುತಪ್ಪುತ ಹರಿಯನು 
ಹಲವನು ವರ್ಣಿಸುತಾ ಬಲ | ಹಲುಬಿದನೀ ತೆರದಿ ॥೪॥ 


ಕೃಷ್ಣನ ಶಕ್ಕವತಾರ 
ಣಿ ಎರಿ 
ರಾಗ-ತೋಡಿ ; ತಾಳ-ತಿಪುಟ 

(ಧಾಟಿ-ಕೇಳು ನೃಪ ಕೆಲವಿಹುದು ನಿನ್ನಲಿ । ಪೇಳತಕ್ಕುದು) 
ಅರಸಕೇಳೈ ಸಕಲ ಯಾದವ- 
ಸರಣಿ ಹಾಹಾ ಎನ್ನುತಿರಲ- 
ಧ್ವರದ ಶಾಲೆಯೊಳೆಲ್ಲರಿದ ಕೇಳ್ದು | 
ಮರುಗಿದರು ಪಾಂಡವರು ಭರದಲಿ 


ಹರಿಯ ಬಳಿಗೈತಂದು ಕಾಣುತ 
ಕರಗಿದರು ಘನಶೋಕವನು ತಾಳ್ಪು WO 


೧೮೬ ಯಕ್ಷಲೋಕ 


ತಿದಶರಭ್ರದೊಳೀಕ್ಷಿಸುತ ಮರು- 

ಕದಲಿ ಮೊರೆಯಿಡಲಿಂದನಚ್ಚುತ 

ಮದನ ಮುಖ ಯಾದವನಿಕಾಯದಲಿ | 

ಒದಗಿ ಪೀಯೂಷಾಂಬುವನು ಸುರಿ- 

ಸಿದನು ಮೈಮುರಿದೆದ್ದರೆಲ್ಲರು 

ಮುದದಿ ನಿದ್ರೆಯಲೇಳಕ್ವರೀತಿಯಲಿ ॥೨॥ 


ಶೌರಿ ನೈಜ ಮನ ಸಮಾಧಿಯ 

ಸೇರಿಕೆಯೊಳರಿದೆಲ್ಲವನು ಮೈ- 

ದೋರಿನಿಂದನು ಶಕ್ತಿರೂಪದಲಿ ॥ 

ಭೇರಿ ಕಾಹಲ ವಾದ್ಯಜಯರವ- 

ವೇರೆ ಸಾಕ್ಷಾಲ್ಲಕ್ಷ್ಮಿಯಂತೆ ಮು- 

ರಾರಿ ಯೆಸೆದನು ಯುದ್ಧರಂಗದಲಿ la 


ವಾರ್ಧಕ 
ಹೊಳೆವ ಪೀತಾಂಬರದ ನಿರಿಯುಡಿಗೆ ಚಾರು ಮೇ- 
ಖಲೆ ಹೀರಹಾರ ಕೇಯೂರಗಳ ಮಕರ ಕುಂ 
ಡಲ ಮಣಿ ಕಿರೀಟಗಳ ತೊಡಿಗೆಯಿಂ ಶ೦ಖಚಕ್ರಗದಾಬ್ಜ ಹಸ್ತಗಳಲಿ ॥ 
ಜಲಿಸೆ ಸಾಕಾಲಸಲಕಿ € ಸರೂಪಮಂ 
ನ ಉದಾ ದಬ ನ 
ತಳೆದು ನಿಂದಿಹ ದೇವನಂ ಕಂಡು ಜೋದ್ಯದಿಂ 
ಹಲಧರಾದಿಗಳೀಕ್ಷಿಸುತ್ತಿರಲ್ಕೆಲ್ಲರ೦ ಕಂಡು ಹರಿಯಿಂತೆಂದನು ॥ 


ರಾಗ-ಪಂತುವರಾಳಿ ; ತಾಳ-ಏಕ 
(ಧಾಟ-ಕೇಳಿರಯ್ಯಾ ॥ ನೀವು । ಕೇಳಿರಯ್ಯಾ-ಎಂಬಂತೆ) 
ಕೇಳಿರಯ್ಯಾ | ಸಕಲರು । ಕೇಳಿರಯ್ಯಾ ॥ ಪಲ್ಲ ॥ 
ಕೇಳಿರಯ್ಯಾ ನಿಮಗೆ ನಾನು । ಪೇಳುವ ಮಾತಗಳನೀಗ ॥ ಅ.ಪ॥ 


ಹಿಂದೆ ತ್ರಿಪುರದಹನದಲ್ಲಿ । ಬೆ೦ದುಹೋಗದುಳಿದರಸುರ- 

ರಂದದೀ ನಿಕುಂಭಮುಖ್ಯ | ರೊಂದು ಲಕ್ಷವು ॥ 

ಮುಂದೆ ಷಷ್ಟಿ ಜನರು ತಪಕೆ | ನಿಂದವರು ಲಕ್ಷವರುಷ- 
ದಿಂದಲಜನನೊಲಿಸಿಕೊಂಡ । ರಂದು ಯಾಚಿಸಿದರು ವರವ ॥೧॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೮೭ 


ಕಲನಿಕುಂಭ ಮೂರು ರೂಪ | ಗಳನು ಮತ್ತೆ ಘೋರ ಮಾಯೆ- 
ಗಳನು ಪುರುಷರಿ೦ದ ತನಗೆ ಕೊಲೆಯು ಬಾರದ ॥ 

ಬಲವ ಬೇಡಿಕೊಂಡನುಳಿದ । ಖಳರು ಕೇಳ್ದರಧಿಕ ಶಕ್ತಿ 

ಗಳನದೆಲ್ಲ ಕೊಟ್ಟವರ್ಗೆ | ಬಳಿಕಲಜ ನಿಕುಂಭಗೆಂದ ॥೨॥ 


ಮತ್ತನಾಗಿ ಪೀಡಿಸಲ್‌ ತ್ರಿ. ಮೂರ್ತಿಯೊಬ್ಬನನ್ನು ವಿಷ್ಣು- 

ಶಕ್ತಿಯಿಂದ ಮರಣ ನಿನಗೆ । ನುತ್ತ ಬ್ರಹ್ಮನು ॥ 

ಅತ್ತನಡೆದನಿವರು ಬಂದ । ರಿತ್ತ ಷಟ್ಟುರಕ್ಕೆ ಗರ್ವ- 

ಯುಕ್ತರಾಗಿ ಮೆರೆದರಸುರ । ಭಕ್ತರನ್ನು ಕೂಡಿಕೊಂಡು ॥೩॥ 


ರಾಗ-ಕಾಂಬೋಧಿ ; ತಾಳ-ಅಷ್ಟ 
(ಧಾಟ-ಎಲೆ ಭೂಪ ಚಿಂತೆಬೇಡ | ಪಾಂಡುವರು ತಾ-ಎಂಬಂತೆ) 
ಗಾಂಧರ್ವರೂಪವೊಂದು | ತಾಪಸರೂಪ- 
ವೊಂದು ದೈತ್ಯಾಂಗ ವೊಂದು ॥ 
ಅಂದದೊಳೀ ಮೂರ | ಹೊಂದಿ ನಿಕುಂಭಕ- 
ಬಂದು ಸಜ್ಜನ । ವೃಂದಕುಪಹತಿ 
ತಂದ ಲೋಕದ । ನಿಂದೆಗಳುಕದೆ WOW 


ಮುನಿರೂಪದಲಿ ದಿತಿಯ । ಸೇವಿಸುವನು 

ದನುಜರೂಪದಲಿ ಕ್ಷಿತಿಯ ॥ 

ಜನರ ಪೀಡಿಸುತಿರ್ಪ । ಮನೆಯಲ್ಲಿ ಗಾಂಧರ್ವ 

ತನುವಿನಲ್ಲಿ ಮಾ-ನಿನಿಯರನು ಮನ- 

ದನುವನೋಡದೆ | ದಣಿಸಿ ನಲಿವನು ॥೨॥ 


ಕಳಕೊಂಡನೊಂದನಂದು । ಮತ್ತೊಂದ ತಾ- 

ನೆಳಕೊಂಡನಾತ್ಮಕಿಂದು ॥ 

ಉಳಿದನೊಂದೇ ರೂಪ | ದೊಳಗೀತನಿವನನ್ನು 

ಕೊಲುವ ಶಕ್ತಿಯ | ಚೆಲುವ ಮೂರ್ತಿಯ 

ತಳೆದೆ ನಾನೇ ನಳಿನನೇತ್ರನು aN 


ತ್ಯಕ್ಷಜೀವಿತನವೊಲು । ಬಿದ್ದವನಾಗಿ 
ಚಿತ್ತ ಸಮಾಧಿಯೊಳು ॥ 


೧೮೮ ಯಕ್ಷಲೋಕ 


ದೈತ್ಯನ ಪರಿಯನೀ । ಹೊತ್ತಿನೊಳರಿದೆನು 
ಸತ್ಯವಿದು ಮುಂ। ದೊತ್ತಿ ನಿಲುವುದು 
ಮತ್ತೆ ಯದ್ಧಕೆ | ನುತ್ತ ನುಡಿದನು © 


ಭಾಮಿನಿ 
ಎನಗೆ ಬಹುತರ ಪೀಡೆಯಿತ್ತನು 
ದನುಜನದರಿಂದೀಗಲೀತನ 
ತನುವ ಕಳಚುವೆನುಳಿದ ನಕ್ತಂಚರ ಭಟಾವಳಿಯ | 
ಅನುವರವನೀವೆಸಗಬಹುದೆಂ 
ದೆನಲು ಕೇಳುತ ಪರಮಹರುಷದ 
ವನಧಿಯಲಿ ಮುಳುಗಿದುದು ಯಾದವಪಾಂಡವಸ್ತೋಮ ॥ 


ವಾರ್ಧಕ 
ಅರಸಕೇಳ್‌ ತೋಷದಿ೦ ರಣವಾದ್ಯ ಘೋಷದಿಂ 
ದಿರದೆ ಬಲಮದನ ಮುಖ್ಯ ಯಾದವರ್‌ ಕದನ ಮುಖ- 
ದರಿಗಳಂ ಕರೆಯುತ್ತ ಸರಳ ಮಳೆಗರೆಯುತ್ತ ತೊಡಗಿದರ್‌ ಸಂಗರವನು । 
ಹರಿಶಕ್ತಿಯುಗ್ರದಿ೦ ರಥವೇರ್ದು ಶೀಘ್ರದಿಂ 
ನರಸಮನ್ವಿತನಾಗಿ ಶರಚಾಪಯುತನಾಗಿ 
ಭರದೊಂದು ಪೀಳಿಯಂತೆಸುವ ದನುಜಾಳಿಯ ಕೊಲುತರಸಿದ೦ 
ಹಗೆಯನು (Wen 


ಮಾರುತಿಗೆ ಮಗಧನುದ್ದವನಿಗನುವಿಂದ ನ- 

ಕ್ರೂರಂಗೆ ವಿಂದನಲ್ಮುಖನಿಗೆ ತ್ರಿಗರ್ತದಾ 

ಸಾರಣಗೆ ಸೈಧವಂಗದಗೆ ಶಿಶುಪಾಲನಾ ಸಾತ್ಯಕಿಗೆ ಭಗದತ್ತನು । 
ವೀರಪೃಥುವಿಗೆ ಸುದಕ್ಷಿಣನೂರ್ಧಗಂಗೆ ಗಾಂ 

ಧಾರಂ ಸ-ಭದ್ರಂಗೆ ಜಲಸಂಥನಿಂತು ಬಹು 

ವೀರರ್ಗೆ ರಾಕ್ಷಸರ ಪಕ್ಷದೊಳ್‌ ಧರಣಿಪರ್‌ ತಾಗಿದರ್‌ ಸಂಗ್ರಾಮದೆ॥ ೨ ॥ 


ಬಿಲ್ಲ ಹಿಡಿದಿಲ್ಲಿಬಾ ನಿಲ್ಲೀಗ ಕೊಲ್ಲುವರ- 
ನೆಲ್ಲರಂ ಚೆಲ್ಲಬಡಿ ಬಲ್ಲೆಹದೊಳಲ್ಲಿ ವೊಗು 
ಗೆಲ್ಲಲಿದು ಸಲ್ಪುದ ಬಲ್ಲಿದರದೆಲ್ಲಿಹರಿದಲ್ಲಿಂಬು ಸಲ್ಲಾಪಕೆ । 


೪ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೮೯ 


ತಲ್ಲಣಿಪುದಲ್ಲಿ ಭಯವಿಲ್ಲ ಬಿಡು ಮಲ್ಲಭಟ- 
ರಲ್ಲೋಲ ಕಲ್ಲೋಲ ಮಲ್ಸರ್ಪದಿಲ್ಲಿರ್ಪು- 
ದಿಲ್ಲೆಂಬ ಸೊಲ್ಲುಗಳ ಗುಲ್ಲಿಂದ ಬಿಲ್ಲಾಳ್ಗಳುಲ್ಲಾಸದಲ್ಲೊದಗಿತು ॥೩॥ 


ರಾಗ-ಕಾಂಬೋಧಿ ; ತಾಳ-ರುಂಪೆ 
ಧರಣೀಂದಲಾಲಿಸೀ | ಪರಿಯಾಜಿಗೈಯುತಿರ- 
ಲರಸರೊಳು ಸೋತವರ ಬಿಗಿದು । 
ಮೆರೆವ ಷಟ್ಟುರದ ಕ೦ । ದರದೊಳಿಡುತಿರ್ದರಾ 
ಸ್ಮರಭಾನುದೇವರನುವರಿದು ॥ WN 


ಇದ್ದಗುಹೆಯಿ೦ದಲವರೆದ್ದುಹೋಗದವೊಲನಿ- 

ರುದ್ಧನನು ಕಾವಲಿಗೆ ನಿಲಿಸಿ । 

ಉದ್ದಂಡ ಭಟರೊದಗು । ತಿದ್ದರುತ್ಸಾಹದಲಿ 

ಯದ್ಧಕಾತ್ಮಿಕ ಸೈನ್ಯವೆರಸಿ ॥೨॥ 


ಅತ್ತಲಾ ರುಕ್ಕಿನೃಪ । ಶಕ್ತಿಯನು ಕಂಡು ಹರಿ- 

ಯುತ್ತಮ ರಥಾಂಗಸಂಗ್ರಹದಿ । 

ವರ್ತಿಪಳು ನಾರಿಯೀ । ವೃತ್ತಿ ಚೋದಿಗವಹುದೆ- 

ನುತ್ತ ನುಡಿಸಿದನು ಸಂಭ್ರಮದಿ ॥೩॥ 


ಶಕ್ತಿ-ರುಕ್ಕಿಗಳ ಕಾಳಗ 
ರಾಗ-ಭೈರವಿ ; ತಾಳ-ಏಕ 
(ಧಾಟಿ-ಖಂಡವಿಲ್ಲದ ಪುಣ್ಯವನು । ಸೂರೆ ಗೊಂಡವ ತಾನೋ ನರನೋ) 


ಸರಸಿಜಮುಖಿ ನೀನ್ಯಾರೇ | ಸುರು । ಚಿರಮಣಿಗಣಶ್ಶ೦ಂಗಾರೇ | 
ಹರಿಯ ರಥಾದಿಗಳಿಂದ । ನೀ । ಮೆರೆದಪೆಯೇನಿದರಂದ WO 


ಎನ್ನನು ಕೇಳುತ ನೀನು । ಯಾ । ರೆನ್ನೊಳು ಪೇಳ್ಗುದಿದೇನು | 
ಅನ್ಯಾಂಯದ ಕದನದಲಿ। ಯಾ । ಕೆನ್ನುತಬಹೆಯಿಂದಿನಲಿ ॥1೨॥ 


ಅತ್ಯುನ್ನತಬಲ ರುಕ್ಕಿ | ನಾ । ನಿತ್ತಲು ಕೇಳ್‌ ಕಮಲಾಕ್ಷಿ | 
ಮಿತ್ರನಿಕು೦ಭನ ಹಿತಕೆ | ಮನ । ವಿತ್ತೈೈ5ತ೦ದೆನು ರಣಕೆ ॥೩॥ 


೧೯೦ ಯಕ್ಷಲೋಕ 


ವಿನುತ ಚರಾಚರಕುಕ್ಷಿ | ಹರಿ | ಯನುಗಾsಮಿನಿ ಜಯಲಕ್ಷ್ಮಿ | 
ಎನುವರು ಜನರೆನಗವನು । ರಥ । ಧನುವಾದಿಗಳನಿತ್ತಿಹನು © 


ಪುಸಿಯನು ಪೇಳುವೆಯೇನು । ರಾ । ಕ್ಷಸರಿಪುವಲ್ಲವೆ ನೀನು । 
ವಿಷಮಸ್ಮೀರೂಪದಲಿ । ಧುರ । ವೆಸಗುವೆಯೇಕಿಂದಿನಲಿ ೫ 


ತರುಣಿಯೆನುತಲೆನ್ನನು | ಬಿಡು । ತಿರುವ ಸುಭಟರೆಲ್ಲರನು । 
ಮುರಿಯಲು ಸುಖವಹುದೆಂದು । ಈ । ತೆರದಲಿ ಬಂದಿಹೆನಿಂದು॥ ೬ ॥ 


ರಾಗ-ಭೈರವಿ ; ತಾಳ-ಅಷ್ಟ 
ವೇಷದಿಂದಬಲೆಯೆಂದು । ಬಿಟ್ಟಪೆನೆನು । ತಾಶಿಸಬೇಡವಿಂದು । 
ಓಸರಿಸದೆ ನಿನ್ನ । ನಾಶಗೈದಪೆನೆನ್ನ | ಭಾಷೆಯ ನೋಡೆಂದನು ॥ ೧॥ 


ಕಂಡಿರ್ಪೆ ಮುನ್ನ ನಾನು | ಎನ್ನಾಜಿಯೊಳ್‌ | ಮಂಡಿತನಾದುದನು । 
ಭಂಡರಂದದಿ ಭ್ರಮೆ | ಗೊಂಡು ಮತ್ತೇಕೆ ಮುಂ । ಕೊಂಡುಬಂದಿಹೆ 
ಯೆಂದನು ॥೨॥ 


ಮುನ್ನಿನ ಭಟತನದ । ರೀತಿಯಿದಲ್ಲ । ಕಿನ್ನರ ಸಿಂಹನಿಂದ 
ಉನ್ನತ ಶರವಿದ್ಯೆ | ಯನ್ನು ವಿಜಯಧನು । ವನ್ನು ಹೊಂದಿಹೆನೆಂದನು॥ ೩ ॥ 


ತೊಡು ನಿನ್ನ ವಿಜಯದೊಳು। ಬಾಣಗಳನ್ನು । ಭಿಡೆಯವೇಕಿಂದಿನೊಳು । 
ನುಡಿಯ ಹೆಮ್ಮೆಯನೀಗಃ ಬಿಡಿಸುವೆ ನಿನಗೆಂದು। ತಡೆಯದಸ್ತಗಳೆಚ್ಚನು॥ ೪॥ 


ಚಾರಚೋರತ್ನದೊಳು। ದ್ರವ್ಯಂಗಳ! ನೂರೂರ ಜನಗಳೊಳು। 
ಸೂರೆಗೊಂಡಿರುವ ಹಂ। ಕಾರಕ್ಕೆ ಕಡೆಗಾಲ। ದೋರುವೆನೆನುತೆಚ್ಚನು॥ ೫ ॥ 


ಸುಡು ನಿನ್ನ ಬಾಳಿಕೆಯ । ವಿತ್ತಾಶೆಯೊಳ್‌। ಕೆಡುಕ ದಾನವಪತಿಯ 
ಅಡಿಯನಾಶ್ರಯಿಸಿ ಎ । ಮ್ಮೊಡನೆ ಯುದ್ದಕೆಬಂದೆ । ಫಡ ಹೋ 
ಗೆಂದೆದನುತೆಚ್ಛ್ಸನು ॥೬॥ 


ಭಾಮಿನಿ 
ಬರಿದೆ ಮಾತಾಡದಿರು ನಿನ್ನಯ 
ಶಿರವನರಿವೆನು ನಿಲ್ಲೆನುತ ಬೊ- 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೯೧ 


ಬ್ಲಿರಿದು ಹರಿಗವನೆಚ್ಚನುಗಿದೈನೂರು ಬಾಣಗಳ | 
ಬರುವ ಬಾಣಾಳಿಯನು ಕಡಿದೆಲೆ 
ಮರುಳೆ ನಿನ್ನಯ ಜೀವದಾಶೆಯ 
ತೊರೆದುಕೋ ಎನುತೆಚ್ಚನಚ್ಯುತ ಶರಸಹಸಕವ ॥ 


ರಾಗ-ಶಂಕರಾಭರಣ; ತಾಳ-ಮಟ್ಟಿ 
ಪೊಡವಿಪಾಲ ಕೇಳು ಶಕ್ತಿಯಸ್ತಹತಿಯೊಳು | 
ತಡೆಯದವನು ಮೂರ್ಛೆಯಿರಿದ ಬಿದ್ದನಿಳೆಯೊಳು ॥ 
ಕಡೆಗೆ ಶಕ್ತಿ ದೇವಿಯಸುರ ಕುಲವನಿರಿಯುತ 
ಕಡುಗಿ ಹಾಯಲಾ ನಿಕುಂಭನನ್ನು ಹುಡುಕುತ WO 


ಇತ್ತ ಚೇತರಿಸುತಲೆದ್ದು ರುಕ್ಮಿಯಾಗಲೇ । 

ಶಕ್ತಿಯಿರವನೆಲ್ಲ ಕಂಡು ಕೋಪಗೊಳುತಲೇ ॥ 

ಎತ್ತಪೋಪೆ ಎಲವೊ ಕಪಟ ನಿಲ್ಲೆನುತ್ತಲೇ | 

ಮತ್ತೆ ಮೇಲುವಾಯ್ದನಾತ ಶರವನೆಸುತಲೇ ೨ 


ಕೆರಳುತಾ ಮುರಾರಿ ಎಲವೊ ಮೈಗೆ ತಾಗದ । 

ಸರಳಿವೇಕೆ ಗುರುಗಳಿಂದ ಪಡೆದಮೋಘದ ॥ 
ಶರಗಳಿದ್ದರುಗಿಯೆನುತ್ತಲೆಸಲು ಭರದಲಿ । 

ಉರುಬಿ ರುಕ್ಮಿ ಕ್ರೂರ ಶರವನೆಚ್ಚ ಖತಿಯಲಿ ॥೩॥ 


ವಾರ್ಧಕ 
ಕೆರಳಿದು ವಿದರ್ಭನನಲಾಸ್ತಮಂ ಹರಿ ವರುಣ- 
ಶರವನವನಹಿ ಕಲಂಬವನೇತನುರಗಾರಿ- 
ಶರವನವನದ್ರಿ ಬಾಣವನೀತನೈಂದ್ರಮಂ ತಿಮಿರ ಮಾರ್ಗಣವನವನು । 
ಹರಿ ರವಿಶಿಳೀಮುಖವನವನಭ್ರವಿಶಿಖಮಂ 
ವರ ಮರುತ್ಸಾಯಕವ ನೀತನಾತಂ ಬ್ರಹ್ಮ- 
ಶರವನೆಸಲಚ್ಯುತಂ ವೈಷ್ಣವಾಸ್ತವನುಗಿದನಿಂತೆಲ್ಲಮಂ ಗೆಲ್ಲನು ॥ 


ರಾಗ-ಸೌರಾಷ್ಟ್ರ ; ತಾಳ-ತ್ರಿಪುಟ 
ಭಳಿಭಳಿರೆ ಗೋವಳನೆ ಬಾಣಾ | ವಳಿಯೊಳಗೆ ಅಸದಳನು ನೀ ಹೆ- 
ಕೃಳಿಸದಿರು ನಿಲು ತೋರ್ಪೆನೆನ್ನಯ । ಕಲಿತನವನು (Wen 


೧೯೨ ಯಕ್ಷಲೋಕ 


ಎನುತ ನಿಜಗುರುದತ್ತ ರೌದ್ರಾ | ಶನಿಶರವನಾ ವಿಜಯಸಂಜ್ಞಕ 


ಇ 


ಧನುವಿನಿಂದುಗಿದೆಚ್ಚನಾತನು । ಮುನಿದು ಬೇಗ ॥೨॥ 


ತರಣಿತೇಜದೊಳುರಿಯನುಗುಳುತ | ಬರುವ ಶರವನು ಶೌರಿ ಕರದಲಿ 
ಮುರಿದು ಬಿಸುಟನು ಸೇನೆಯತ್ಯಾಶ್ಚರಿಯಗೊಳಲು WA 


ಅಸ್ತನಿಷ್ಠಲವಾಗೆ ಚಾಪವ । ನೆತ್ತಿ ಹೊಯ್ಯಲು ಬಂದನವನಾ 


ದೈತ್ಯರಿಪು ಸೆಳಕೊಂಡನದನತಿ । ಯುಕ್ತಿಯಿಂದ © 


ರಾಗ-ಕಾಂಬೋಧಿ; ತಾಳ-ಅಷ್ಟ 
ಗದೆಖಡುಗ ಮೊದಲಾದ | ವಿಧವಿಧಾಯುಧಗಳಿಂ 
ದೊದಗಿ ಹೋರಿದನವನು ಮುಳಿದು । 
ಅದನೆಲ್ಲವನು ಶೌರಿ | ಕದನದಲಿ ಸೆಳಕೊಂಡು 
ಮದಮುಖನಿಗುಸುರಿದನು ಜರೆದು Wen 


ತೀರಿತೇ ನಿನ್ನ ಬಲ । ವೀ ರಣಾಗ್ರದಿ ನಿನ್ನ- 

ನಾರು ಕಾವರು ಕೊಂದರಿಂದು | 

ನಾರಿ ರುಕ್ಕಿಣಿಯಳುವ ಕಾರಣದಿ ಬಿಡುವೆನೀ 

ಸಾರಿನ್ನು ಬಂ೦ದಪಥವಿಡಿದು ॥೨॥ 


ನಿನ್ನ ಕೈದುಗಳೆಲ್ಲವನ್ನೀವೆ ತೆಗೆದುಕೊ- 

ಳೈನ್ನುತಾತನಿಗಸುರಹರನು | 

ಧನ್ವಾದಿಯಾಯುಧಗ । ಳನ್ನು ಕೊಟ್ಟರಿನಿಕರ- 

ವನ್ನು ಕೊಲ್ಲುತತ್ತಲೈದಿದನು ॥೩॥ 


ರುಕ್ಕಿಯ ಬಂಧನ 
ರಾಗ-ನಾದನಾಮಕ್ರಿಯೆ ; ತಾಳ-ಅಷ್ಟ 
(ಧಾಟ-ಎಲೆ ಪಾರ್ಥ ಕೇಳು ನೀ ತರಳನು-ಎಂಬಂತೆ) 


ಬಳಿಕಲಾ ರುಕ್ಕಿ ಲಜ್ಜಿತನಾಗಿ | ತನ್ನ । ಪೊಳಲಿಗೆ ಪೋಗಲುದ್ಯತನಾಗಿ | 
ಬಳಲುತೈದುವುದನಾಯೆಡೆಯಲ್ಲಿ | ಕಂಡು ಮಲೆತರು ಮಾರಭಾನುಗಳಲ್ಲಿ ॥೧॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೯೩ 


ಕಾದಲು ಕಾಲವೆಲ್ಲೆನುತ । ರುಕ್ಮಿ। ಹೋದನು ತವಕದೊಳೋಡುತ್ತ । 
ಆಧೀರರವನ ಬೆನ್ನಟ್ಟುತ್ತ । ಹೋಗಿ ಮೂದಲಿಸಿದರಡ್ಡಗಟ್ಟುತ್ತ ॥೨॥ 


ಮಾವಯ್ಯ ನೀನೆಲ್ಲಿಗೈದುವೆ | ಬಂಧು | ಭಾವವಬಿಡುವುದು ಚೆಂದವೇ । 
ನಾವು ಷಟ್ಟುರದೊಳಗುಹೆಯಲ್ಲಿ | ಒಂದು ಠಾವನು ನಿನಗೆ ಮಾಡಿಹೆವಲ್ಲಿ 
IAN 
ಮನೆಯಂತೆ ಸೌಖ್ಯದೊಳಲ್ಲಿರು | ಈಗ | ಳೆನುತಲಾತನ ಬಿಗಿದೊಯ್ದರು 
ಘನತರ ಗುಹೆಯೊಳಗಿಟ್ಟರು । ಕಾಯ | ಲನಿರುದ್ಧನಿಗೆ ತೋರಿಕೊಟ್ಟರು 
uN 


ಕರ್ಣಭಾನುಗಳಲ್ಲಿ ಕದನ 
ಭಾಮಿನಿ 

ಕ್ಲಿತಿಪ ಕೇಳಾ ರುಕ್ಕಿ ಧರಣೀ- 
ಪತಿಯನವರೀ ತೆರದಿ ಭಂಗಿಸಿ 
ಗತಿಗೆಡಿಸಿ ಸೆರೆವಿಡಿದು ಷಟ್ಟುರಗುಹೆಯೊಳಿಡುತಿರುವ । 
ಕೃತಿಯ ನೋಡುತ ನಳಿನಬಾಂಧವ- 
ಸುತನು ರೋಷಾವೇಶಮನದು- 
ನ್ನತಿಯೊಳಸ್ತವನೆಸುತ ಭಾನುವಿಗೆಂದನಿದಿರಾಗಿ ॥ 


ರಾಗ-ಮಾರವಿ ; ತಾಳ-ಏಕ 
ಎಲೆ ಭಾನುವೆ ಕೇಳ್‌ । ಬಳಲಿದ ರುಕ್ಮಿಯ | ಗೆಲಿದಿಹ ಗರ್ವಿಕೆಯ | 
ಇಳಿಸುವೆನೊಂದರೆ । ಗಳಿಗೆಯೊಳೀಕ್ಷಿಸು | ಕಲಿಕರ್ಣನ ಬಗೆಯ ॥ ೧ ॥ 


ಪನ್ನಿಯ ಭಟನೀ । ನೆನ್ನುವದೆಲ್ಲವ । ಮುನ್ನವೆ ತಿಳಿದಿಹೆನು । 
ಎನ್ನೊಡನಾವುದ । ಕನ್ಯಾಯದ ರಣ । ಕೆನ್ನುತ ಬಹೆ ನೀನು ॥೨॥ 


ಕಳ್ಳರು ನೀವ್‌ ನಿ । ಮ್ಮಲ್ಲಿ ವಿಚಾರಿಸ । ಲೆಲ್ಲಿಯ ನೀತಿಗಳು | 
ಮಲ್ಲಕ್ಷಾತ್ರಗೆ | ಸಲ್ಲದೆ ರಣವೆಲೆ | ಖುಲ್ಲಮನುಜ ಪೇಳು ॥1೩॥ 


ಸೂತನ ಮಗನೀ | ನೇತರ ಕ್ಷತ್ರಿಯ | ಧೂರ್ತನ ಸೇವೆಯಲಿ । 
ಆತ್ಮವ ಹೊರಕೊಂ | ಬಾತನು ಹೋಗೆಲೆ | ಪಾತಕಿ ಬೇಗದಲಿ ॥ ೪ ॥ 


೧೯೪ ಯಕ್ಷಲೋಕ 


ಫಡ ಫಡ ಗೊಲ್ಲನ | ಹುಡುಗನೆ ನಿಂದಿಸಿ । ನುಡಿದೈ ಎನಗೀಗ | 
ಕಡಿದಿಕ್ಕುವೆ ನಿ। ನ್ನೊಡಲಿನ ಕರುಳನು । ಸಿಡಿಯದೆ ನಿಲುಬೇಗ ॥ ೫ ॥ 


ತೋರಿಸು ನೀಚನೆ । ಶೌರ್ಯವನೆನುತಾ | ಧೀರನು ಬೊಬ್ಬರಿದ 
ನಾರಾಚವನಿ । ನ್ನೂರನು ಕವಿಸಿದ | ನಾ ರವಿಜಗೆ ಮುಳಿದು ॥೬॥ 


ಕರ್ಣನ ಬಂಧನ 


ರಾಗ-ಶಂಕರಾಭರಣ ; ತಾಳ-ಮಟ್ಟೆ 
(ಧಾಟಿ-ಎನಲು ರಾಮನು । ಎಸಲು ಪಾರ್ಥನು-ಎಂಬಂತೆ) 
ಎಚ್ಚ ಶರಗಳ । ನೆಲ್ಲ ಕರ್ಣನು । ಕೊಚ್ಚಿಕೋಲ್ಲಳ | ಮಳೆಯ ಕರೆದನು ॥ 
ಅಚ್ಯುತಾತ್ಮಜ । ನಗಣಿತಾಸ್ತವ । ಎಚ್ಚನಾಗಲೇ । ನೆಂಬೆ ಶೌರ್ಯವ ॥ ೧ ॥ 


ಕ್ರೂರಶರಗಳ । ಕವಿಸಿ ಕರ್ಣನ । ತೇರು-ಕುದುರೆ-ಚಾ | ಪಗಳನಾತನ ॥ 
ಸಾರಥಿಯನು ತಾ । ಮುರಿದು ಕೆಡಹುತ । ಭೋರನವನನು । 
ಹಿಡಿದನುರುಬುತ್ತ ॥ ೨ ॥ 


ಸ್ಮರಸಹಾಯದಿ ಭಾನುವಿನಜನ | ಚರಣಕರಗಳ । ಬಿಗಿದುದನುಜನ- 
ಪುರದ ಗುಹೆಯೊಳ । ಗೊಯ್ಬು ಕೆಡಹಿದ | ತಿರುಗಿ ಬಂದು ಸಂ । 
ಗರಕೆ ತೊಡಗಿದ WA 


ಕೌರವ ಪ್ರವೇಶ 
ಕಂದಪದ್ಯ 
ತರಣಿಜನಂ ಬಿಗಿದಿಡುವಾ 
ಪರಿಯಂ ಪರಿಕಿಸುತ ಕೋಪದುರವಣೆಯಿ೦ದಂ । 
ಕುರುಪತಿ ಧನುಶರವಿಡಿದತಿ 
ಭರದಿಂದಾ ಹರಿಕುಮಾರಕರ್ಗಿಂತೆಂದಂ ॥ 


ರಾಗ-ಸಾಂಗತ್ಯ ; ತಾಳ-ರೂಪಕ 
ಭಳಿರೆ ಬಾಲರೆ ನಮ್ಮ ಗೆಳೆಯ ಕರ್ಣನನಿಂದು 
ಗೆಲಿದ ಗರ್ವವ ಬಿಡಿರೀಗ । 
ಕಲಿಕುರುಪತಿ ನಾನು ಮುಳಿದು ಬಂದಿಹೆನೆನ್ನ 
ಬಲವ ನೋಡಿರಿ ಎಂದನಾಗ Neon 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೯೫ 


ಮಿತ್ರನ ಜತೆಯಲ್ಲಿ ಸ್ವಸ್ಥದಿಂದಿರು ನಿನ್ನ- 

ನತ್ತಲೊಯ್ದಪೆವೆಂದು ಭರದಿ । 

ಚಿತ್ತಜ-ಭಾನುಗಳುತ್ತರವೀಯೆ ಕೇ- 

ಳುತ್ತ ಬಂದನು ರಾಮ ಜವದಿ ॥೨॥ 


ಅರಸ ಕೌರವನ ಸಂಗರವೆನಗೆನುತ ಹಿಂ 

ದಿರಿಸುತ್ತ ತರಳರೀರ್ವರನು | 

ಕರದಲ್ಲಿ ಮುಸಲವ ತಿರುಹುತ್ತ ಕೋಪದಿ 

ಕುರುರಾಯಗಿಂತೆಂದ ಭರದಿ ॥೩॥ 


ಬಲರಾಮ-ಕೌರವರಲ್ಲಿ ಸಂಧಾನ 


ರಾಗ-ಶಂಕರಾಭರಣ ; ತಾಳ-ಅಷ್ಟ 
(ಧಾಟಿ-ಕರ್ಣಜಾತ ಕೇಳೊ ಮಾತ । ಸಣ್ಣವನೆಂಬುದಕಾಗಿ) 
ಏನಿದೇನು ಕೌರವೇ೦ದ್ರ । ನೀನು ನಮಗೆ ಪ್ರೀತನಾಗಿ 
ದಾನವನ ಸಹಾಯಕಾದೆ | ಹೀನಮತಿಯಲಿ ॥ 
ನೀನು ಪ್ರೀತನಹುದು ಹರಿಯ । ಸೂನುಗಳನ್ನಾಪ್ಪನನ್ನು 
ಮಾನಗಳೆದರದನು ಕಂಡು । ನಾನು ತಡೆವೆನೆ Wen 


ಒಳವನರಿತುಕೊಳದೆ ನಿನ್ನ | ಗೆಳೆಯನೇತಕೆಮ್ಮಮೇಲೆ 

ಕಲಹಕಿಂದು ಬಂದನಿದನು | ತಿಳುಹು ಕೌರವ ॥ 

ಬಳಲಿ ಪೋಪ ರುಕ್ಮಿಯನ್ನು | ಬಿಲದೊಳಿಟ್ಟ ನ್ಯಾಯವಾದ 

ಕೆಲಸದಿಂದ ಕರ್ಣ ನಿಮ್ಮ । ಕಲಹಕ್ಕೆದಿದೆ ॥೨॥ 


ಬಲ್ಲೆ ನಿಮ್ಮ ನ್ಯಾಯವೆಲ್ಲ । ಒಳ್ಳೆ ಮಾತಿನಿ೦ದ ಪೋಪು- 
ದಲ್ಲದಿರ್ದರೆನ್ನಧುರಕೆ । ನಿಲ್ಲು ನೋಳ್ಟೆನು ॥ 

ನಿಲ್ಲದೈದುವುದಕೆ ಕರಗ । ಳಲ್ಲಿ ಬಳೆಯತೊಟ್ಟುದುಂಟೆ 

ಗೊಲ್ಲರಾದ ನಿಮ್ಮ ಹೆಮ್ಮೆ । ಯೆಲ್ಲ ನಿಲಿಸುವೆ ॥೩॥ 


ಕೆರಳಿ ರಾಮನೆಲವೊ ನಿನ್ನ | ಹಿರಿಯತನವ ತೋರೆನುತ್ತ 

ಭರದಿ ಮುಸಲದಿ೦ದ ಹೊಯ್ದ | ಕುರುಮಹೀಂದನ ॥ 

ಅರಸ ಕೌರವೇಂದ್ರ ಗದೆಯೊ । ಳೆರಗಿದನಾ ರಾಮನನ್ನು 

ಕರದೊಳಿಂತು ಹಿಡಿದರವರು । ಧುರವನಳುಕದೆ ॥೪॥ 


೧೯೬ ಯಕ್ಷಲೋಕ 


ರಾಗ-ಕೇದಾರ ಗೌಳ; ರುಂಪೆ ತಾಳ 
ಇಂತವರು ಹೋರಾಡುತ | ಇರ್ದು ಬಳಿ- 
ಕಂತರಂಗದೊಳಳುಕುತ ॥ 
ಚಿಂತಿಸುತ ನೃಪನೊಂದನು । ರೇವತೀ- 
ಕಾಂತನೊಡನಿಂತೆಂದನು Wen 


ಭಾವ ಕೇಳಿಂತು ನಾವು | ಹಳಚುವದಿ- 

ದಾವ ರೀತಿಯ ಚಂದವು ॥ 

ಈ ವಿಷಯದೊಳಗೊಂದನು | ಪೇಳುವೆನು 

ಭಾವಿಸೈ ಮನದೊಳದನು ॥೨॥ 


ಇಂದು ನಮ್ಮರ್ಕಜನನು । ನಿರ್ಬಂಧ- 

ದಿಂದ ಬಿಡಿಸಿದರೆಮ್ಮನು ॥ 

ಹೊಂದಿರುವ ಮಿತ್ರಭಾವ । ಉಳಿವುದೆನ- 

ಲೆಂದನಾ ರಾಮದೇವ ॥೩॥ 


ದನುಜರನು ಕೊಂದು ಕಡೆಗೆ | ಕುಮತಿ ಕ- 

ರ್ಣನ ಬಿಡಿಸಿ ಕೊಡುವೆ ನಿನಗೆ ॥ 

ಮನಕಿದೊಪ್ಪಿತವೆ ತಿಳಿದು | ಪೇಳಬೇ- 

ಕೆನಲವನುಸಿರ್ದನೊಲಿದು ॥೪॥ 


ಭಾಮಿನಿ 
ಆಗಲೇನದಕಿಲ್ಲ ಚಿಂತನೆ 
ಈಗಲೀ ರಣಚಿತ್ತವೃತಿಗೆ 
ತಾಗದೈದಲಿ ಪ್ರೀತಿಯಿರಲೆನಲದಕೆ ಬಲಭದ್ರ । 
ಆಗಲನುಮತಿಯಿತ್ತು ಹರುಷಿತ- 
ನಾಗಿ ಕೃಷ್ಣಾತ್ಮಜರು ಸಹಿತಾ 
ಮಾಗಧಾದ್ಯರ ಮೇಲೆ ಹಾಯ್ದನು ಹವಮಹೋತ್ಸವಕೆ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೯೭ 


ರಾಗ-ತೋಡಿ ; ತಾಳ-ಅಷ್ಟ 
ಬಳಿಕಲಾ ಬಲ-ಕಾಮ-ಕಲಿಭಾನುಮುಖ ಯದು 
ಕುಲದ ಭಟೋತ್ತಮರು | 
ಮಲೆತ ಭೂಪರನೆಲ್ಲ ಗೆಲಿದು ಬಿಗಿದು ಗುಹೆ- 
ಯೊಳಗೊಯ್ಬು ಕೆಡಹಿದರು WO 


ಒಂದೆಡೆಯಲಿ ಪಾಂಡು ನಂದನ ನರಸುರರ 

ಕೊಂದು ಕೆಡಹುತಿರ್ದರು । 

ಒಂದೆಡೆಯಲಿ ಶಕ್ತಿಯಂದದ ಹರಿ ದೈತ್ಯ- 

ವೃಂದವ ಕೊಲುತಿದ್ದನು ॥೨॥ 


ಧರಣೀ೦ದ್ರ ಲಾಲಿಸೀ ತೆರದಿ ಮೂರ್‌ಕೋಟಿಯಾ 

ಸುರರ ಶಿರಸ್ಸುಗಳು । 

ಉರುಳಿದವಿಳೆಯಲ್ಲಿ ಮೆರೆದವು ರಣಭೂತ- 

ಸರಣಿ ಸಂತುಷ್ಟಿಯೊಳು aN 


ಅತ್ತ ನಿಕುಂಭನಾ ಶಕ್ತಿಯ ಮರೆಯಲ್ಲಿ 

ನಿತ್ತು ಮಹಾಯುಧವ । 

ಎತ್ತಿಹೊಯ್ದರೆ ಮುರಿಯುತ್ತಿರೆ ಕಂಡು ಬೇ- 

ಸತ್ತು ನೊಂದನು ದಾನವ un 


ವಾರ್ಧಕ 
ಏನಿದಚ್ಚರಿಯೆಂದು ಯೋಚಿಸುತ ಮೊದಲಬ್ಜ- 
ಸೂನು ಹರಿಶಕ್ತಿಯಿಂ ಮೃತ್ಯುವೆನಗೆಂದುಸಿ- 
ರ್ದಾ ನುಡಿಯನೆಣಿಸಿ ಕೊಂಡಿದೆ ಶಕ್ತಿಯಿದರಿಂದಲೆನ್ನೀ ಕಳೇಬರಕ್ಕೆ । 
ಹಾನಿಯಹುದನ್ಕರೂಪದೊಳಿದಂ ಗೆಲ್ಲಪೆಂ 
ತಾನೆಂದು ಖಳ ನೊಂದು ಯೋಜನೋನ್ನತಿ ಕ್ರೋಶ- 
ಮಾನವಿಸ್ತೀರ್ಣದತ್ಯುಗ್ರ ಕೇಸರಿಯನುರು ಮಾಯಿಯಿಂ ನಿರ್ಮಿಸಿದನು 


೧೯೮ ಯಕ್ಷಲೋಕ 


ಐಮೊಗದ ಸಿಂಹದ ಅವತಾರ 
ಭಾಮಿನಿ 
ಅರಸ ಕೇಳ್ಳ ಪಂಚವದನದ 
ಉರಿವ ಕೆನ್ನಾಲಿಗೆಯ ಕೆಂಗಿಡಿ- 
ಗರೆವ ಕಂಗಳ ದೀರ್ಫದಂಷ್ಟ ಕರಾಳ ನಖಮುಖದ | 
ನರಹರಿಗೆ ನೂರ್ಮಡಿಯ ಘನ ಭೀ- 
ಕರ ಮಹಾಕಾರದಲಿ ಬಾಯ್ಗಳ 
ತೆರೆದು ಗರ್ಜಿಸುತಾಗಳಿಂತೆಂದುದು ನಿಕುಂಭನಿಗೆ ॥ 


ರಾಗ-ತೋಡಿ ; ತಾಳ-ಏಕ 
(ಧಾಟ-ಗುರುಗಳೇ ದುರಂತ ಕಾರ್ಯ । ದಿರವ ಪೇಳ್ವತೆರದಿ) 
ಎನ್ನನೇಕೆ ಸೃಜಿಸಿದೆ ಸ೦ । ಪನ್ನ ದನುಜ ನೀನು । 
ನಿನ್ನ ಕೊರತೆಯೇನು ಪೇಳ್ವು | ದೆನ್ನ ಪರಿಯ ನಾನು ॥ 
ಮುನ್ನ ನುಡಿವೆ ಹಸಿವಿನುರುಬೆ । ಯನ್ನು ತಡೆಯೆನಿಂದು । 
ತಿನ್ನಲಾವುದು೦ಟು ತೋರಿ । ಸೆನ್ನುತುಸಿರಿತಂದು WOW 


ದುಷ್ಪಯಾದವಾಳಿಯೆನ್ನ | ಪಟ್ಟಣಕ್ಕೆ ಬಂದು । 

ಕುಟ್ಟಿ ಕೊಂದರಮಿತವಾದ । ದಿಟ್ಟ ಭಟರನಿಂದು ॥ 
ದಿಟ್ಟೆಯೋರ್ವಳಿರ್ಪರವರೊ | ೪ಷ್ಟು ಜನವ ನೀನು | 
ಹೊಟ್ಟೆಗಿಕ್ಕಿಕೊ೦ಡರೆನಗೆ | ತುಷ್ಟಿಯೆ೦ದನವನು ॥೨॥ 


ಚೆಂದವಾಯಿತವರನೆಲ್ಲ | ಕೊಂದು ತಿಂದು ನಿನಗೆ । 

ಇಂದು ತೋಷಪಡಿಸುವೆ ನೋ । ಡೊಂದೇಗಳಿಗೆಯೊಳಗೆ ॥ 

ಎಂದು ಭರದೊಳಾ ನಿಕುಂಭ । ನಿಂದ ನೇಮಗೊಳುತ 

ಬಂದುದು ಯಾದವರ ಬಲದ | ಮುಂದಕೆ ಗರ್ಜಿಸುತ lA 


ರಾಗ-ಘಂಟಾರವ ; ತಾಳ-ಅಷ್ಟ 
ಬರುತ ಕೂಗುವ ಘೋಷದಿಂದದ್ರಿಗಳ್‌ 
ಜರಿವ ಧರೆ ಬಾಯ್‌ | ಬಿರಿವ ಮೂಜಗ 
ಮರುಗುವಂತಾರ್ಭಟಿಸುತ ॥ 
ಉರುಬಿ ಹಾರುತ್ತ ಬೀಳುತ್ತ ಜಿಗಿಯುತ್ತು- 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೧೯೯ 


ಬ್ಲರದಿ ಯದುಬಲ । ಶರಧಿಯಿದಿರಿಗೆ 
ತೆರೆದ ಬಾಯಲಿ ಬಂದುದು WO 1 


ಬಂದು ಕೇಸರಿ ಕೂಗಿತೇತಕೆ ನೀವು 

ನಿಂದು ಕದನದೊಳಿಂದು ದನುಜರ 

ಕೊಂದು ಕೆಡಹಿದಿರೀಗಲೇ ॥ 

ತಿಂದು ತೇಂಗುವೆ ನಿಮ್ಮನೆಲ್ಲರನೆನ್ನ 

ಮುಂದೆ ಬನ್ನಿರಿ । ಮಂದಮತಿಗಳೆ 

ಎಂದು ಘೋರಾಕಾರದಿ ॥೨॥ 


ಏನಿದಂದುತವಕಟೆಂದುಯಾದವ- 

ಸೇನೆ ಹೆದರುತ | ಮಾನಸದೊಳನು- 

ಮಾನಗೊಂಡಿತು ಕ್ಷಣದಲಿ ॥ 

ಆನಿದಾsನವ ಶಕ್ತಿಯೀಕ್ಷಿಸುತಲಿ- 

ರ್ದಾ ನಿಕುಂಭಕ | ದಾನವನ ಮಾ- 

ಯಾನುಕೃತಿಯೆಂದರಿದನು ॥೩॥ 


ಹಸ್ತಿನಾಪುರಪತಿಯೆ ಕೇಳಾ 

ಶಕ್ತಿ ತನ್ನಯ ಸೇನೆಗಭಯದ 

ಹಸ್ತವನು ತೋರಿಸುತ ನೂಕುತ ನಿಜಮಹಾರಥವ | 
ಎತ್ತಲಡಗಿದ ಖಳನಿಕುಂಭನೆ- 

ನುತ್ತಮೋಘ ಶರಾಳಿಯನು ಕವಿ- 

ಸುತ್ತ ಬರಲಿದಿರಾಗಿ ಕೇಸರಿ ನುಡಿದುದಾರ್ಭಟಿಸಿ ॥ 


ರಾಗ-ಕಲ್ಯಾಣಿ ; ತಾಳ-ಅಷ್ಟ 
(ಧಾಟಿ-ಏನನುಸಿರಿದೆಯೋ | ಎಲಾ ತಮ್ಮ) 
ಯಾರೆ ತರುಣಿ ನೀನು । ಯದ್ಧಕೆ ಬಂದೆ 
ಯಾರೆ ತರುಣಿ ನೀನು ॥ ಪ ॥ 


ಧೀರ ಭಟರಂತೋರಣದಿ ರಥ- 
ವೇರಿ ಚಾಪದಿ ಭೂರಿ ಶರಗಳ 
ತೂರುತಲೆ ಕಲೆಯೇರುತಲೆಯು- 
ಬ್ಲೇರುತಲೆ ಬಹೆಯಾರುಭಟಸುತ ॥ 


೨೦೦ ಯಕ್ಷಲೋಕ 


ರಾಗ-ಭೈರವಿ; ತಾಳ-ಅಷ್ಟ 
ದುರುಳ ನಿಕುಂಭನನು | ಕೊಲ್ಲಲು ಬಂದ 
ತರುಣಿಯಾಗಿಹೆನು ನಾನು ॥ 
ಅರಗಳಿಗೆಯಲಿದ । ನರಿಯಲು ಬಹುದೆಂದು 
ಶರಗಳ ಸುರಿಸಿದನು ॥ 


ರಾಗ-ಕಲ್ಯಾಣಿ ; ತಾಳ-ಅಷ್ಟ 
(ಧಾಟಿ-ಏನನುಸಿರಿದೆಯೋ । ಎಲಾ ತಮ್ಮ) 
ಧೀರ ದನುಜ ನಿಕುಂಭನಿಗೆ ಜಗ 
ಮೂರು ಬೆದರುವದವನ ಕೊಲ್ಲುವ 
ನಾರಿಯೆಂದೆನುತೀ ರಣದಿ ಮದ- 
ವೇರಿ ನುಡಿದೆ ವಿಚಾರವಿಲ್ಲದೆ ॥ 
ಪೋಗು ಸಾಯದಿರು । ಭಾಮಿನಿಯೆ ನೀ 
ಪೋಗು ಸಾಯದಿರು ॥ 


ರಾಗ-ಭೈರವಿ ; ತಾಳ-ಅಷ್ಟ 
ಅಂತಹ ಬಲವಂತನು | ಆಗಿರ್ದವ- 
ನಿಂತಡಗಿರುವುದಿನ್ನು ॥ 
ಎಂತಹ ಗುಣವೆನ್ನು | ತಂತರಗೊಡದಸ್ತ- 
ಮಂ ತೆಗೆದೆಸುತಿರ್ದನು ॥ 


ರಾಗ-ಕಲ್ಯಾಣಿ ; ತಾಳ-ಅಷ್ಟ 
(ಧಾಟಿ-ಏನನುಸಿರಿದೆಯೋ । ಎಲಾ ತಮ್ಮ) 
ಪುಲ್ಲೆಗಂಗಳ ಚೆಲ್ವೆಯರ ಜತೆ- 
ಯಲ್ಲಿ ಆಡುತ ಪಾಡುತಿರ್ಪವ- 
೪ಲ್ಲಿ ಎನ್ನಿದಿರಲ್ಲಿ ಬಂದರೆ 
ಕೊಲ್ಲದಿರುವೆನೆ ಅಕಟ ಸುಮ್ಮನೆ ॥ 
ಯಾಕೆ ರಣ ನಿನಗೆ | ಏ ಕಾಮಿನಿ 
ಯಾಕೆ ರಣ ನಿನಗೆ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೦೧ 


ಶಕ್ತಿ-ಸಿಂಹ ಸಂಗ್ರಾಮ 
ರಾಗ-ಭೈರವಿ ; ತಾಳ-ಅಷ್ಟ 
ಕೂಗಬೇಡೆಲೆ ಸುಮ್ಮನೆ । ಕೇಸರಿ ನಿನ್ನ 
ನೀಗ ಭಂಗಿಪೆನು ತಾನೇ ॥ 
ಪೋಗಬೇಡೆನಗಿದಿರಾಗಿ ನಿಲ್ಲೆನುತಲ- 
ಮೋಘ ಬಾಣಗಳೆಚ್ಚನು ॥ 


ರಾಗ-ಮಾರವಿ ; ತಾಳ-ಏಕ 
(ಧಾಟಿ-ಏನೆಂಬೆನು ನೃಪ । ಸೂನುಗಳುರುತರ) 
ವಸುಧೇಶ್ವರ ಕೇಳಸುರಾರಿಯ ಶರ- 
ವಿಸರ೦ಗಳಲೆಕ್ಕಿಸದಾ ಕೇಸರಿ- 
ಯಸಮಾಕೃತಿಯನು ಪಸರಿಸುತಲಿ ದೆಸೆ 
ದೆಸೆ ಮೊಳಗಲು ಘೋಷಿಸುತವನೆಡೆಗೆ | ಬಂದುದಾಗ WO 


ಹರಿಯದಕಂಜಿದ ತೆರದಲಿ ಕಾಣಿಸು- 

ತಿರದೊಂದೆಡೆಗತಿ ಭರದಲಿ ಜಿಗಿಯುತ 

ಕೆರಳಿದು ಮಗುಳುರು ಶರಗಳೆಸುತ ಮುಂ 

ಬರಿಯುತ ಕಾದಿದ ಸರಿ ಸರಿ ಯೆನಿಸಿ | ಕೇಳು ಭೂಪ ॥೨॥ 


ಯಾದವಪಾಂಡವ ಯೋಧರು ಬಳಿಕ ಮ- 

ಹಾ ಧೈರ್ಯದಿ ಬಹು ಕೈದುಗಳನು ಪಿಡಿ- 

ದೈದಿಯೆ ಸಿಂಗವ ಹೊಯ್ದರೆ ತಾಗದೆ 

ಹೋದವು ಹತಿಗಳು ಚೋದಿಗವಿದನು । ಪೇಳಲೇನು ॥೩॥ 


ತುಂಗಪಯೋದರೆ ನುಂಗುವೆ ನಿನ್ನನು 

ಸಂಗಡಿಗರು ಸಹಿತಂಗವನೀಕ್ಷಿಸು 

ಹೊಂಗದಿರೆನುತಾ ಸಿಂಗವು ಬರಲಾ 

ರಂಗನು ಯಾದವರಿಂಗತಿ ಭರದಿ । ಪೇಳ್ದನಾಗ ॥೪॥ 


೨೦೨ ಯಕ್ಷಲೋಕ 


ವಾರ್ಧಕ 
ಅರ್ಜುನಾದಿಗಳುರುಬಬೇಡಿರಿದು ಸದ್ದರ್ಮ- 
ವರ್ಜಿತ ನಿಕುಂಭಕನ ಮಾಯೆ ನಮ್ಮೆಲ್ಲರಂ 
ಗರ್ಜಿಸುತ ನುಂಗಿದೊಡೆಯುಂ ಪಿಂತೆ ಕುಂಭ-ಕರ್ಣ ಕಪಿಗಳಂ ವೃತ್ತನು । 
ಪರ್ಜನ್ಯವಾಹನಂ ನುಂಗಿದಂತಹುದಿಲ್ಲಿ 
ನಿರ್ಜೀವನಂ ಗೈವೆನೀ ಕಪಟರೂಪಮಂ 
ನಿರ್ಜರರ್‌ ಮೆಚ್ಚುವಂತೆನುತ ಮಾಯಾಹರಣ-ಮಂತ್ರಾಸ್ತ್ರಮಂ ತೆಗೆದನು ॥ 


ಪಂಚಾನನ-ಪರಾಭವ 
ರಾಗ-ಶಂಕರಾಭರಣ ; ತಾಳ-ಮಟ್ಟೆ 
ಅರಸ ಲಾಲಿಸನಿತರೊಳಗೆ ಸಿಂಗ ಹರಿಯನು । 
ಎರಡು ಕೈಯೊಳೊತ್ತಿಪಿಡಿಯಲಸುರಮಥನನು ॥ 
ಉರುಬಿ ಬಿಡಿಸಿಕೊಂಡು ಬೆದರಿದಂತೆ ನಟಿಸುತ । 
ಭರದೊಳೋಡಿಹೋದನತ್ತಲಿತ್ತ ನೋಡುತ Wen 


ನಾರಿಯೆತ್ತಪೋಪೆ ನಿಲ್ಲುನಿಲ್ಲೆನುತ್ತಲೇ । 

ಘೋರಸಿಂಹವವನ ಬೆನ್ನಿಗೋಡಿತಾಗಲೇ ॥ 

ಶೌರಿ ಕರದೊಳಿರ್ದ ಮಂತ್ರ ಶರವ ತಿರುವಿಗೆ 

ಏರಿಸುತ್ತಲಿಂತು ನುಡಿದ ಪಂಚವಕ್ತಗೆ ॥೨॥ 


ಎಲೆ ದುರಾತ್ಮ ಕೇಳಿದೊಂದು ಶರದ ಪರಿಯನು 

ತಿಳಿದುಕೊಳ್ಳಿನುತ್ತ ಹೂಡಿದಸ್ತವೆಚ್ಚನು ॥ 

ಶರವು ತಾಗಿದೊಡನೆ ಸಿಂಗಪೊರಗಿ ಧರೆಯಲಿ । 

ಉರುಳಿಯಡಗಿ ಪೋದುದಾಗಳೆಲ್ಲರಿದಿರಲಿ ॥೩॥ 


ನಿಕುಂಭನ ಮಾಯಾಮೃಗಯುದ್ಧ 
ವಾರ್ಧಕ 
ಬಳಿಕ ಕರಿ-ಕಿರಿ-ಖಡ್ಗ-ಮಹಿಷ-ಭಲ್ಲೂಕ-ಹೆ 
ಬ್ಲುಲಿ-ಸಿಂಗ-ಸರ್ಪ-ಮೊದಲಾದ ಭೀಕರ ಜಂತು- 
ಗಳ ಕೋಟಿ ಸಂಖ್ಯೆಯಿಂ ಸಿಡಿಲು-ಶಿಲೆ-ಶೈಲಾದಿಗಳನಮಿತ ಸಂಖ್ಯೆಯಿಂದ 
ಖಳನೊದಗಿ ಮಾಯೆಯಿಂ ಸೃಜಿಸಿಬಿಡುತವುಗಳಿ೦ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೦೩ 


ಮಲೆತು ಯದು ಸೇನೆಯಂ ಪೀಡಿಸಲ್‌ ಮುರಹರಂ 
ತಿಳಿದು ನಿಜನಾರಾಯಣಾಸ್ಕದಿಂದೆಲ್ಲಮಂನಿರ್ನಾಮಗೈದನಂದು ॥ ೪ ॥ 


ಭಾಮಿನಿ 
ಅರಿದನಿದನೆಲ್ಲವ ನಿಕುಂಭಾ- 
ಸುರನು ನಿಷ್ಠಲವಾಯ್ತು ಬೊಮ್ಮನ 
ವರದ ಮಾಯಾಶಕ್ತಿ ತನಗಿದು ಕಡೆಯ ದಿನವಿನ್ನು । 
ಮರೆಯೊಳಿರ್ದೇಗೈವೆ ವೈರಿಯ 
ಸರಿಸದಲಿ ಹಳಚುವುದೆ ಘನವೆನು- 
ತಿರದೆ ಶಸ್ತ್ರಾಸ್ತ ಸ್ವಗಳನಾ೦ತಾ ಶಕ್ತಿಗಿದಿರಾದ ॥ 


ಶಕ್ತಿನಿಕುಂಭರ ಮುಖಾಮುಖಿ ದ್ವಂದ್ವ 
ಕಂದಪದ್ಯ 
ಬಂದಾ ನಿಶಾಚರೇಶ್ವರ- 
ನಂದವನೀಕ್ಷಿಸುತ ಶಕ್ತಿಯತಿಹರ್ಷದಲಿ । 
ನಿಂದುರು ಧನ್ವದೊಳೆಸ್ವವ 
ನೊಂದಿಸುತವನಂ ಪಡಾರಿಸುತಲಿಂತೆಂದಂ ॥ 


ರಾಗ-ತೋಡಿ ; ತಾಳ-ಅಷ್ಟ 
(ಧಾಟಿ-ಜಾಣನಹುದಹುದೋ । ರಾಘವ ಬಲು) 
ಧೀರನಯ್ಯ ನೀನು | ದಾನವ ರಣ । ಧೀರನಯ್ಯ ನೀನ ॥ಪ॥ 
ಭಾರಿಯ ಭಟನೆಂದು । ತೋರಿತೀ ದಿನದಲ್ಲಿ ॥ ಅ.ಪ. ॥ 
ಮೂರು ರೂಪವ ಮಾಡಿಕೊಂಡು । ಲೋಕ 
ಮೂರ ಗೆಲ್ಲುವ ಭ್ರಮೆಗೊಂಡು ॥ 
ಸಾರಿ ಗಂಧರ್ವ । ಶರೀರದಿ ಭಾನು ಕು- 
ಮಾರಿಯ ಪಿಡಿದುತಂದು | ಆದೇಹವ 
ತೀರಿಸಿಕೊಂಡೆಯಂದು | ತಪಸ್ಪಿಯಾ- 
ಕಾರವ ಕಳೆದೆಯಿಂದು । ಮೆಚ್ಚಿದೆ ರಣ | ಧೀರ (Wen 


ರಾಗ-ಭೈರವಿ ; ತಾಳ-ಏಕ 
ಎಂದ ನುಡಿಯನುರೆ ಕೇಳಿ | ಖಳ | ನೆಂದನು ಕೋಪವತಾಳಿ । 
ಹಿಂದಿನ ಕಥೆಯಿರಲಿಂದು । ಮಾತ । ಳ್ಹ೦ದವದೇನುಸಿರೆಂದು WO 


೨೦೪ ಯಕ್ಷಲೋಕ 


ತುದಿಯ ನುಡಿಯ ಕೇಳೀಗ | ಆs | ಪದುಮಾಕ್ಷಿಯರನು ಬೇಗ । 
ಮೊದಲೆನಗೊಪ್ಪಿಸು ನಿನ್ನ । ಜೀತ | ವದೊಳಿರಿಸುವೆ ನೋಡೆನ್ನ ೨ 


ಕೊಡೆ ಕೊಡೆ ಕೊಡೆ ವಧುಗಳನು | ನಾ । s। ಬಿಡೆ ಬಿಡೆ ಬಿಡೆ ಛಲಗಳನು । 
ಬಿಡು ಬಿಡು ಬಿಡು ಹೆಮ್ಮೆಯನು । ನೀ । ತೊಡು ತೊಡು ತೊಡು 
ಶರಗಳನು ॥೩॥ 


ಸಾರಿ ಕೊಲುವುದೆಂಬುದನು । ಅರಿ | ದೀ ರೀsತಿಯನುಸಿರಿದೆನು । 
ಚೋರನೆ ನಿನಗಿದು ಮನಕೆ । ಸರಿ । ದೋರದಿರಲು ನಿಲು ರಣಕೆ 1 ೪॥ 


ಮಾತಿನೊಳಗೆ ಫಲವೇನು । ಎನು । ತಾತನು ಪೊಸಕಣೆಗಳನು । 


ಖಾತಿಯೊಳೆಸಲೆಲ್ಲವನು । ಕಡಿ | ದೀತನುಗಿದ ಶರಗಳನು 1೫॥ 
ಹಲವಂಗದ ಶರಗಳಲಿ | ಮೇಣ್‌ | ಹಲವು ಮಹಾಯುಧಗಳಲಿ । 
ಹಳಚಿದರವರಚ್ಯುತನು । ಕಡೆ । ಯಲಿ ತೆಗೆದನು ಚಕ್ರವನು ॥1೬॥ 
ನಿಕುಂಭ-ಸಂಹಾರ 
ವಾರ್ಧಕ 


ಧಾತ್ರೀಶ ಕೇಳ್‌ ಚಕ್ರಮಂ ಕರಾಗದೊಳಾಂತ 
ಮಾತ್ರದಿಂದಿನಕೋಟಿತೇಜದಿಂದುಜ್ಜಲಿಸೆ 

ಗೋತ್ರಾರಿ ಮೊದಲಾದ ನಿರ್ಜರರ್‌ ಬೆದರಿದರ್‌ ಬಳಿಕಾ ನಿಕುಂಭನೊಡನೆ । 
ರಾತ್ರಿಚರ ಕೇಳಿದರೊಳುಳಿದುದಾದರೆ ನಿನ್ನ 

ಗಾತ್ರಮಿನ್ನಳಿವಿಲ್ಲ ನಿನಗೆನುತ ನಾಳೀಕ- 

ನೇತ್ರನೆಸಲಾ ಸುದರ್ಶನವೈದಿ ಕತ್ತರಿಸಿತಾ ನಿಕುಂಭಕನ ತಲೆಯ ॥ 


ಭಾಮಿನಿ 
ಹಾರಿಬಿದ್ದವು ರುಂಡ-ಮುಂಡಗ- 
ಳೋರಣದೊಳಾಶಕ್ತಿಮೂರ್ತಿಯ 
ಚಾರುಮುಕುಟದ ಮೇಲೆ ಸುರಿದರು ಸರರು ಪೂಮಳೆಯ ।| 
ಭೇರಿ-ಭೀಷಣ-ಘೋಷಣಾದಿ ಗ- 
ಭೀರ ಜಯವಾದ್ಯಗಳು ಯದುಪರಿ- 
ವಾರದಲಿ ಮೊಳಗಿದವು ದನುಜ ನಿಕುಂಭನಳಿವಿನಲಿ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೦೫ 


ಯಾದವರ ವಿಜಯೋಲ್ಲಾಸ 
ವಾರ್ಧಕ 

ಆತನಸುರಾಧಿಪಾನುಜ ಸುತನ ಸಮರದೊಳ್‌ 
ಸೋತಾತನಿಂದಳಿದು ರಾಹುಕೇತುವನು ಕೊಂ 
ದಾತನಭಿಜನಗುರುವಿನಯ್ಯನಿಂ ಬದುಕಿದನ ಸ್ವಾಮಿಯಯ್ಯನ ಮಿತ್ರನ | 
ತಾತನ ನಿಯಂತೃತ್ವದಿಂ ಚರಿಪನಣುಗನ ನಿ- 
ಕೇತನವನೈದಿ ತಾ ಮೇಲೆ ಯಾದವ-ಪಾಂಡು- 
ಜಾತರೆಲ್ಲರ್‌ ಕೂಡಿ ಶಕ್ತಿಯಂ ನುತಿಸಿದರ್‌ ಜಯಜಯಧ್ವಾನದಿಂದ॥ ೧ ॥ 


ಜಯ ಜಯ ಜಗನ್ಮಾತೆ ಜಯವಿಷ್ಟುಸುಪ್ರೀತೆ 

ಜಯ ಜಯ ಮಹಾದೇವಿ ಜಯ ಶರಣ ಸಂಜೀವಿ 

ಜಯ ಜಯಾಂಬುಜ ನೇತ್ರೆ ಜಯ ವಿಶ್ವನುತಿ ಪಾತ್ರೆ ಜಯ ದುಗ್ಧ ವಾರ್ಧಿಜಾತೆ। 

ಜಯ ಜಯ ಜಗದ್ಭರಿತೆ ಜಯ ಶುಭಾವಹಚರಿತೆ 

ಜಯ ಜಯ ಸದಾನಂದೆ ಜಯ ಸಕಲಗುಣವೃಂದೆ 

ಜಯ ಜಯ ಪರಾಶಕ್ತಿ ಜಯ ಸರ್ವಹಿತಯುಕ್ತಿ ಎಂದು ಚರಣಕೆ 
ಮಣಿದರು ॥೨॥ 


ಸುರಲೋಕಪಾಲಾಹ್ವಯಾಳಿಯಚ್ಯುತನಕ್ಷಿ- 
ಯರಿಯರಮಣಿಯರಾಖ್ಯೆಯೋಳಿ ವ್ರತನಾಮಗಳ 
ಸರಣಿದೇಶಾಂಕಿತಾವಳಿಯೀ ಚತುಷ್ಕದಿ೦ ತ್ರ್ಯಕ್ಷರಾಹ್ಟ್ರಯನಾಲ್ಕನು । 
ಅರಸಿ ನಾಲುಕು ಪಂಕ್ತಿಯಂ ಬರೆದು ಮಧ್ಯದ- 
ಕ್ಷರಗಳನ್ನೋದಲಾಗುವ ಪೆಸರೊಳಿಹ ಪುರಿಗೆ 

ಸರಿದರಾ ಷಟ್ಟುರದೊಳುಳಿದಲ್ಲ ರಾಕ್ಷಸರ್‌ ಸ್ವಕುಟುಂಬ ಯುಕ್ತರಾಗಿ ॥ 


ಭಾಮಿನಿ 
ಅರಸಕೇಳಾ ಖಳರು ಸಹಿತಾ 
ಪುರದೊಳಿಹ ಮೂರ್‌ಕೋಟಿ ದನುಜರ- 
ನೊರಸಿದನು ಕಾಲಾಂತರದೊಳಮರಾಧಿಪತಿಗಾಗಿ । 
ನರನು ನರನಾರಾಯಣರಿಗಾ- 
ರರಿಗಳೋ ಯಮಸದನವವರಿಗೆ 
ದೊರೆಯದಿಹುದೇ ಮೂರು ಲೋಕದ ಸಕಲ ಜನಗಳಲಿ ॥ 


೨೦೬ 


ಭಾನುಮತಿ ಮತ್ತು ಅವಳ ಗೆಳತಿಯರ ಹಾಗೂ 


ಅರಿನೃಪರ ಬಿಡುಗಡೆ 

ರಾಗ-ನೀಲಾಂಬರಿ; ತಾಳ-ರೂಪಕ 
ಧರಣಿಪ ಕೇಳಿತ್ತಲು ನಿಜ 
ಚರಣದೊಳೆರಗಿಹ ಯಾದವ- 
ಸರಣಿಯ ಪಾಂಡುಕುಮಾರರ । ಶಿರಗಳ ಹಿಡಿದೆತ್ತಿ ॥ 
ಪರಿಪರಿಯಲಿ ಸಂತೈಸುತ 
ಹರಿ ನುಡಿದ ನಿಕುಂಭನ ಸಂ 
ಹರಣದ ಕಾರಿಯ ಮುಗಿದುದು | ಸರಿಯಲ್ಲವೆ ಎನುತ 


ಮುಂದಿನ್ನೀ ಶಕ್ತ್ಯಾಕೃತಿ- 

ಯಂದವು ತನಗಲ್ಲಿನ್ನುತ 

ಹಿ೦ದಿನ ಕೃಷ್ಣಾಂಗವನೇ । ಹೊಂದಿ ನಿಜಾಶ್ರಿತರ ॥ 
ವೃಂದವು ಸಹಿತರಸಿ ದನುಜ- 

ಬಂಧನದೊಳಗಿಹ ವಧುಗಳ 
ನಂದದೊಳೊಡಗೊಂಡೆದ್ದನು । ಮಂದರಗಿರಿಧರನು 


ತನುಜರು ಬಂಧಿಸಿ ಗುಹೆಯಲಿ 
ಜನಪರನಿಟ್ಟುದನರಿತಾ 

ವನಜೇಕ್ಷಣನವರೆಲ್ಲರ | ನನುಕಂಪದಿ ಬಿಡಿಸಿ ॥ 
ಮನೆಗೈದಿರಿ ಸೌಖ್ಯದೊಳೆಂ 

ದೆನಲರಸರು ಲಜ್ಜಿಸಿ ತಲೆ- 

ಯನು ಬಗ್ಗಿಸಿ ನಿಜನಗರಿಗೆ | ತಮತಮಗೈದಿದರು 


ಭೂಪಾಲ ಲಾಲಿಸಯ್ಯ | ಮುಂಗಥೆಯನ್ನು 
ಭೂಪಾಲ ಲಾಲಿಸಯ್ಯ 


ಯಕ್ಷಲೋಕ 
ಉಲ 


WO 


॥೨॥ 


WA 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೦೭ 


ಅಸುರಾರಿ ಬಳಿಕ ಸಂ | ತಸದಿಂದ ಯಾದವ- 

ವಿಸರದೊಡನೆ ಪಾಂಡುಜರುವೆರಸಿ ॥ 

ಶಶಿಮುಖಿಯರನು ಕೂ । ಡಿಸಿಕೊಂಡು ಷಟ್ಟುರ 

ವಸತಿಗೆ ಕಾವಲಿರಿಸಿ ವಾದ್ಯಘೋಷದಿಂ ॥ 

ಕುಶಲದಿಂದದ್ದರದ | ಶಾಲೆಗೆ ಬಂದು 

ವಸುದೇವಗೆರಗಿಯಾ । ಕಾರ್ಯವನೆಲ್ಲ 

ಉಸಿರಿ ಸರ್ವರ ಮನದ | ಚಿಂತೆಗಳೆಲ್ಲ 

ನಶಿಸುವ ರೀತಿಯನೆಸಗಿದನೊಲವಿಂದ [Wen 


ಸೂರಿವಿಪ್ರರ ಮುನಿ | ವೀರರ ಮಂತ್ರವಿ- 

ಸ್ತಾರದಿಂದದ್ದರ ನಡೆದುದಲ್ಲಿ ॥ 
ಧಾರುಣಿ-ಗೋ-ಕನ್ಯಾ-ವಾರಣ-ಹಯ-ರಥ- 
ಚೀರ-ಕನಕಪಾತ್ರ-ಹೀರಗಳ್‌ ಮೊದಲಾದ ॥ 

ಭಾರಿಯ ದಾನಂಗಳು | ದಕ್ಷಿಣೆಯಾಗಿ 

ಭೂರಿ ಸುವಿತ್ತಂಗಳು | ಸಂದವು ಜನ- 

ತಾರತಮ್ಯಂಗಳೊಳು | ಸಮಸ್ತರು 

ಸಾರಭೋಜನಗಳ । ಲೋರಂತೆ ದಣಿದರು ॥೨॥ 


ಅರಿಯಲಿನ್ನೇನೊಂದು । ಕೊರತೆಯಿಲ್ಲದೆ ಯಜ್ಞ 

ಸರಿಯಾಗಿ ಮುಗಿಯಲಾ ಷಟ್ಟುರದ ॥ 

ವರಬ್ರಹ್ಮದತ್ತ ಭೂಸುರವೃದ್ಧನಿಗೆ ಧಾರೆ- 

ಯೆರೆದಿತ್ತು ವಂದಿಸಿ ಹರಕೆಯನಾಂತು ಬಂ-ಗ॥ 

ದಿರುವ ಸಮಸ್ತರನು । ರೀತಿಯೊಳುಪ- 

ಚರಿಸಿ ಬೀಳ್ಕೊಟ್ಟು ತಾನು । ತನ್ನವರನ್ನು 

ಕರಕೊಂಡು ಮುರಹರನು | ಕೌಂತೇಯರು- 

ವೆರಸಿ ದ್ವಾರಾವತೀ । ಪುರವನ್ನು ಸೇರ್ದರು la 


ಭಾನುಮತಿಯ ಬಯಕೆ 
ಭಾಮಿನಿ 
ದ್ವಾರವತಿಗೈತಂದು ಭಾನು ಕು- 
ಮಾರಿಯುದ್ದಾಹದಲಿ ಯೋಚಿಸು- 
ತೋರಣದಲಿ ಮಹಾಸ್ವಯಂವರವೆಸಗಬೇಕೆನುತ | 


೨೦೮ ಯಕ್ಷಲೋಕ 


ಶೌರಿ ಮುಂತಾದವರು ಸವನಿಪ 
ಕಾರಿಯವನಾ ಸಖಿಯರಿಂದ ವಿ- 
ಚಾರದಲಿ ತಿಳಿದೈದಿ ನುಡಿದಳು ಭಾನುಮತಿ ಹರಿಗೆ ॥ 


ರಾಗ-ಸಾವೇರಿ ; ತಾಳ- ಏಕ 
ಹರಿಯೆ ಲಾಲಿಸು ಸ್ವಯಂ । ವರ ಮುಖದೊಳಗೆನ್ನ 
ಪರಿಣಯಗೈವಿರೆಂದರಿದೆನಿಂದಿನಲಿ । 
ಪರಿಯನೆಣಿಸೆ ಫಲ । ದೊರೆವುದಲ್ಲದರಿಂದ- 
ಲರುಹುವೆ ಮನ್ಮನದಿರವನೆಲ್ಲವನು Wen 


ಕ್ರೂರಕರ್ಮರು ಪಾಪಾ । ಚಾರಿಗಳೆಲ್ಲರು 

ಧಾರುಣೀಶ್ವರರಿನ್ನು ವೀರಪಾಂಡವರು ॥ 

ಆ ರೀತಿಯಲ್ಲ ಸು । ಚಾರಿತ್ರರವರನ್ನು 

ಸೇರುವದಲ್ಲದೆ ಬೇರೆಯಿಲ್ಲನುವು ॥೨॥ 


ಅರಸ ಧರ್ಮಜ-ಭೀಮ-ನರ-ನಕುಲರೊಳ್ಳೆದೆ 

ಗುರುಭಾವ ಜನಿಸುವುದರಿಯಲೈವರಲಿ ॥ 

ಕಿರಿಯನು ಸಹದೇವ । ವರನಾದರಹುದೆಂದು 

ಸರಿಯಾಗಿ ಮನವೆನ್ನೊಳಿರುವುದು ದಿಟವು ॥೩॥ 


ಅದರಿಂದಾತನಿಗೆನ್ನ | ಮದುವೆಯಗೈಸುವ- 
ದಿದೆಯೆನ್ನ ಚಿತ್ತವು ತುದಿಯೊಳೆಂದೆನಲು ॥ 
ಪದುಮದಳಾಕ್ಷ ತಾ | ನಧಿಕ ಸಂತೋಷದೊ- 


ಳದಕೊಪ್ಪಿ ಕಳುಹಿದ ವಿಧುಬಿಂಬಮುಖಿಯ lu © 
ವಿವಾಹ ಸನ್ನಾಹ 
ಭಾಮಿನಿ 


ಅದರ ಮೇಲಾ ಮಾಧವನ ನೇ- 

ಮದಲಿ ಯಾದವರೊಲಿದು ಶೃಂಗರಿ- 

ಸಿದರು ಪುರಿಯನು ತರಿಸಿದರು ಬೇಕಾದ ವಸ್ತುಗಳ | 
ಮುದದೊಳಿಷ್ಠನೃಪಾಲರಿಗೆ ಕಳು- 

ಹಿದರು ಲೇಖನಗಳನು ಹಲವಂ 

ಗದಲಿ ಹವಣಿಸುತಿರ್ದರೀಪರಿಯಧಿಕಸಂತಸದಿ ॥ 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೦೯ 


ರಾಗ-ಕಾಂಬೋಧಿ; ತಾಳ-ರುಂಪೆ 
ಅತ್ತಲಾ ಪಾ೦ಂಡವನೃಪೋತ್ತಮರು ಮದುವೆಗೆ ಸ- 
ಮಸ್ತ ಕಾರಿಯವನಣಿಗೈದು ॥ 
ಮಿತ್ರ-ಬಾಂಧವ-ಭೂಮಿಪೋತ್ತಮರ ಬರಿಸಿದರು 
ಪತ್ರಿಕೆಯ ಮುಖದೊಳನುವರಿದು WO 


ತರುಣಿಯರು ಸಹದೇವಗಿರಿಸಿ ಬಹುಭೂಷಣವ 

ತರದಿ ಮದುವಣಿಗನೆಂದೆನಿಸೆ ॥ 

ಧರಣಿಸುರರನು ಪುರಸ್ಕರಿಸಿ ಬಹುಸಂಭ್ರಮದಿ 
ಪೊರಮಟ್ಟರಖಿಳಜನವೆರಸಿ ॥೨॥ 


ಛತ್ರ-ಚಾಮರ-ಗೀತ-ನೃತ್ಯ-ವಾದ್ಯಂಗಳ ಮ- 

ಹತ್ವದಲಿ ದಿಬ್ಬಣಿಗರಾಗಿ ॥ 

ಪತ್ತನವನುಳಿದು ಪೋಗುತ್ತವರು ದ್ವಾರಕೆಯ 

ಹತ್ತಿರಕೆ ನಡೆದರನುವಾಗಿ ॥೩॥ 


ಮುಂದೆ ವಾರ್ತೆಯ ಕಳುಹಲಂದು ಹರಿಬಲರು ಯದು- 

ವೃಂದಗಳು ಮಹಿಳೆಯರು ದ್ವಿಜರು ॥ 

ಬಂದವರುವೆರಸಿ ಕ್ರಮದಿಂದ ಬಹುವಾದ್ಯರವ- 
ದಿಂದಿದಿರ್ಗೊಂಡರೊಡನವರ Wu © 


ಕರೆತಂದು ಸಕಲರನು ವರ ಸಭಾಸ್ಥಳದೊಳುಪ- 

ಚರಿಸಿದರು ಹಲವಂಗದಿಂದ ॥ 

ತರದಿ ಮದವಣಿಗನೈತರುತ ಮಣಿಮಯದ ಹಂ 

ದರದೊಳಗೆ ಕುಳಿತನನುವಿಂದ ೫ 


ಭಾನುಮತೀ ಕಲ್ಯಾಣ 


ವಾರ್ಧಕ 
ಅರಸ ಕೇಳ್‌ ಬಳಿಕ ಪರಮೋತ್ಸವದೊಳವನಿಸುರ- 
ವರಮಂತ್ರಘೋಷದಿಂ ಬಹುವಾದ್ಯರವಗಳಿಂ 
ತರುಣಿಯರ ಶೋಭನಸುರಾಗದಿಂ ಭಾನು ನಿಜ-ಭಾರ್ಯಾಸಮೇತನಾಗಿ 


೨೧೦ ಯಕ್ಷಲೋಕ 


ಮೆರೆವಗ್ನಿ ಸಾಕ್ಷಿಯಿ೦ ಸಹದೇವನಿಗೆ ತನ್ನ 
ತರಳೆಯಂ ವಿಧ್ಯುಕ್ತರೀತಿಯಿಂ ಮಿಗೆ ಧಾರೆ- 
ಯೆರೆದಿತ್ತನೆಲ್ಲರುಂ ಸಂತೋಷಸಾಗರದೊಳೋಲಾಡುವಂದಮಾಗೆ ॥ 


ರಾಗ-ಶೋಭನ; ತಾಳ-ತ್ರಿಪುಟ 
ಬಳಿಕಾ ಮಣಿಮಂಟಪದಲಿ ಮನ- 
ವೊಲಿದು ವಧೂವರರನು ಹಸೆಮಣೆ- 
ಯೊಳಗೆ ಕುಳ್ಳಿರಿಸಿ | ಮುದದಿಂದ ॥ 
ಮುದದಿಂದಲಿ ನೋಡುತ ಪಾಡುತ 
ಲಲನೆಯರಾರತಿಯ । ಬೆಳಗಿದರು ॥ ಶೋಭಾನೆ Wen 


ಕಾಂತಾಮಣಿ ಕಲಶುಕವಾಣಿ ಮ- 

ಹಾಂತ ಗುಣಾನ್ಹಿತೆ ಗಜಗಮನೆ ನಿ- 

ರಂತರ ಸುಖಿಯಾಗು ಸತಿಯಾಗು ॥ 

ಸತಿಯಾಗೆಂದೊರೆಯುತ ಮೆರೆಯುತ 

ಕಾಂತೆಯರಾರತಿಯ ॥ ಬೆಳಗಿದರು ॥ ಶೋಭಾನೆ ॥೨॥ 


ಅಂಗಜ ಶತಸುಂದರ ಸಕಲಜ- 

ನಾಂಗದೊಳಗಣಿಯಾಗೆನುತ ಭು- 

ಜಂಗಮವೇಣಿಯರು । ಸಹದೇವ ॥ 

ಸಹದೇವಗೆ ಭಾನುಮತಿಗೆ ಶುಭ್ರ- 

ಮಂಗಲದಾರತಿಯ । ಬೆಳಗಿದರು ॥ ಶೋಭಾನೆ lA 


ವಿವಾಹ ಸಮಾಪ್ತಿ 
ವಾರ್ಧಕ 
ಅರಸ ಕೇಳ್‌ ದಾನ ದಕ್ಷಿಣೆ-ಭೋಜನಾದಿಗಳ 
ಸರಣಿಯಂ ಸಕಲ ವರ್ಣದ ಜನಾವಳಿ ದಣಿದು 
ಹರುಷಗೊಂಡುದು ಬಳಿಕ ಭಾನು ಹರಿಯನುಮತಿಯೊಳಿಭ-ಹಯ- 
ವರೂಥಗಳನು। 

ವರಧೇನು-ದಾಸ-ದಾಸೀಜನರನೆಣಿಕೆಯಿ೦ 
ದೆರಡೆರಡು ಸಾವಿರವನೈದೆ ಬಳುವಳಿಯಾಗಿ 
ತರಳೆಗೊಲಿದಿತ್ತು ವಿಧಿವಿಹಿತದಿ೦ ಪತಿಯೊಡನೆ ಬೀಳ್ಕೊಟ್ಟನಾತ್ಮಜೆಯನು el 


ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರ ವಧೆ ೨೧೧ 


ಈ ರೀತಿಯಿಂದ ವೈವಾಹಿಕ ವಿಧಾನ ಸ- 

ತ್ಕಾರಂಗಳಂ ಗೈದು ಕೃಷ್ಣಾದಿ ಯಾದವರ್‌ 

ವೀರ ಕೌಂತೇಯ ಮಾದ್ರೇಯರಂ ಕ್ರಮದಿಂದ ಕಳುಹಿ ಶಕ್ತಪಸ್ಥಕೆ । 

ಬೇರೆ ಬೇರೈತಂದ ಮಿತ್ರ-ಬಾಂಧವ-ನೃಪರ- 

ನೋರಣದೊಳುಪಚರಿಸಿ ಮನೆಗಳ್ಗೆ ಬೀಳ್ಕೊಟ್ಟು 

ದ್ವಾರಕಾನಗರಿಯೊಳ್‌ ಪೃಥಿವಿಯಂ ಪಾಲಿಸುತ ಪದುಳದಿಂದಿರುತಿರ್ದರು॥೨॥ 


ಅತ್ತಲಾ ಪಾ೦ಡವರ್‌ ತರದೊಳಿಂದಪಸ್ಥ 

ಪತ್ತನವನೈದಿ ಪರಿಣಯಕೊದಗಿ ಬಂದಿಹ ನೃ 

ಪೋತ್ತಮರನವರವರ ಮನೆಗಳ್ಗೆ ಸತ್ಕರಿಸಿ ಕ್ರಮದಿಂದ ಕಳುಹಿ ಬಳಿಕ । 
ಸತ್ಯಧರ್ಮಂಗಳಂ ಬಿಡದವನಿಯಂ ಪಾಲಿ- 
ಸುತ್ತಲಾವಗಮಚ್ಯುತಾಂಘ್ರಿಕಮಲಧ್ಯಾನ- 

ಚಿತ್ತದಿ೦ದಿರುತಿರ್ದರೆಂದು ವೈಶಂಪಾಯನಂ ಪೇಳ್ಗನಾ ನೃಪತಿಗೆ ॥ ೩ ॥ 


ಕವಿಮುದ್ರೆ 


ಅರಸಗಿಂತೆಂದ ಕಥೆಯಂ ಭರದ್ವಾಜಮುನಿ- 

ವರಗೋತ್ರಶ೦ಭುಜ ಹಿರಣ್ಯಶರ್ಮಂ ಸಕಲ- 

ರರಿವಂತೆ ಕರ್ಣಾಟ ಯಕ್ಷಗಾನಕ್ರಮದೊಳೀಶೋದಯದ ಮಿತಿಯೊಳು | 
ಮೆರೆವ ಶಕವರ್ಷದೊಳ್‌ ವಿರಚಿಸಿದ ಕೃತಿಯನೀ 

ಧರಣಿಯೊಳಗೋದಿ ಕೇಳುವ ಜನರನನುದಿನಂ 

ಕರುಣದಿಂ ಪಾಲಿಸಲಿ ಸುಖವಿತ್ತು ಬಹುಲಪುರಪತಿ ಮಹಾಲಿಂಗೇಶನು॥೪॥ 


ಮಂಗಲ (ಭರತವಾಕ್ಯ) 
ರಾಗ-ರೇಗುಪ್ಪಿ ತಾಳ-ಅಷ್ಟ 
ಪದ 

ತಿಜಗದಧೀಶಗೆ । ತ್ರಿಪುರವಿನಾಶಗೆ 
ಸುಜನಪೂಜಿತನಿಗೆ । ಸುಚರಿತ್ರಗೆ ॥ 
ವಿಜಿತಮನ್ಮಥನಿಗೆ | ವಿಶ್ವಪೂಜಿತನಿಗೆ 
ಗಜಚರ್ಮಾಂಬರಗೆ ಗಂ | ಗಾಧರಮೂರ್ತಿಗೆ ॥ 
ಮಂಗಲಂ ಮಂಗಲಂ | ಮಹೇಶಗೆ | ಮಂಗಲಂ ಮಂಗಲಂ 1೧ ॥ 


೨೧೨ ಯಕ್ಷಲೋಕ 


ಪರಮ ಪಾವನನಿಗೆ । ಪಂಚವದನನಿಗೆ 

ಕರುಣಾಸಾಗರಗೆ | ಕಾಲಾಂತಕಗೆ ॥ 

ದುರಿತ ವಿದೂರಗೆ । ದುಷ್ಪಸಂಹಾರಗೆ 

ಶರಣವತ್ತಲಗೆ ಶ । ಶಾಂಕ ಶೇಖರನಿಗೆ ॥ 

ಮಂಗಲಂ ಮಂಗಲಂ | ಮಹೇಶಗೆ | ಮಂಗಲಂ ಮಂಗಲಂ  ॥೨॥ 


ಅಹಿವಿಭೂಷಣನಿಗೆ ಅನಂತ ಮಹಿಮನಿಗೆ 

ತುಹಿನಾದ್ರಿಭವೆಯ ಸು । ಪ್ರಿಯ ದೇವಗೆ ॥ 

ಮಿಹಿರ ಸಹಸ್ರ । ಪ್ರಕಾಶ ಪ್ರತಾಪಗೆ 

ಬಹುಲಪುರೇಶ ಮ | ಹಾಲಿಂಗರೂಪಗೆ ॥ 

ಮಂಗಲಂ ಮಂಗಲಂ | ಮಹೇಶಗೆ | ಮಂಗಲಂ ಮಂಗಲಂ ॥೩॥। 


ಇಂತು ಸಂಧಿಯೊಂದಕ್ಕಂ ಪದನಾನೂರರವತ್ತಮೂರಕ್ಕಂ ಮಂಗಲಂ 


ಇತಿ ಸಂಪೂರ್ಣಂ 
ಶ್ರೀ ಕೃಷ್ಣಾಯ ಪರಬ್ರಹ್ಮಣೇನಮಃ 


ಸೇರ ಸಸ ಹೇ 


aha Sok 


(ಯಕಗಾ 


[0Y 


ಗಾನ ಭಕ್ತಿಸೂ 


ಕ್ಷಗಳು) 


೨೧೩ 


೨೧೪ 


೨೧೫ 


ರಸೋವೈಸ 


(ಯಕ್ಷಗಾನ ಭಕ್ತಿ ಸೂಕ್ತಗಳು) 


ಶ್ರೀ ಬವಲಾಡಿ ಹಿರಿಯಣ್ಣ ಹೆಬ್ಬಾರರು ತೀರಿ ಹೋಗಿ ಇಂದಿಗೆ ಸುಮಾರು ೪೫ 
ವರ್ಷಗಳಾದವು. ಅವರು ವಿಶ್ವತೋಮುಖ ಪ್ರತಿಭೆಯುಳ್ಳವರು. ಅಸಹಕಾರ ವಿಜಯ, 
ಪಾಂಡವ ವಿಜಯ, ವಿಶ್ವಾಮಿತ್ರ ಪ್ರತಾಪ (ಮತ್ತು ದುಷ್ಕಂತ ಚರಿತ್ರೆ ಮತ್ತು ಭಾನುಮತೀ 
ಕಲ್ಯಾಣ ಎ೦ಬ ಅಧಿಕೃತ ಯಕ್ಷಗಾನ ಪ್ರಸಂಗಗಳ ಕರ್ತೃಗಳೂ ಸ್ವಯಂ ಭಾಗವತರೂ 
ಮೃದಂಗವಾದನ ನಿಷ್ಣಾತರೂ ಅರ್ಥಧಾರಿ ಮಾರ್ತಾಂಡರೂ ಹುಟ್ಟೂರಿನಲ್ಲಿ ಸಂಸ್ಕತ 
ಹಾಕಲಾ ಸ್ಥಾಪಕರೂ ರಾಷ್ಟ್ರೀಯ ಶಾಲಾ ಸಂಸ್ಥಾಪಕರೂ (ನಾಯಕನಕಟ್ಟೆಯಲ್ಲಿ) 
ಆಗಿದ್ದರಲ್ಲದೆ, ಸ್ವತಃ ಆ ಶಾಲೆಯ ಮತ್ತು ಇತರ ಯಕ್ಷವಟುಗಳ ಶಿಕ್ಷಕರೂ ಸ್ವಾತಂತ್ರ್ಯ 
ಯೋಧರೂ ಪಂಚಾಯತಿದಾರರೂ ಆಗಿದ್ದರು. ಜಾತಿ "ಜೇದ ರಹಿತವಾದ ಶಿಕ್ಷಕರೆಂದರೆ 
(ಕುಂದಾಪುರ ತಾಲೂಕಿನಲ್ಲಿ) ಅವರು. ಅವರ (ಸಂಸ್ಕೃತ ಕನ್ನಡ ಯಕ್ಷಗಾನ) 
ಶಿಷ್ಯವರ್ಗಗಳೂ ಬಹಳ. ಅವರ ಶಿಷ್ಯವರ್ಗಗಳ ಮುಂದಿನ ತಲೆಮಾರಿಗೆ ಅವರ ಈ 
ಸೂಕ್ತಗಳು ಮಾರ್ಗದರ್ಶಕ. 


ದಿ. ಹೆಬ್ಬಾರರದು ತತ್ವಜ್ಞಾನಿಯ ಜೀವನ. ಅವರು ಪತ್ನಿಯನ್ನು ಮೊದಲು, 
ಆಮೇಲೆ ಇದ್ದ ಏಕಮಾತ್ರ ಪುತ್ರನನ್ನು ಕಳೆದುಕೊ೦ಡರು. ಅವರ ಬಾಲ್ಕದಲ್ಲಿ ತಾಯಿ 
ಮಹಾಲಕ್ಷ್ಮಿ ಮತ್ತು ಇಬ್ಬರು ಅಕ್ಕಂದದಿರ ಹಾಗೂ ಒಬ್ಬ ತಮ್ಮ - ಇವರೊಡನೆ 
ಕಳೆದರೂ ಅಂತ್ಯದಲ್ಲಿ ತಮ್ಮ ಉಳ್ಳೂರು ಸಣ್ಣಕ್ಕನ (ದಿ. ಸರಸ್ಪತಿ ಅಮ್ಮನವರ) ಮನೆಯಲ್ಲೇ 
ಚಿಕಿತ್ಸೆ ಪಡೆಯುತ್ತಿದ್ದಾಗ ದಿವಂಗತರಾದರು. 

ಅವರಣ್ಣ ವೆಂಕಟರಮಣ ಹೆಬ್ಬಾರರು ಮೊದಲೇ ತೀರಿ ಹೋಗಿದ್ದರು. ಆಮೇಲೆ 
ತಮ್ಮ ಸೀತಾರಾಮ ಹೆಬ್ಬಾರರು ತೀರಿ ಹೋದರು. 


ಈ ಭ್ರಾತೃತ್ರಯದ 801107 ೩nd red ನೀತಿ. ನಂಬಿಕೆಗಳೊಂದೇ ಆಗಿದ್ದವು. 
ಮೂವರು ಕವಿಗಳು ಮತ್ತು ತತ್ವಜ್ಞಾನಪರರು. ಒಟ್ಟಿಗೇ ಹೊಸ ಕೋಟೆಯಲ್ಲಿದ್ದು 


ಆಮೇಲೆ ಪಾಲಾದರು. 


ಯಕ್ಷಗಾನದಲ್ಲಿ ಮದ್ದಲೆಯು ಗಣ್ಯ. ಅದರ ಬಡಿತಿಗೆಗಳಿಗೆ ಹೊಂದುವಂತೆ 
ಅಕ್ಷರಗಳನ್ನಿಟ್ಟು ಸುಮಧುರ ಪದ-ವಿನ್ಯಾಸದಿಂದ ಪದ್ಯ ರಚನೆಯನ್ನು ಹಿರಿಯಣ್ಣ 


೨೧೬ 


ಹೆಬ್ಬಾರರಂತೆ ಯಾರು ಮಾಡಿಲ್ಲವೆಂದರೆ ಅತಿಶಯೋಕ್ತಿಯಾಗಲಾರದು. ಜಾನಪದ 
ಶ್ರೀ ಮದ್ಗಾಂಭೀರ್ಯವನ್ನು ಬಿಟ್ಟು ಅವರು ಒಂದು ಪದ್ಯ (ಸೂಕ್ರುವನ್ನೂ ರಚಿಸಿಲ್ಲ. ಆದಿ 
ಮಂಗಲ-ಅಂತ್ಯ ಮಂಗಲ ಪದ್ಯಗಳೀ ಸಂಕಲನದಲ್ಲಿದೆ. ಇವು ಯಾವ ಪ್ರಸಂಗದ 
ಆದ್ಯಂತ್ಯಗಳಿಗೂ ಹೊಂದುವಂಥವುಗಳು. ಅವುಗಳ ಸಾರವು ವೇದಾಂತ ಮಾನ್ಯ. 
ಪದಗುಂಫನವು ಅಭಿಜಾತೋನ್ಮುಖ, ರಸಾವೇಶವು ಸರ್ವಯಕ್ಷಗಾನ ಪ್ರಿಯರಿಂದಲೂ 
ಸಂಗ್ರಾಹ್ಯವಾಗಿದೆ. 


ಶಿರಸಿ ಉ.ಕ. ಬಿ.ಎಚ್‌. ಶ್ರೀಧರ 
೨೬.೦೧.೧೯೮೯ 


ಫಾ 


ಪ್ರಥಮ ಮುದ್ರಣದ (೧೯೯೧) ಮುನ್ನುಡಿ] 


ಅಟಟ ಟಟಟ್ರಟ್ಟಟ್ಟಟಟ ಓಟ ಎ ೧ ಐಎ್ಲರ್ರಿ ಲ] ಇರಿವಿದಿ 
ORS ಇ ಎ NS ಇ ಭ್ರ ಜು RR ಜಡ ಜಸ್ಟ ಶ್ರ 


AAP ಈ ಇ ಚ ಟಿವಿ 


ಶ್ರೀ 
ಶ್ರೀ 
. ಶ್ರೀ ರಾಮ ಕೀರ್ತನೆ 
ಶ್ರೀ 
ಶ್ರೀ 


ಪರಿವಿಡಿ 


ಗುರುಧ್ಯಾನ 
ಇಷ್ಟದೇವತಾ ಧ್ಯಾನ 
ಪಂಚಬ್ರಹ್ಮ ಧ್ಯಾನ 
ಶ್ರೀ ಗಣಪತಿ ಪ್ರಾರ್ಥನೆ 
ಶ್ರೀ ಗಣೇಶ ಸ್ತುತಿ 
ಗಣೇಶ್ವರ ಪ್ರಾರ್ಥನೆ 
ಗಣಪತಿ ನಮಸ್ಕಾರ 
ಶ್ರೀ ಶಂಕರನಾರಾಯಣ ಪ್ರಾರ್ಥನೆ 
€ ಶಂಕರನಾರಾಯಣ ಭಾವಸ್ತುತಿ 
€ ಶಂಕರನಾರಾಯಣ ಗುಣ ಕೀರ್ತನೆ 
ಶ್ರೀ ಶಂಕರನಾರಾಯಣ ಕೀರ್ತನೆ 
ಶ್ರೀ ಮೂಕಾಂಬಿಕಾ ಸ್ತುತಿ 
ಮೂಕಾಂಬಿಕಾ ಪ್ರಾರ್ಥನೆ 
ಮೂಕಾಂಬಿಕಾ ಪ್ರಾರ್ಥನೆ 
ಅಂಬಿಕಾ ಪ್ರಾರ್ಥನೆ 
ಅಂಬಿಕಾ ಸ್ತೋತ್ರ 
ಶ್ರೀ ರಾಮಚಂದ್ರ ಪ್ರಾರ್ಥನೆ 
ಶ್ರೀರಾಮ ಪ್ರಾರ್ಥನೆ 
ಶ್ರೀ ರಾಮ ಪ್ರಾರ್ಥನೆ 

ರಾಮ ಕೀರ್ತನೆ 

ರಾಮಚಂದ್ರ ಸ್ಮರಣೆ 


ರಾಮದ್ವಾದಶಾಕ್ಷರಿ ಸ್ತೋತ್ರ 
ರಾಮಾಕ್ಷರ ಮಾಲಾ ಸ್ತೋತ್ರ 
ರಾಮರಕ್ಷಾ ಸ್ತೋತ್ರ 
ಶ್ರೀ ರಾಮಾಯಣ ಕೀರ್ತನೆ 
ಶ್ರೀ ರಾಮ ಕೀರ್ತನೆ 
ಶ್ರೀ ಶಾರದಾ ಪ್ರಾರ್ಥನೆ 
ಶಾರದಾ ಪ್ರಾರ್ಥನೆ 
ಶ್ರೀ ಶಾರದಾ ಪ್ರಾರ್ಥನೆ 


೨೧೭ 


೨೧೮ 


೩೧. 
೩೨. 
೩೩. 
೩೪. 
೩೫. 
೩೬, 
೩೭. 
೩೮. 
೩೯. 
೪೦. 
೪೧. 
೪೨, 
೪೩. 
ಅಲ್ಲ, 
೪೫. 
೪೬, 
೪೭ 
೪೮. 
೪೯. 
೫೦. 
೫೧. 
೫೨. 
೫೩. 
೫೪. 
೫೫. 
೫೬. 
೫೭. 
೫೮. 
೫೯. 
೬೦. 
೬೧. 
೬೨. 
೬ಡಿ. 


ಶಾರದಾ ಪ್ರಾರ್ಥನೆ 
ಶಾರದಾ ಕೀರ್ತನೆ 
ಶಾರದಾಸನ್ನುತಿ ಪ್ರಾರ್ಥನೆ 
ಶ್ರೀ ಸರಸ್ವತೀ ಪ್ರಾರ್ಥನೆ 
ಶ್ರೀ ಲಕ್ಷ್ಮೀ ಪ್ರಾರ್ಥನೆ 
ಭಾರತೀ ಭಾವನೆ 
ದತ್ತಾತ್ರೇಯ ಪ್ರಾರ್ಥನೆ 
ದತ್ತಾತ್ರೇಯ ಸ್ತುತಿ 
ದತ್ತಾತ್ರೇಯ ಕೀರ್ತನೆ 
ದತ್ತಾತ್ರೇಯ ವಂದನೆ 
ಶ್ರೀ ಗೋವಿಂದ ಪ್ರಾರ್ಥನೆ 
ಗೋವಿಂದಾಹ್ಹಾನ ಕೀರ್ತನೆ 
ವರ್ಣಮಾಲಾ ಸ್ತೋತ್ರ 
ಜಗದೀಶ ಪ್ರಾರ್ಥನೆ 
ಜಗದೀಶ ಪ್ರಾರ್ಥನೆ 
ಲಿಂಗೇಶ್ವರ ಪ್ರಾರ್ಥನೆ 
ಮಹಾಲಿಂಗಭಾವ ಪ್ರಶ್ನೆ 
ಲಿಂಗೇಶ್ವರ ಕೀರ್ತನೆ 
ಮಹಾಲಿಂಗಾಷ್ಟಕ 
ಮನೋಬೋಧೆ 

ಸುಖ ದುಃಖ ವಿಚಾರ 
ಹರಿವಿಭೂತಿ ವರ್ಣನೆ 
ವೈರಾಗ್ಯಬೋಧೆ 
ಮನಃಶ್ರಮ ವರ್ಣನೆ 
ಗುರುಬೋಧ ವರ್ಣನೆ 
ಶ್ರೀ ನಾರಾಯಣ ಕೀರ್ತನೆ 
ಇಂದ್ರಸಭಾ ನಾಟ್ಯ ವರ್ಣನೆ 
ಶ್ರೀ ಜನಾರ್ದನ ಕೀರ್ತನೆ 
ದಶಾವತಾರ ಕೀರ್ತನೆ 
ಅಷ್ಟಾಕ್ಷರೀ ಕೀರ್ತನೆ 
ಗೋಪಾಲಕೃಷ್ಣ ಕೀರ್ತನೆ 
ನೀತಿಶಾಸ್ತ 

ಮಂಗಲ ಪದಗಳು 


ಶ್ರೀ: 


ಪದ್ಯ ಮಾಲಿಕಾ ಗಂಥವು 


೧. ಗುರುಧ್ಯಾನ 
(ಮಹಾಸಗ್ಸರಾ ವೃತ್ತ) 


ಗುರುರೇವ ಸ್ವರ್ಗಭೂಮ್ಯಾದ್ಯಖಿಳ 

ಭುವನ ಸಂಪಾದಕಃ ಪದ್ಮಪೀಠಃ | 
ಗುರುರೇವ ಬ್ರಹ್ಮಸೃಷ್ಟ ಸ್ಥಿರಚರಧೃತಲೋ- 
ಕಾಳಿಭರ್ತಾರಮೇಶಃ | 

ಗುರುರೇವ ಶ್ರೀಶ ರಕ್ಷಾಕಲಿತ ಸಕಲ 
ಸಂಹಾರ ಮೂರ್ತಿಸ್ಮಿಣೇತ್ರ | 
ಗುರುರೇವಾಖಂಡ 'ಮೂರ್ತಿರ್ಗುರುರಖಿಲ 
ಜಗತ್ಸದ್ಗುರು೦ ತಂನಮಾಮಿ 


ಯ ಇಷ್ಟದೇವತಾ ಧ್ಯಾನ 


ತ್ರಿಜಗದ್ಭರ್ತಾಪ್ರಭೂತ ಪ್ರಮಥಗಣ 

ಜಯ ಧ್ವಾನ ಜಾಜ್ವಲ್ಯಮಾನಃ | 
ವಿಜಯೋದ್ಧಾಮಾತಿ ಭೀಮ ಪ್ರಹರಣ ರಣ 
ಸಂತುಷ್ಟಚೇತೋಷಷ್ಟ ಮೂರ್ತಿ? । 
ವೃಜಿನಧ್ವಾಂತಾ ಪ್ರಹರ್ತಾ ತ್ರಿಪುರ 

ಹರ ಮಹಾನಂಧಕಾರಾತಿ ರುಗ್ರಃ । 
ಭಜತಾಂ ಭದ್ರಂಕರಿಷ್ಟುಃಭವತು 

ವರದಃ ಶ್ರೀಮಹಾಲಿಂಗ ಮೂರ್ತಿಃ 


೨೧೯ 


ಬವಲಾಡಿ ಹಿರಣ್ಯ ಹೆಬಾರರಿಂದ ರಚಿಸಲಪಟ 
ಬ ಊ ಟಿ 


WO 


॥೨॥ 


೨೨೦ 


ಯಾಯಾತ್ತೇಜೋತ ದ್ವಿತೀಯಂ 

ತ್ರಿಭುವನ ಕಲಿಕಾಂ ನಿಘ್ನದುಗ್ರಾಂತಮಿಸ್ರಾಂ | 
ಭೂಯಾಶ್ಚಾರಶ್ಚಶಶ್ವದ್ಧವತಿ ಜನಯಿತಾ 
ಯಸ್ಕ ಯಾತುರ್ದಿನಾನಾಂ । 
ಧ್ಯಾಯೇನ್ನಾಮೈಕ ಮಾತ್ರಂ ಸಕೃದಪಿ 

ಸಕಲ ಜ್ಞಾನ ಜಾತ್ಕೈರ್ವಿಮುಕ್ತಃ | 
ಧ್ಯೇಯೋನಃ ಸೋಯ ಮುದ್ಯತ್ತರಣಿರಿಹ 
ಮಹಾನ್‌ ಭೂತಯೇ ಭಾಸ್ಕರಸ್ಯಾತ್‌ 


ದುರ್ಗಾಂ ದುರ್ಗಾ ಪ್ರಹರ್ತೀಂ 
ಹಿಮಕಿರಣಕಲೋತ್ತಂಸವಾಮೋರು ಪೀಠಾಂ | 
ದಿವ್ಯಾಂ ದಿವ್ಯಾಂಬರಾಢ್ಕಾಭರಣ ಮಣಿ 
ಕಿರೀಟಾದಿಭಿಃರ್ಭ್ರಾಜ ಮಾನಾಂ । 

ಶುಭ್ರಾಂ ಶುಭ್ರಾಂಶು ಶೋಭಾವಿಕಸಿತ- 
ವದನಾಂ ವಾಂಛಿತಾನಾಂವಿಧಾತ್ರೀಂ | 

ಧಾತ್ರೀಂ ಧಾತ್ರಿಭರಫ್ನೀಂಧರವಿ 
ಧರಸುತಾಮಂಬಿಕಾ ಮಾಶ್ರಯಾಮಿ 


ಸರ್ವಾಧ್ಯಕ್ಷಃ ಸುವಕ್ಷಾಃ ಸಕಲಗುಣ ಗಣಃ 
ಸರ್ವತಂತ್ರ ಸ್ವತಂತ್ರಃ | 

ಸರ್ವಾಧಾರೋತಿ ಘೋರೋದ್ಧತ 

ದಿತಿ ಸುತ ಸಂಹಾರ ಭಾರೋದ್ಧರೋಯಃ | 
ಸರ್ವೋದ್ಧ್ಭರ್ತಾಚ ಹರ್ತಾ ಭವಜನಿತ 
ಭಯಾನಾಮ ಘಾನಾಂ ಘನನಾಂ | 
ಸರ್ವಾರಾಧ್ಯಂತ ಮಾದ್ಯಂ ತ್ರಿಭುವನ 
ಭರಿತಂ ವಿಷ್ಣುಮಾರಾಧಯಾಮಿ 


ಭಕ್ತಾಃ ಸರ್ವೇಸ ದೈವಾಪ್ಯಘಟಿತ 
ಘಟನಾಂ ಕುರ್ವತೇ ಕೋಟಿ ವಿಘ್ನಾನ್‌ । 


ಯಕ್ಷಲೋಕ 
ಉಲ 


WA 


WS 


॥೫॥ 


ರಸೋವೈಸಃ ೨೨೧ 


ಶಕಾಂ ಹರ್ತು೦ ಭವಂತಿ ತ್ರಿಜಗತಿಮತಿ 
ಬಿಸಿ ದ್ವಿಭಿರ್ಯತ್ಕೃ ಪಾಯಾಃ | 


ಯುಕ್ತಾಶ್ಲಾರಂಭಕಾಲೇ ವಿಧಿ ಸಮುದಿತ 

ಸತ್ಯರ್ಮಣಾಂ ಮಾನಮಂತಿ | 

ಭಕ್ತ್ಯಾಯತ್ಪಾದಮಾದೌ ಪ್ರಥಿತ ಗುಣ 

ಗಣ೦ತಂ ಗಣಾಧೀಶ ಮೂಡೇ WE 


ಭೂಮ್ಯಾದ್ಯೈರ್ಭೂತ ವರ್ಗೇ ಸ್ತೀಭುವನ 

ಮುದಿತಂ ಸಂಭ್ಯ ತಂಯಸ್ಯಗರ್ಭೆೇ 

ಸೋಮಃ ಶುಭ್ರ ಶಿರೋಭೂಷಣ 
ಮಣಿರಣಿಮಾದೇರ್ವಿಧಾತುರ್ಜನಾನಾಂ । 

ಕ್ಷೇಮಂಯಸ್ಕಾನು ಕಂಪೋಜನಯತಿ 

ದುರಿತದ್ದಂಸಿನೀಯಸ್ಯ ಕೀರ್ತಿ । 

ಸ್ಪಾಮೊ ಸರ್ವಸ್ಯಯೋನೌರತಿಪತಿ 

ಮಹನಃ ಪಾತುನಃ ಪಾರ್ವತೀಶಃ Wa 


೪. ಶ್ರೀ ಗಣಪತಿ ಪ್ರಾರ್ಥನೆ 
(ರಾಗ-ರೇಗುಪ್ತಿ ತಾಳ-ಅಷ್ಟು 


ಕರುಣದಿ ಪೊರೆಯೆನ್ನನು । ಶ್ರೀ ಗಣಪತಿ | 
ಶರಣು ಹೊಕ್ಕೆನು ನಿನ್ನನು ॥ ಪಲ್ಲ ॥ 


ಕರುಣದಿ ಪೊರೆಯೆನ್ನ । ಶರಣು ಹೊಕ್ಕೆನು | 
ನಿನ । ಗೆರಗಿ ಬೇಡುವದನ್ನು । 
ಕರುಣಿಸಿ ಗಣಪತಿ ॥ ಅನುಪಲ್ಲ ॥ 


ಸತ್ಯಜ್ಞಾನಗಳು ಪ್ರ ಪ ಶಸ್ತ್ರಮಾತಾಪಿತ 

ರತ್ಯಂತ ಪೋಷಕರದರಿಂದಲಿ | ಸತ್ಯ 

ಜ್ಞಾನಗಳನೀ | ನಿತ್ತು ಪಾಲಿಸು ಜೀವ | 

ಸತ್ಯ ನಿಧಿ ಬಹು । "ಭೃತ್ಯ ರಕ್ಷಣ । ಚಿತ್ತ 

ಸರ್ವಸು । ವೃತ್ತ ಗಣಪತಿ WO 


೨೨೨ 


ಸದ್ದರ್ಮದಯೆಗಳ್‌ ಪ್ರ! ಸಿದ್ಧ ಸೋದರ ಸಖ । 
ರುದ್ಧರಿಸಲು ಬದ್ಧರದರಿಂದಲಿ | 
ಸದ್ದರ್ಮದಯೆಗಳ ಭದ್ರನೀನೊಲಿದಿತ್ತು | 
ಶುದ್ಧಸರ್ವಸ ಮೃದ್ಧಕರುಣ 

ಸ । ಮುದ್ರ ಸದ್ಗುಣ । ಸಿದ್ಧಿಗಣಪತಿ 


ಶಾಂತಿ ಕ್ಷಮೆಗಳನ್ನ । ಕಾಂತಾ ಪುತ್ರರು ಚಿತ್ತ | 
ಸಂತೋಷಕಾರಕರದರಿಂದಲಿ | 

ಶಾಂತಿ ಕ್ಷಮೆಗಳೆಂಬ | ಚಿಂತಿತಗಳನಿತ್ತು । 
ದಂತಿ ಮುಖಭಗ | ವಂತರಣವಿ । ಕ್ರಾಂತ 
ವಿಜಯಮ | ಹಾಂತ ಗಣಪತಿ 


ತ್ಯಾಗಭೋಗಗಳಿಂದ | ಹೋಗದ ಸ್ಥಿರ ವೃದ್ಧಿ | 
ಯಾಗುವಧ್ಯಾತ್ಮ ವಿದ್ಯಾಧನವ | 
ಆಗಮಾರ್ಚಿತನೆಲೇ । ಸಾಗಿನೀನೊಲಿದಿತ್ತು । 
ಭೋಗಿ ವೇಷ್ಟಿತ | ಯೋಗಿ ವಂದ್ಯಸ । 

ರಾಗ ಮಾನಸ । ನಾಗಿ ಗಣಪತಿ 


ಈ ರೀತಿಯಲಿ ಬಂಧು । ವಾರ ವಿದ್ಯಾಧನ | 
ಕಾರಗಳಿಂದೆನ್ನೊಳ್ಳೆಲಸಿರುವ । 
ವೈರಿಗಳಾರ್ವರ | ದೂರ ಮಾಡಿಸು ದೇವ 
ವೀರ ವಿಮಲಾ । ಕಾರವಿಕ್ರಮ 


ಧೀರ ದೀನೋ । ದ್ಧಾರ ಗಣಪತಿ 


ಧಾರುಣಿಯೊಳಗೆ ವಿ । ಸ್ತಾರ ಶರಾವತೀ । 
ತೀರದೊಳಿಹ ಶಿವಲಿಂಗಜನೇ । 

ಕಾರುಣ್ಯದಲಿ ಭಕ್ತ | ವಾರವ ಸಲಹುವ । 

ಪಾರ ಮಾರ್ಥವಿ । ಚಾರದಾಯಿಗ ಭೀರ ಗುಣ 
ಮಾ । ಗಾರ ಗಣಪತಿ 


ಯಕ್ಷಲೋಕ 
ಉಲ 


॥೨॥ 


WA 


WS 


15 


WE 


೫. ಶ್ರೀ ಗಣೇಶ ಸ್ತುತಿ 
(ರಾಗ-ಧನ್ಯಾಸಿ ತಾಳ-ಮಟ್ಟಿ) 


ಶ್ರೀ ಗಣೇಶನೀಗೆ ಭಾಗ್ಯವ | ಸಕಲ ಜಗಕೆ | 
ಶ್ರೀ ಗಣೇಶನೀಗೆ ಭಾಗ್ಯವ । 


ಶ್ರೀ ಗಣೇಶನುರುದರಿದ್ರ । ರೋಗಗಳನು 
ತನ್ನ ಸದನು । ರಾಗ ಭೇಷಜಂಗಳಿಂದ | 
ಬೇಗನಾಶ ಹೊಂದಿಸುತ್ತ 


ಸರುವ ಜನರು ಸತ್ಯಧರ್ಮ । 
ಸರಣಿಯನ್ನು ಹಿಡಿದುಕೊಂಡು । 
ದುರಿತ ಕರ್ಮಗೈಯದಂತೆ | 
ಕರುಣಾಕರ । ಧುರಭೀಕರ । 
ಶರಣೋದ್ಧರ | ಚರಣದ್ವಯ । 
ತರಣಿ ಕೋಟಿ ಸದೃಶ ತೇಜನು । 
ವಿಮಲಮತಿಯ । ಕರುಣಿಸುತ್ತ 
ವಿಘ್ನರಾಜನು । ದೇವ ದೇವ । 
ಗಿರಿಸುತಾಸ್ಯ ಪದುಮ ಚಂಡ । 
ಕಿರಣನಮಿತ ಕೀರ್ತಿಮಂತ 


ತನ್ನ ತೆರದೊಳಖಿಳಜೀವ । ವೆನ್ನು- 
ತರಿದು ಕೊಂಬ ಭಾವ | ವನ್ನು 
ಜನರಿಗಿತ್ತು ವಿಜಿತ | ಮನ್ಮಥಶರ । 
ಚಿನ್ಮಯ ಸುರ । ಸನ್ನುತ ಪದ । 
ನುನ್ನತ ಮದ । ಭಿನ್ನ ಸತ್ವದಸುರ 
ಪತಿಯನು । ಸೆರೆಯೊಳಿಟ್ಟ | ನನ್ನು 
ರಣದಿ ಮಥಿಸಿದವನನು । ಚಾಪವೇದ । 
ವನ್ನು ಕಲಿಸಿ ವಿಶ್ವನಿಪುಣ । 

ನನ್ನು ಮಾಡಿ ಪೊರೆದ ದೇವ ದೇವ 


೨೨೩ 


॥ ಅನುಪಲ್ಲ ॥ 
[ae] 


(Wel 


॥೨॥ 


೨೨೪ ಯಕ್ಷಲೋಕ 


ಪಾರ ಮಾರ್ಥ ತತ್ವಗಳ ವಿ | ಚಾರದಲಿ 

ಸಮಸ್ತ ಜನವ । ಸೇರಿಸುತ್ತ 

ವಿಘ್ನವನಸ । ಮೊರಣ ಸಖ । 

ವಾರಣ ಮುಖ | ಚಾರಣನುತಿ | 

ಕಾರಣದತಿ | ಶೂರತನವ ಗೈದ 

ದೇವನು । ಸುಜನವನಧಿ । 

ತಾರಕೇಶ ವಿಶ್ವಜೀವನು | ಬಹುಲ 

ಪುರದ । ವೀರಲಿಂಗನಾತ್ಮಜಾತ | 

ಚಾರು ಚರಿತ ಚೆಲುವ ರೂಪ lA 


೬. ಗಣೇಶ್ವರ ಪ್ರಾರ್ಥನೆ 
(ರಾಗ-ತೋಡಿ ತಾಳ-ಅಷ್ಟ 


ಕರುಣದಿ ಸಲಹೆನ್ನನು । ಗಣೇಶ್ವರ | 
ಶರಣು ಹೊಕ್ಕೆನು ನಿನ್ನನು । ॥ ಪಲ್ಲ ॥ 


ಕರುಣದಿ ಸಲಹೆನ್ನ । ಶರಣು ಹೊಕ್ಕೆನು 
ನಿನ್ನ । ದುರಿತಕುಲ ವಿನಾಶನೇ । ವಿಘ್ನೇಶನೆ ॥ ಅನುಪಲ್ಲ ॥ 


ಭಕ್ತರನನವರತ । ಪಾಲಿಪ ಸರ್ವ । 

ಶಕ್ತ ನೀನೆಂದೆನುತ । ವ್ಯಕ್ತವಾಗಿದೆ 

ಯೆಂಬೀ । ಸೂಕ್ತಿಯ ನೆರೆನಂಬಿ । 

ಮುಕ್ತಿಗೋಸುಗ ನಿನ್ನನು । ಭಜಿಸುವೆನು [Neon 


ಹಲವು ಜಾತಿಯೊಳುದಿಸಿ | ಮಾನಸದೊಳು 

ಹಲವಂಗವನು ನೆನಸಿ । 

ಕಲುಷ ಕಾರಣವಾದ । ಕೆಲಸಗೈದುದರಿಂದ 

ಬಳಲಿ ಬೆಂಡಾದೆ ನಾನುಯೇನೆಂಬೆನು ೨ 


ನೊಂದೆನೀ ಭವದೊಳಿನ್ನು । ಸೈರಿಸಲಾರೆ । 

ನೆಂದು ನಿನ್ನಡಿಗಳನು । 

ಹೊಂದಗೊಡದ ಭವ । ಬಂಧವಕಡಿಯೆನ್ನ । 

ತಂದೆ ಲಿಂಗನ ಸುತನೆ । ಸಚ್ಚರಿತನೆ lA 


೭. ಗಣಪತಿ ನಮಸ್ಕಾರ 
(ರಾಗ-ಧನ್ಯಾಸಿ ತಾಳ-ಏಕ) 


ನಮೋಸ್ತುತೇ ಗಣನಾಯಕಾ | 
ಸಮಸ್ತ ಭಾಗ್ಯ ವಿದಾಯಕಾ 


ನಮೋಸ್ತು ಸಕಲ ಸುರಾಳಿ ಪೂಜಿತ । 
ನಮೋಸ್ತು ನಿರ್ಮಲರೂಪರಾಜಿತ 


ದುರಾತ್ಮನಾ೦ಭಯ ಕಾರಕಾ | 
ಅರಾತಿ ಬಲ ಸಂಹಾರಕಾ | 
ಸ್ಮರಾಸ್ತ್ರ ಸಾರವಿದೂರವಾರಣ । 
ವರಾಸ್ಯ ವಿಘ್ನವಿನಾಶ ಕಾರಣ 


ದಿನೇಶಕೋಟಿ ವಿಭಾಕರಾ । 

ವಿನೀತ ಸುಜನದಯಾಕರಾ | ಅನಾಶನಾಖಿಲ 
ಲೋಕಪಾವನ । ಮನೋಜ್ಯಕಾಯ 
ಮಹಾನುಭಾವನ 


ಅಶೇಷ ಸಜ್ಜನ ಸನ್ನುತಾ | 

ವಿಶೇಷ ಸುಗುಣ ಸಮನ್ವಿತಾ | 
ಸುಶೀಲ ಸುಜನ ಜನಾರ್ತಿನಾಶನ । 
ಕುಶೀಲ ಕುಜನ ಜನೌಘಭೀಷಣ 


ಅಜಾತ ದುರಿತ ನಿರಂಜನ । 
ಪ್ರಜಾತ ಜಗದನುರಂಜನ । 
ಭಜನ ಣಾಂ ಬಹುಪುಣ್ಯ ಪೂರಕ | 
ಯಜನ್ನಣಾಂ ಯಮಭೀತಿಹಾರಕ 


ಪ್ರದೇಹಿ ಮಾನಸ ಚಿಂತಿತಂ । 
ಮುದಾಮಹೋತ್ತಮ ಸಂತತಂ | 
ಸದಾಸತಾಂಭವಪಾಶ ಬಂಧನ । 
ವಿದಾರಕೇಶ್ವರ ಲಿಂಗನಂದನ 


೨೨೫ 


॥ ಅನುಪಲ್ಲ ॥ 
೧೧ 


WO 


॥೨॥ 


WA 


(Wo 


15 


೨೨೬ ಯಕ್ಷಲೋಕ 


೮. ಶ್ರೀ ಶಂಕರನಾರಾಯಣ ಪ್ರಾರ್ಥನೆ 
(ರಾಗ-ನಾಟ್ಯ ತಾಳ-ಆದಿ) 


ವೀರ ಶಂಕರ | ನಾರಾಯಣಯನ್ನ । 
ಕಾರುಣ್ಯದಿಂದ ಕಾಯೋ ॥ ಪಲ್ಲ ॥ 


ಶೌರಿಭೂರಿ ದಾರುಧಾರಿಣೀಧರ । 
ಧೀರ ಸಾರಸೀರಧಾರಿ ಸೋದರ ॥ ಅನುಪಲ್ಲ ॥ 


ದೇವನೇ । ದುರಿತಾವಳಿಕಾನನ । ದಾವನೇ । 

ನರನಾಟಕ ಧಾರಣ । ಭಾವನೇ । 

ಭುವನಾರ್ಚಿತಪದ ರಾ | ಜೀವನೇ | ಸ೦ಜೀವನೇ । 

ಪಾವನಾತ್ಮರೂಪಾ | ಸದ್ಧಿ | 

ಶ್ರಾವಸುಪ್ರತಾಪಾ । ಚಿನ್ಮಯ । ದೇವ ದೇವ 

ಕೇವಲಾವಿಭೇದ್ಧನೆ | ರಾವಣಾದಿ-ಭೇದಿ 

ವೇದ ವೇದ್ಯನೆ (Wen 


ಶ್ರೀಶನೇ । ರವಿಕೋಟಿ ಸಹಸವಿ । 

ಕಾಶನೇ | ಸಂಪೂರ್ಣ ಜಗತ್ರಯ | 

ವೇಶನೇ । ಮುನಿಮಾನಸ ಪದ್ಮದಿ । 

ನೇಶನೇ । ವಿಶ್ವೇಶನೇ । 

ಆಸುರಾಂತಕಾರೀ | ನಿತ್ಯನೀ ರಾಶ ನಿರ್ವಿಕಾರೀ । 

ಸ್ಥಿರಸಂ | ಕಾಶ ಕೇಶಿನಾಶವೀಶ ಸೇವ್ಯನೇ | 

ತೀಶಕೇತು ಸೂತ ನೀತಿ ಭಾವ್ಯನೆ ॥೨॥ 


ರಾಮನೇ । ರಾರಾಜಿತ ಮೇಘ | ಶ್ಯಾಮನೇ 

ಸಚರಾಚರ ಲೋಕೋ | 

ದ್ಹಾಮನೇ | ಖಲಕೋಟ ವಿ | ನಾಶನ | 

ಭೀಮನೇ । ನಿಃಸೀಮನೇ । 

ಭೂಮಿ ಭಾರ ಹಾರೀ | ಭುವನ | ಸ್ವಾಮಿ 

ಚಕ್ರಧಾರಿ ಸುಜನ । ಕ್ಷೇಮಕಾಮ 

ಸೋಮನಾಮ ಮುಖಪುರ | ಧಾಮ 

ಮಂಗಲಾಂಗ ಲಿಂಗ ಸಖವರ WAN 


೯. ಶ್ರೀ ಶಂಕರನಾರಾಯಣ ಭಾವಸ್ತುತಿ 
(ರಾಗ-ರೇಗುಪ್ತಿ ತಾಳ-ರುಂಪೆ) 


ಯೇನೆಂದಭಿವರ್ಣಿಪೆ । ನಾನಿನ್ನ ತಿಳುಹೆನಗೆ 
ಶಂಕರನಾರಾಯಣ । ಯೇನೆಂದಭಿವರ್ಣಿಪೆ 
ನಾನಿನ್ನನು ತಿಳುಹೆನಗೆ 


ಯೇನಾದರೊಂದನು | ಧ್ಯಾನಿಸಲಿನ್ನೊಂದನು | 
ಮನವಿರೋಧಿಸುವದು ಮಾನಸದೊಳಗೆ 


ಸುಖದಾಯಕ ದುಃಖ ವಿ । ನಾಶಕ ನೀನೆಂಬೆನೆ । 
ಸುಖದುಃಖಗಳೆಂಬುದು । 

ಪೂರ್ವದಭವದ । ಸುಕೃತಾ ಸುಕೃತಂಗಳ 
ಫಲವೆಂಬರಭಿಜ್ಞಧು | ಮುಕುತಿಯ 
ಭಕುತರಿಗೊದಗಿಪನೆಂಬೆನೆ ಸುಜ್ಜರು | 

ಭಕುತಿ ಜ್ಞಾನ ಸುಕರ್ಮ ಸುಯೋಗಗಳಿಂದಲಿ । 
ಮುಕುತಿಯ ಪಡದಪುದೆನುತು ಸುರುವರದರಿಂದಲಿ 


ಜಗದೊಳಗೆಲ್ಲೆಲ್ಲಿಯೂ । ನೀನಿಹೆಯೆಂದೆಂಬೆನೆ । 
ಜಗವೇನಿನ್ನುದರದೊಳಿಹುದೆಂಬುವರು | 
ಗಗನೋಪಮನೆಂಬೆನೆ ನೀನನುಪಮನೆಂಬರು | 
ಸುಗುಣ ಗುಣಾನ್ವಿತನೆಂಬೆನೆ 

ನಿರ್ಗುಣನೆಂಬರು । ನಿಗಮಸುವೇದ್ಯನು 
ಭುವನಾಕೃತಿ ನೀನೆಂಬೆನೆ । ನಿಗಮಾ 

ಗೋಚರ ವಸ್ತು ನಿರಾಕೃತಿಯೆಂಬರು 


ಶರಣರೊಳನುರಾಗವ | ಖಳರೊಳು 
ವಿದ್ವೇಷವ | ನಿರಿಸುವೆಯೆಂಬೆನೆರಾ । ಗ 
ದ್ವೇಷಗಳು | ಇರದವನೆಂಬರು 
ಮಾಯಾವರ್ಜಿತನೆಂದೊರೆವೆನೆ ನೀ 
ಮಾಯಾ ವಿಗ್ರಹ ನೀನೆಂದೆಂಬರು । 
ಧರಣೀತಲದೊಳಗುತ್ತಮ ತರವೆನಿಸಿದ 
ಮುಖ । ಪುರದಲಿ ನೆಲಸಿದ 
ನಿರುಪಮ ಲಿಂಗೇಶ್ವರಸಖ 


೨೨೭ 


॥ ಅನುಪಲ್ಲ ॥ 
[ae] 


WO 


॥೨॥ 


lA 


೨೨೮ 


೧೦. ಶ್ರೀ ಶಂಕರನಾರಾಯಣ ಗುಣ ಕೀರ್ತನೆ 
(ರಾಗ-ಕಲ್ಯಾಣಿ  ತಾಳ-೮ದಿ) 


ನೀನೇ ಕುಣಿಸುವೆ ಜೀವರನು । 


ಶಂಕರನಾರಾಯಣ | ನೀನೇ ಕುಣಿಸುವೆ ಜೀವರನು 
ನೀನೇ ಕುಣಿಸಿದಣಿಸಿ ಯುಣಿಸಿ ತಣಿಸುವೆ । 


ನೀನೆ ಬೆಳೆಸಿ ಬಳಸಿಯುಳಿಸಿ ಅಳಿಸುವೆ 


ಲೋಕರಾಜಿ ರಂಗಸ್ಥಲವನು ಮಾಡಿ । 
ಅದಕನುವಾಗುವ ನಿಃ । ಶ್ರೀಕರಾತ್ರಿಯನು 
ಪರಿಧೆಯೆನುತ ಮಾಡಿ । 
ಲೋಕಾಕ್ಷಿಯನುರು ದೀಪವ ಮಾಡಿತ್ರಿ- 
ಲೋಕಭ್ರಮ ನಾಟಕವನು ಪ್ರಕಟಿಸಿ 

ತೈಕ ತೈಕತಃತತ್ತೋಂಗ್ಗಧಿಕುತಕ | 

ತಾಕು ರೋಂತರಿಕು । ತದ್ದಿಮಿ 
ತಾದಿಮಿತಕದಿಮಿ ಯೆನ್ನುತ 


ತತ್ಪನಿಷ್ಠ ಶಾಶ್ವತ ಸ೦ತುಷ್ಟರನು । 
ಪ್ರೇಕ್ಷಕರನು ಮಾಡಿ ಮ । ಹತ್ತವಾದ 
ಕರ್ಮೌಘವನೆಲ್ಲವನು । ವೃತ್ತೋಚಂಡ 
ಮೃದಂಗ ಲಯಂಗಳೆ । ನುತ್ತ 

ಮಾಡಿ ತದ್ವಶವರ್ತಿಗಳನು । ಧಿತ್ತ ತತ್ತ 
ಧಿಕಿಟ ತಕಿಟ ತದಿಗಿಣ । ದಿತ್ತಾತ್ತಾತ್ತ ತೈ | 
ತಾದಿನ ತೋದಿನ ತಕದಿನಯೆನ್ನುತ 


ಸಂದ ಜನ್ಮವಾಸನೆ ಗಾಯನವೆನುತಾ ॥ 
ಜೀವಿಗಳಾ ಗಾಯನ | ದಿಂದ 


ನರ್ತಿಸುವ ವೇಶಿಗಳೆಂದೆನುತಾ । ಹೊಂದಿಸಿ 


ನೀನಾ ಸೂತ್ರವ ಪಿಡಿದೊಲ । 
ವಿಂದ ಮಹಾಲಿಂಗೇಶ್ವರ ಮಿತ್ರನೆ । 


ಧೀಂದ ಧೀಂದ ರುಣತ ರುಣತ ರುಣ ರುಣ | 


ದಿಂದಾಂದಾಂದಕಡಕ | 
ಧಿಕ್ಕಿಟ ತಕ್ಕಿಟ ತಕತೈೆಯೆನ್ನುತ 


ಯಕ್ಷಲೋಕ 
ಉಲ 


॥ ಪಲ್ಲ॥ 
೧೧ 


॥ ಅನುಪಲ್ಲ ॥ 
[ae] 


WO 1 


॥೨॥ 


WA 


೧೧. ಶ್ರೀ ಶಂಕರನಾರಾಯಣ ಕೀರ್ತನೆ 
(ರಾಗ-ನಾಟ್ಯ ತಾಳ-ರೂಪಕ) 


ಶಂಕರನಾರಾಯಣ ಶರಣಂ | ತವ ಚರಣಂ 
ಮಮ । ಶಂಕರನಾರಾಯಣ ಶರಣಂ 


ಶಂಕರನಾರಾಯಣ ಭವ | ಸಂಕಟ ಹರ 
ಭುವನೋದರ | ಶಂಖಾರಿಗದಾಂಬುಜಿಕರ । 
ಸಂಕರುಷಣ ಪ್ರಿಯ ಸೋದರ 


ಪುರುಷೋತ್ತಮ ಪೂರ್ಣಕೃಪಾ- । 
ಕರಪತಿತೋದ್ಧರಣಾ | ವರಮಣಿ ಗಣ 
ಭೂಷಿತ ಸುರು । ಚಿರ ಸಕಲಾಭರಣಾ । 
ಅರಿಬಲ ಭೀಕರ ಶ್ರೀಕರ । ನಿರುಪಮ ನಿರ್ಮಲ 
ಪಾವನ | ತರಮೂರ್ತಿ ಪರಾತ್ಪರ ಶುಭ । 
ಚರಣ । ಚರಾಚರ ಜೀವನ 


ಮಾತುಳ ಮರ್ದನದನುಜಾ । ರಾತಿನಿಜಾನಂದಾ । 
ಪೀತಾಂಬರ ಧರ ಫಣಿರಿಪು ಕೇತನ ಗೋವಿಂದಾ । 
ಶ್ವೇತತುರಂಗಮ ವಾಹನ | 

ಸೂತ ಜಗತ್ರಯ ಪೂಜಿತ । 

ಭೂತಿವಿದಾಯಕ ಬಹುವಿ । 

ಖ್ಯಾತಗುಣತ್ರಯ ರಾಜಿತ 


ಮಂದರಧರ ಮಧುವೈರಿ ಮು । ಕುಂದ ನಿರಾಲಂಬಾ 
ನಂದಾತ್ಮ ಜನಾಶ್ರಿತದಿತಿ ನಂದನ ನಿಕುರುಂಬಾ । 
ಸಿಂಧುಗಭೀರ ಮನೋರಮ । 

ಸುಂದರ ವಪುರಾಖಂಡಲ ವಂದ್ಯವರಾ 

ಭೀತಿಪ್ರದ | ಮಂದಸ್ಮಿತ ಮುಖ ಮಂಡಲ 


ರತಿಪತಿ ಪಿತರ ದುಭುತಬಲ | ಯುತ ಕಲಿಬಲಿ 

ಮಥನಾ ಶತಧೃತಿ ಶಶಧರ ಧರಸುರ । 

ತತಿಕೃತ ಗುಣಕಥನಾ । ಶ್ರೀತಜನಹಿತಕರ ಸರ್ಗ । 
ಸ್ಥಿತಿಲಯ ಕಾರಣ ಯಾದವ | ಪತಿ ಮುಖಪುರ ನಿಲಯ 
ನಿಜೋ । ನ್ನತ ಲಿಂಗ ಪ್ರಿಯ ಮಾಧವ 


೨೨೯ 


॥ ಅನುಪಲ್ಲ ॥ 
೧೧ 


WO 


॥೨॥ 


WA 


॥1೪॥ 


೨೩೦ ಯಕ್ಷಲೋಕ 


೧೨. ಶ್ರೀ ಮೂಕಾಂಬಿಕಾ ಸುತಿ 
(ರಾಗ-ಬೇಹಾಕ್‌ ತಾಳ-ಏಕ) 


ರಾಜಾಧಿ ರಾಜೇಶ್ವರೀ । ಮೂಕಾಂಬಿಕೆ । 
ರಾಜಾಧಿ ರಾಜೇಶ್ವರೀ | ॥ ಪಲ್ಲ ॥ 


ರಾಜರಾಜ ಕೋಟಿ ಕಾಂತಿ | 
ರಾಜಿತೆ ಪೂಜಿತೆ ರತಿ ಗತಿ ಮತಿ ಮತಿ ॥ ಅನುಪಲ್ಲ ॥ 


ಏಕ ರೂಪೆಯೆಂಬೆ ಸರ್ವ । 

ಲೋಕ ವೀರ ಮಾತೇ | 

ಪಾಕಶಾಸನಾರ್ಜಿತೆ ವಿ। ಶ್ವಾಕಾರೆ 

ವಿಖ್ಯಾತೇ | ಶೋಕ ಮೋಹಜಾಲ ದೂರೆ | 

ಶ್ರೀಕರಿಖಲಜನ । ಭೀಕರಿ ಶಂಕರಿ Wen 


ದುರಿತರಾಶಿ ರಾತ್ರಿ ಚಂಡ । ಕಿರಣ 

ಸುಪ್ರತಾ ಪೇ । ಧರಣಿ ಭಾರದುಷ್ಟ ದೈತ್ಯ । 

ಶರಧಿ ಬಡಬರೂಪೇ । ಸರಸಿಜಾತ ಪತ್ರನೇತ್ರೆ । 

ಶರಣ ಭರಣ ವತಿಸುರಗಣ ನುತ ಕೃತಿ ॥1೨॥ 


ಪದುಮಗಂಧಿ ಪಾವನಾಂಫಿ | 

ಪದುಮೆ ಶುದ್ಧಕಾಯೇ 

ಸದಯ ಹೃದಯೆ ಸರ್ವಯೋಗಿ । 

ವಿದಿತೆಯೋಗ ಮಾಯೇ | 

ಕದನ ಕರ್ಕಶೇ ಮಹಾತ್ಮೆ 

ವಿಧಿನುತೆ ಮುದವತಿ | ಮುದಕರಿಗತಿ ಸತಿ lA 


ಸಕಲಸುಜನ ಸೇವ್ಯಮಾನ | ಸುಕಲೆ ಸರ್ಪವೇಣಿ | 

ಮುಕುತಿ ಮಾರ್ಗದಾಯಿ ಮೂಲ | 

ಪ್ರಕೃತಿ ಪದ್ಮಪಾಣೀ | ಸುಕೃತಿ ಕಾಮಧೇನು 

ದೇವಿ । ಪ್ರಕಟಿತ ಸುಚರಿತೇ ಸಕಲಗುಣ ಭರಿತೆ ೪ 


ರಸೋವೈಸಃ ೨೩೧ 


ಶ್ರೀಲತಾ೦ಗಲೋಲೆ ಭದ್ರ । ಕಾಳಿ ಭಾಗ್ಯಮೂರ್ತಿೀ । 

ಶೈಲರಾಜ ಬಾಲಿಕೇ ವಿ । ಶಾಲ ಪುಣ್ಯಕೀರ್ತಿ | 

ಕೋಲನಗರ | ಪಾಲೆಲೋಕ । 

ಪಾಲಕಪಾಲ ಮಹಾಲಿಂಗಪ್ರಿಯೆ ॥1೫॥ 


೧೩. ಮೂಕಾಂಬಿಕಾ ಪ್ರಾರ್ಥನೆ 
(ರಾಗ-ಧನ್ಯಾಸಿ ತಾಳ-ಆದಿ) 


ನೀನಿಂತು ಮುನಿದರಿನ್ನು । ಮೂಕಾಂಬಿಕೆ | 
ನಾನೆಂತು ಬದುಕುವೆನು ॥ ಪಲ್ಲ ॥ 


ನೀನಿ೦ತು ಮುನಿದರೆ । ನಾನೆಂತು ಬದುಕುವೆ । 
ನೇನಮಾಡುವೆನೆಂಬ ಜ್ಞಾನವಿಲ್ಲೆನ್ನೊಳು ॥ ಅನುಪಲ್ಲ ॥ 


ಜನನಿಯಾಗಿರುವೆ ನೀನು । ನೋಡಲು ನಿನ್ನ । 

ತನುಜನಾಗಿಹೆನು ನಾನು । ತನುವ ಕಾಪಾಡುವ | 

ಮನದೊಳೇನಾದರು | ಜನಿತವಾದಪರಾಧ । 

ವನು ಬಿಟ್ಟು ಕಳೆಯದೆ [Wen 


ಆವ ಧರ್ಮದಲಿ ನೀನು । ಮೆಚ್ಚುವೆಯೆಂಬ 

ಭಾವವರಿಯದೆ ನಾನು । ಈ ವಿಧದಲಿ ದುಃಖ । 

ಜೀವಿಯಾಗಿಹೆನೆನ್ನ । ದೇವಿ 

ನೀನಲ್ಲದೆ । ಕಾವರನರಿಯೆನು ॥೨॥ 


ಕೆಟ್ಟಸಂಸಾರದೊಳು | ಸಿಲುಕಿ ನಾನು । 

ಕೆಟ್ಟಿನೀಭಾರದೊಳು । ಥಟ್ಟನುದ್ಧರಿಸೆನ್ನ 

ದಿಟ್ಟಲಿಂಗೇಶನ | ಪಟ್ಟದರಸಿ ಕೋಲ 

ಪಟ್ಟಣ ದಧಿದೇವಿ ॥೩॥ 


೨೩೨ ಯಕ್ಷಲೋಕ 


೧೪. ಮೂಕಾಂಬಿಕಾ ಪ್ರಾರ್ಥನೆ 
(ರಾಗ-ಧನ್ಯಾಸಿ ತಾಳ-ತಿಪುಟ) 


ಪರಿಪಾಲಯ ಮಾಂ ಪರಮೇಶ್ವರೀ 
ಶ್ರೀ ಮೂಕಾಂಬೇ । ಪರಿಪಾಲಯ 
ಮಾಂ ಪರಮೇಶ್ವರೀ ॥ ಪಲ್ಲ॥ 


ಪರಿಪಾಲಯ ಮಾಂ ಪತಿತೋದ್ಧರ | 
ಚರಣೇ ತ್ರಿಭುವನ ಹಿತಕರಣೇ ॥ ಅನುಪಲ್ಲ ॥ 


ಜನನ ಜರಾಮೃತಿ ಪರಿವರ್ತನ । 

ಜನಿತಾ ಸುಖ ಮನ್ಯಸುವರ್ತನ | 

ಮನಸಂಭಯಂ ಕರಾನ್ಸಿತ | ಕ್ರಿಯಂ ಕುಶೀಲಂ | 

ಸ್ವಯಂ ಕರುಣಯಾ । ತನುಜ೦ ಯಥೈವಪಿತರೌ | 

ತಥೈವ ಗುಣಸಂ । ಸ್ಥಿತೇಇವ ಭಗವತಿ WO 


ವಿವಿಧ ವಿಷಯ ಸಂಚಯ ಮೋಹನ । 

ಮ ವಿವೇಚನ ದುರ್ಮತಿ ರೋಹಣ । 

ಮವಿಲಂಬಿತಂತತಃ ಸಂ | ಗತಂತು ದುಃಖಂ ಕಥಂತು ಸಹ್ಯಂ 
ತವಸನ್ನಿಧಾನವಾಸ । ಪ್ರಧಾನ ಭಾಗ್ಯಂ 

ಪಾದಾಯ ಮಹ್ಯಂ ॥೨॥ 


ಶರಣಾಗತ ಪೋಷಿಣಿ ತೋಷಿಣಿ । 

ದುರಿತಾತ್ಮ ಭಯಂಕರಿ ಶಂಕರಿ । 

ಪರಮಾತ್ಮಿಕೇ ಶಿಖರಿ ಬಾಲಿಕೇ 

ಸುಗುಣಮಾಲಿಕೇ ಬಹುಲಪುರ । 

ವರಲಿಂಗ ಪತ್ನಿ ಕೋಲಾಂಕ ಪತ್ತನೇಶ್ವರಿ | 

ವಿಪತ್ತಿ ಹಾರಿಣಿ la 


೧೫. ಅಂಬಿಕಾ ಪ್ರಾರ್ಥನೆ 
(ರಾಗ-ಆನಂದ ಭೈರವಿ ತಾಳ-ಏಕ) 


ಪ್ರೀತಿಯಿಂದ ಪಾಲಿಸಂಬಿಕೇ | ಲೋಕ । 
ಮಾತೆಯಿನ್ನು ಮಂಗಲಾತ್ಮಿಕೇ 


ಪೀತಿಯಿಂದ ಪಾಲಿಸೆಮ್ಮ | 
ನೇತಕಿಂತು ಸುಮ್ಮನಿರ್ದೆ 


ಅನ್ಯ ಚಿಂತೆಯನ್ನು ಬಿಟ್ಟು । 
ನಿನ್ನ ಪಾದ ಪಂಕಜಾತ । 
ವನ್ನು ನಂಬಿದೆನ್ನ ಭಕ್ತಿ | 
ಭಿನ್ನವಾಗದಂತೆ ಮಾಡಿ 


ಮಾತೆ ಮಕ್ಕಳನ್ನು ಕಂಡು | 
ಮಾತನಾಡಿಸುತ್ತ ನಿತ್ಯ | 
ನೀತಿಯನ್ನು ಬೋಧಿಸುತ್ತ । 
ರೀತಿಯಿಂದ ಸಾಕುವಂತೆ 


ಕೋಲನಾಮ ಸೀಮೆಯಲ್ಲಿ | 
ಕಾಲನೂರಿ ನಿಂದು ಭಕ್ತ । 
ಜಾಲವನ್ನು ಕಾವ ತಾಯೆ । 
ಕಾಲ ಕಂಠನರ್ಥಕಾಯೆ 


೧೬. ಅಂಬಿಕಾ ಸ್ತೋತ್ರ 
(ರಾಗ-ಶಂಕರಾಭರಣ ತಾಳ-ಮಟ್ಟಿ) 


ಅಂಬಿಕೇ ನಮೋ । ಅಂಬಿಕೇ ನಮೋ । 
ಅಂಬಿಕೇ ನಮೋ | ಜಗತ್ತಯಾಂಬಿಕೇ ನಮೋ 


ಅಘವಿನಾಶಿನೀ । ಅಮೃತ ಭಾಷಿಣೀ । 
ತ್ರಿಗುಣ ರಾಜಿತೇ ಮೃಡಾಣಿ । 
ಸುಗುಣ ಮಾಲಿನೀ 


೨೩೩ 


॥ ಅನುಪಲ್ಲ ॥ 
೧೧ 


WO 1 


೨2 


WA 


(Wel 


೨೩೪ ಯಕ್ಷಲೋಕ 


ಕಮಲ ಲೋಚನೇ ಕಲುಷ ಮೋಚನೇ । 
ಶಮಿತ ದೈತ್ಯ ಕೋಟಿ ದೇವಿ | 
ಸುಮತಿದಾಯಿನಿ ॥೨॥ 


ತ್ರಿಣಯನಾಶ್ರಿತೇ । ತ್ರಿಭುವನಾಶ್ರಿತೇ ಮಣಿ ಕಿರೀಟ 
ಹೀರ ಹಾರ । ಗಣವಿರಾಜಿತೇ la 


ನೀಲಕುಂತಲೇ । ನಿರ್ಮಲೋಜ್ಜಲೇ | 
ಕಾಳನಾಗ ಸದೃಶವೇಣಿ | ಕಾಲಿನಿಶ್ಚಲೇ Il ೪ 1 


ಪತಿತಪಾವನೇ । ಪಂಕಜಾನನೇ । 
ಶತಮುಖಾದಿ ಪೂಜಿತೇ ಸು । ಗತಿ ವಿದಾಯಿನೀ ॥೫॥ 


ಭಕ್ತಪಾಲಿನೀ । ಭಾಗ್ಯಶಾಲಿನೀ | 
ಭಕ್ತವತ್ಸಲೇ ಶಿವೇತ್ರಿ । ಶಕ್ತಿರೂಪಿಣಿ ॥೬॥ 


ಮಂದಹಾಸಿನೀ | ಮಾಪಕಾಶಿನೀ । 
ಸುಂದರಾಂಗ ಶೋಭಿತೇ ಮೃಗೇಂದ್ರ ವಾಹಿನೀ ॥೭॥ 


ಮೂಕಮರ್ದಿನೀ | ಮುದವಿವರ್ಧಿನೀ | 
ಲೋಕಪಾಲ ಪೂಜಿತೇತ್ರಿ | ಲೋಕಪಾಲಿನೀ uC 


ವಿಶ್ವನಾಯಕೀ | ವಿಶ್ವತೋಮುಖೀ | 
ವಿಶ್ವಮೂರ್ತಿ ವಿಮಲ ಕೀರ್ತಿ | ವಿಶ್ವಮಾತೃಕೇ WE 


ಸತ್ಯವಾದಿನೀ | ಸಕಲಸಾಧಿನೀ । 
ನಿತ್ಯನಿರ್ಮಲಾಂಗಿ ನಿಗಮ ತತ್ವಬೋಧಿನೀ WO 


ಸರ್ವಸಾಕ್ಷಿಣೀ ಸರ್ವರಕ್ಷಿಣೀ | 
ಸರ್ವಮಂಗಲೇ ಸದೈವ | ಸರ್ವಲಕ್ಷಣೇ WH ೧೧ 


ಕರುಣಪೂರಿಣೀ | ಕಮಲಧಾರಿಣೀ । 
ಗಿರೀಶಲಿಂಗ ಪತ್ನಿಕೋಲ । ಪುರವಾಸಿನೀ ೧೨ 


ರಸೋವೈಸಃ ೨೩೫ 


೧೭. ಶ್ರೀ ರಾಮಚಂದ್ರ ಪ್ರಾರ್ಥನೆ 
(ರಾಗ-ಬಿಲಹರಿ ತಾಳ-ಆದಿ) 


ರಾಮಚಂದನೆ | ಭೀಮ ವಿಕ್ರಮಯನ್ನ । 
ಪ್ರೇಮದಿಂದಲಿ ಪೊರೆಯೋ ॥ ಪಲ್ಲ ॥ 


ಅನುಜಸಹಿತಗಾಧಿ | ತನುಜನೊಡನೆ ಪೋಗಿ । 

ವನದಿ ತಾಟಕೆಯೆನಿಪ । ಮನುಜ ಭಕ್ಷಿಣಿಯಾದ | 

ದನುಜಾಂಗನೆಯ ಕೊಂದು । ಮುನಿ ಕೌಶಿಕನ 

ಯಜ್ಞ! ವನು ಕಾಯ್ದು ವಿಬುಧರ । 

ಮನ ಕುರುತುಷ್ಟಿಯನೂ । ತಾಪಸ । ಜನರಿಗೆ 

ಪುಷ್ಟಿಯನೂ | ಮಾಡಿದ | ಮನುಜಾಕಾರದ | 

ವನಧಿಗಭೀರದ । ಘನರುಚಿಗಾತ್ರನೆ । 

ವನರುಹನೇತ್ರನೆ WO 


ಧರಣಿಭಾರಕರಾಗಿ । ದುರಿತ ಕರ್ಮಗಳಿಂದ । 

ಪರಹಿಂಸೆಯಲಿ ಮೆರೆವ । ಖರದೂಷಣಾದಿಕತ್ರಿ । 

ಶಿರ ಮುಂತಾದ ಸುರರ | ಸರಣಿಯನುರೆ । 

ದಿವ್ಯ । ಶರದಿ೦ದ ಮರ್ದಿಸಿ | ವರ ಮುನಿಗಳ 

ಮನದಾ । ಚಿಂತಾ । ತುರವನಿವಾರಿಸಿದ । 

ಪಾವನ । ಚರಿತ ಜಗತ್ತತಿ | ಕರುಣ ಸರಿತ್ವತಿ | 

ಪರಬಲಭೀಕರ ಶರಣ ದಯಾಕರ ॥೨॥ 


ಭುವನ ಮೂರನು ಪರಿ । ಭವಿಸಿದ ದುಷ್ಪದಾ । 

ನವ ರಾವಣಾದಿಗಳ । ತವಿಸಿ ಸಮಸ್ತ 

ಲೋಕವನುದ್ಧರಿಸಿ ಪದ್ಮ | ಭವಭವಾದ್ಯರಿಗಾನಂ | 

ದವನುಂಟು ಮಾಡಿದ | ದಿವಿಜಗಣಾರ್ಜಿತನೇ 

ಶ್ರಿತಜನ । ನಿವಹ ವಿರಾಜಿತನೇ । 

ವಿಶ್ರುತ | ರವಿಕುಲದೀಪನೆ । ವಿವಿಧ ಕಲಾಪನೆ । 

ಭುವನಾವನಮುಖ | ಶಿವಲಿಂಗನ ಸಖ ॥೩॥ 


೨೩೬ ಯಕ್ಷಲೋಕ 


೧೮. ಶ್ರೀರಾಮ ಪ್ರಾರ್ಥನೆ 
(ರಾಗ-ತೋಡಿ ತಾಳ-ಅಷ್ಟ 


ಇನ್ನಾದರು ಪಾಲಿಸೋ । ಶ್ರೀ ರಾಮಾ | 
ನಿನ್ನ ಪಾದವ ತೋರಿಸೋ ॥ ಪಲ್ಲ ॥ 


ಇನ್ನಾದರು ರಾಮ । ನಿನ್ನ ಪಾದವ ತೋರಿ | 
ಮನ್ನಿಸಿ ಪೊರೆಯೆನ್ನನು । ಶ್ರೀ ರಾಮಾ ॥ ॥ ಅನುಪಲ್ಲ ॥ 


ಮಾಯಾ ಪ್ರಪಂಚವಿದು । ಯೆಲ್ಲವು ನಿನ್ನ । 

ಮಾಯೆಯಿಂದಲೆ ಬಹುದು । 

ಮಾಯೆಗೆ ಸಿಲುಕಿದೆ | ನಾಯಾಸಪಟ್ಟೆನು | 

ಪಾಯವಿಲ್ಲದೆ ನೊಂದೆನು । ಶ್ರೀರಾಮ Wen 


ಭೂತ ಪಂಚಕ ದೇಹವೂ | ಅಸ್ಥಿರವೆ೦ಬ | 
ನೀತಿ ಇದ್ದರು ಮೋಹವು | ಧಾತುಗೆಡಿಸಿಯೆನ್ನ | 
ಘಾತಿಸುತಿದೆಯಿನ್ನು | ಸೋತೆನು ಸಹಿಸಲಾರೇ ಶ್ರೀರಾಮ ॥೨॥ 


ಮೂರೇ ದಿನದೊಳಗೆ | ಮಣ್ಣಿಗೆ ಬೀಳ್ಳ | 
ಶಾರೀರವಿದರೊಳಗೆ । ಸೇರಿಕೊಂಡತಿ ದುಃಖ | 
ವಾರಿಧಿಯಲಿ ಮುಂದೆ । ಪಾರಗಾಣದೆ ಬಿದ್ದೆನು ಶ್ರೀರಾಮ lan 


ಆರಂಗದರಿಗಳಿಗೆ | ಅಂಜದೆ ಮತ್ತೆ | 
ಮೂರವಸ್ಥೆಗಳೊಳಗೆ | ಸೇರದೆ ನಿನ್ನನ್ನೇ | 
ಸೇರುವ ಧೃಢಮನ । ಬಾರದೆ ಬಳಲಿದೆನು । ಶ್ರೀ ರಾಮಾ Wu © 


ಅನುಗಾಲವು ಚಿಂತೆಯ । ತಾಪದಲೆನ್ನ | 

ಮನಬೆಂದು ಪಿತೃಪತಿಯಾ । ತಿನಿಸಿಗೊಪ್ಪುವತನು । 

ವೆನಗೆಂದು ಸುಗತಿಯ । ನೆನೆಯದೆ 

ಕೆಟ್ಟೆನಯ್ಯೋ । ಶ್ರೀ ರಾಮಾ ೫ 


ಕಾಯದಾಶೆಯ ಬಿಡಿಸೋ । ವೈರಾಗ್ಯಮ | 

ಹಾಯೋಗವನು ಕೊಡಿಸೋ । 

ಸಾಯುಜ್ಯ ಮುಕುತಿಯ । ನೀಯೋ 

ನೀಯೆನಗಪ್ರ । ಮೇಯ ಲಿಂಗನ ಸಖನೇ | ಶ್ರೀರಾಮಾ ॥೬॥ 


೧೯. ಶ್ರೀ ರಾಮ ಪ್ರಾರ್ಥನೆ 
(ರಾಗ-ಜುಂಜೋಟಿ ತಾಳ-ಏಕ) 


ಪ್ರೇಮದಿಂದ ಪಾಲಿಸೊ ಶ್ರೀ । ರಾಮಾ 
ಸರ್ವಕಾಮಿತವನಿತ್ತು ಶುಭ | ನಾಮಾಯನ್ನ 


ಇಷ್ಟಸಿದ್ಧಿದಾಯಕವಿ | ಶಿಷ್ಟ ಮಂತ್ರಸಾಯಕ 
ಪ್ರ | ಕೃಷ್ಣರೋಕನಾಯಕ ಶ್ರೀರಾಮಾ | ಯೆನ್ನ 


ತರಣಿ ಕೋಟಿ । ಕಿರಣಪೂತ । ಚರಣ ಪೂರ್ಣ | 
ಕರುಣ ವಿಶ್ವ | ಚರಣ ರತ್ನಾ | 
ಭರಣ ಶೋಭಿ । ರಾಮಾಯೆನ್ನ 


ಖಂಡಿತ ಪ್ರ । ಚಂಡ ದೈತ್ಯ | ಮಂಡಲ 
ಬ್ರ । ಹ್ಮಾಂಡ ಗರ್ಭ । ಕುಂಡಲಾದಿ । 
ಮಂಡಿತಾ ಶ್ರೀ | ರಾಮಾಯೆನ್ನ 


ಅದ್ವಯಜ । ಗದ್ದಿತ ಪ್ರ। ಸಿದ್ಧ ಧರ್ಮ । 
ಬದ್ಧಪುಣ್ಯ | ವರ್ಧನಸ । 
ಮೃದ್ಧನೆ ಶ್ರೀ | ರಾಮಾಯೆನ್ನ 


ಅಂಬುಜದ | ಳಾ೦ಂಬಕ ಪೀ | ತಾ೦ಂಬರ 
ಏ। ಶ್ವಂಭರಕೃ | ಪಾಂಬುಧಿಸ । 
ಲಂಬನೆ ಶ್ರೀ | ರಾಮಾಯೆನ್ನ 


ನಿತ್ಯಮೂರ್ತಿ । ಮತ್ತ ಸತ್ಯ | ವೃತ್ತದತ್ತ । 
ಚಿತ್ತ ಶಸ್ತ್ರ । ಕೃತ್ಯ ಭಕ್ತವತ್ಸಲ 

ಶ್ರೀ ರಾಮಾಯೆನ್ನ 

ಧೀರ ವೀರ । ಶೂರ ವಿಶ್ವಾ | ಕಾರವಾರಿ । 


ಧಾರಿ ವರ್ಣ | ಪಾರಾವಾರಾ । ಗಾರನೆ 
ಶ್ರೀ | ರಾಮಾಯೆನ್ನ 


ಶಂಕರಾದಿ ಪೂಜಿತ ಶಿ ವಂಕರ ವಿರಾಜಿತನಿಃ । 
ಶಂಕಿತ ವಿಭ್ರಾಜಿತ ಶ್ರೀ ರಾಮಾಯೆನ್ನ 


೨೩೭ 


॥ ಪಲ್ಲ॥ 
(3 


॥ ಅನುಪಲ್ಲ ॥ 
೧೧ 


WO 1 


॥೨॥ 


॥೩॥ 


WS 


15 


We 


Wal 


wu 


೨೩೮ ಯಕ್ಷಲೋಕ 


ಆ ಸುರೇಶ | ನಾಶಧಾರು | ಣೇ ಸುತೇಶ | 
ಕೀಶ ಸಂಚ | ಯಾಶ್ರಿತ ಲಿಂಗೇಶ 
ಮಿತ್ರ | ರಾಮಾಯೆನ್ನ ॥೯॥ 


೨೦. ಶ್ರೀ ರಾಮ ಕೀರ್ತನೆ 
(ರಾಗ-ಧನ್ಯಾಸಿ ತಾಳ-ಏಕ) 


ಜಯ | ರಾಮ ಜಗದಭಿ | 
ರಾಮಧನುಜವಿ । ರಾಮ ರಕ್ಷಿಸು ಲೋಕವ ॥ ಪಲ್ಲ ॥ 


ಭೂಮಿಸುತಾ ಪ್ರಿಯ | ತಾಮಸ ಗುಣಲಯ । 
ಭೀಮನಿವಾರಿಸು ಶೋಕವ ॥ ಅನುಪಲ್ಲ ॥ 


ಭಾನುವಂಶಾಂಭೋಧಿ ಚಂದ್ರ ರಾಮಾ । 

ನಾನಾಲಂಕಾರಾಳಿಸಾಂದ್ರ ರಾಮಾ । 

ಆನಂದಮಯ ಖಳಕುಲ ವನ ಪಾವಕ 

ಮೌನೀಂದ್ರ ವಂದಿತಪದ ರಾಮಾ । 

ಮಾನುಷ ವಿಗ್ರಹ ವಿಮಲ ರಘೂತ್ತಮ । 

ದೀನ ದಯಾಪರ ರಾಘವಾ WO 1 


ದೇವಾಧಿ ದೇವ ಮಹೀಶ ರಾಮಾ । 

ದೇವೇಂದ್ರ ವಂದ್ಯ ವಿಶ್ವೇಶ ರಾಮಾ । 

ಕೈವಲ್ಯದಾಯಕ ಕಲಿಮಲ ನಾಶನ । 

ಜೀವಾಳಿ ಜೀವನ ಜಯರಾಮಾ । 

ರಾವಣ ರಾಕ್ಷಸ ಮಥನ ಮರುತ್ತುತ | 

ಸೇವಿತ ಸುಚರಿತ ರಾಘವಾ ॥೨॥ 


ಆದಿತ್ಯಕೋಟಿ ಪ್ರಕಾಶ ರಾಮಾ | 

ವೇದಾಂತವೇದ್ಯ ನಿರ್ದೋಷ ರಾಮಾ | 

ಕೋದಂಡ ಧರ ವರ ಕಮಲನಯನ ಕರು | 

ಣೋದನ್ನದ ಗಣಿತ ಸುಗುಣ ರಾಮಾ | 

ಶ್ರೀದಶರಣ್ಯ ಜನಾಗ್ರಣಿ ಬಹುಲಪು | 

ರಾಧಿಪ ಸುಪ್ರಿಯ ರಾಘವಾ WA 


ರಸೋವೈಸಃ ೨೩೯ 


೨೧. ಶ್ರೀ ರಾಮಚಂದ್ರ ಸ್ಮರಣೆ 
(ರಾಗ-ಹನುಮತೋಡಿ ತಾಳ-ಮಟ್ಟಿ) 


ರಾಮಚಂದ್ರ ರಘುಕುಲೇಂದ್ರ । 
ಸ್ವಾಮಿ ನೆನವೆ ನಿನ್ನನು ॥ ಪಲ್ಲ ॥ 


ಕಾಮಿತಾರ್ಥವಿತ್ತು ಕಾಯೊ । 
ಪ್ರೇಮದಿಂದಯೆನ್ನನು ॥ ಅನುಪಲ್ಲ ॥ 


ಅಭಯವರದ ಹಸ್ತಸುಜನ | 
ವಿಭವ ಸುಕೃತದಾಯಕ । 
ಅಭವ ಸಖ ಸುಧಾಂಶುವದನ | 


ತ್ರಿಭುವನೈಕ ನಾಯಕ IO 
ತರಣೆಕೋಟಿ ಸದೃಶ ಕಿರಣ | 

ಧರಣಿ ಭಾರ ಹಾರಕ । 

ಪರಮ ಕರುಣಶರಧಿ ರಾಮ । 

ಶರಣ ಭದ್ರಕಾರಕ ॥೨॥ 


ಜಾನಕೀಶಕೀಶ ವಂದ್ಯ | 

ಭಾನುವಂಶ ಭೂಷಣ । 

ದೀನ ಬಂಧು ಭೂಮಿಪಾಲ । 

ದಾನವಾಳಿ ಭೀಷಣ WAN 


ದಶರಥಾವನೀಂದ್ರ ತನಯ | 

ಬಿಸಜದಳ ವಿಲೋಚನ । 

ಶ್ರಸನ ತನುಜ ಸೇವಿತಾಂಫ್ರಿ । 

ಬಿಸಜ ಭವ ವಿಮೋಚನ ॥೪॥ 


ದುರಿತ ವಿಪಿನ ವೀತಿಹೋತ್ರ । 

ವರಗುಣಾಳಿ ರಾಜಿತ | 

ಅರಿ ಮಥನ ಮಹಾತ್ಮ ಬಹುಲ । 

ಪುರವರೇಶ ಪೂಜಿತ ೫ 


೨೪೦ ಯಕ್ಷಲೋಕ 


೨೨. ಶ್ರೀ ರಾಮ ಕೀರ್ತನೆ 
(ರಾಗ-ನಟ ಭೈರವಿ ತಾಳ-ಏಕ) 


ರಘು | ರಾಮಾ ಕೋದಂಡರಾಮ | 
ರಾಮಾ ಪಟ್ಟಾಭಿರಾಮ 
ರಾಮಾ ಸಾಕೇತ ರಾಮಾ ರಾಮಾ ರಾಮಾ ॥ ಪಲ್ಲ ॥ 


ರಾಮಚಂದ್ರಾ ರಘುಕುಲೇಂದ್ರಾ । 

ಕಾಮರೂಪಾ । ಕರಧೃತಚಾಪಾ । 

ಭೀಮಪ್ರತಾಪ ಗಂಭೀರಾ | ಲೋಕ । 

ಸ್ವಾಮಿ ಕೌಸಲ್ಯಾ ಕುಮಾರಾ WOW 


ಸರಸಿಜಾಕ್ಷಾ | ಸಜ್ಜನರಕ್ಷಾ । 

ದುರಿತ ದೂರಾ | ದುಷ್ಪಸಂಹಾರಾ 

ಕರುಣಾಸಮುದ್ರ ಸತ್ಕೀರ್ತಿೀ । ಪುಣ್ಯ | 

ಚರಿತಾ ಸರ್ವಾನಂದ ಮೂರ್ತೀ ॥೨॥ 


ಪತಿತೋದ್ಧಾರಾ | ಪರಹಿತಕಾರಾ | 

ದಿತಿಜ ಮಥನಾ । ದಿವ್ಯಸುಕಥನಾ । 

ಕ್ಲಿತಿಭಾರಕಾರಣ್ಯದಾವಾ 

ಸರ್ವ । ಗತ, ಸರ್ವಲೋಕ ಸಂಜೀವ ॥೩॥ 


ಸಂಗರ ಶೂರಾ | ಸರ್ವ ವಿಚಾರಾ 

ಮಂಗಲ ರೂಪಾ ಮನು ಕುಲದೀಪಾ । 

ಶೃಂಗಾರ । ಮೂರ್ತಿ ಪ್ರಕಾಶಾ | ಮಹಾ | 

ಲಿಂಗೇಶ ಮಿತ್ರಮಹೀಶ YN 


೨೩. ಶ್ರೀ ರಾಮದ್ವಾದಶಾಕ್ಷರಿ ಸ್ತೋತ್ರ 
0) ಮ 
(ರಾಗ-ಹರಿಕಾಂಬೋದಿ ತಾಳ-ಅಷ್ಟ 
ಶ್ರೀ ರಾಮ ರಘುರಾಮ | 
ರಾಜೇಂದ್ರ ರಾಮಾ ॥ ಪಲ್ಲ ॥ 


ಶ್ರೀ ರಾಮ ಜಯ ರಾಮ | 
ಜಾನಕೀರಾಮಾ ॥ ಅನುಪಲ್ಲ ॥ 


ರಸೋವೈಸಃ ೨೪೧ 


ಓಂಕಾರಾತ್ಮಕ ರಾಮಾ | ವೈದೇಹಿ ರಾಮಾ | 


ಲಂಕೇಶರಿಪು ರಾಮಾ | ಲಲಿತಾಂಗ ರಾಮಾ WOW 
ನರರೂಪಧರ ರಾಮಾ । ನರಹರಿ ರಾಮಾ | 

ಪರಿಪೂತಪದ ರಾಮಾ । ಪರಮೇಶ ರಾಮಾ ॥೨॥ 
ಮೋಕ್ಷದಾಯಕ ರಾಮಾ | ಮುನಿವಂದ್ಯ ರಾಮಾ | 

ರಾಕ್ಷಸಾಂತಕ ರಾಮ | ರವಿತೇಜೋ ರಾಮ ॥೩॥ 
ಭಗನೇತ್ರಪ್ರಿಯ ರಾಮಾ । ಭಾಗ್ಯದ ರಾಮಾ । 

ನಿಗಮಗೋಚರ ರಾಮಾ | ನಿತ್ಯಾತ್ಮರಾಮಾ ॥೪॥ 
ಗರುಡಸನ್ನುತ ರಾಮಾ । ಘನಶಕ್ತಿ ರಾಮಾ । 

ಧರಣಿಪಾಲಕ ರಾಮಾ । ಧರ್ಮಾತ್ಮ ರಾಮಾ ॥!೫॥ 
ವರದ ವಿಕ್ರಮ ರಾಮಾ | ವನವಾಸಿ ರಾಮಾ । 

ಕರುಣಾಸಾಗರ ರಾಮಾ | ಕಮಲಾಕ್ಷ ರಾಮಾ We 
ತೇಜೋವರ್ಥನ ರಾಮಾ । ತೇವರ್ಣ ರಾಮಾ । 

ರಾಜಶೇಖರ ರಾಮಾ | ರಮಣೀಯ ರಾಮ we 
ವಾಸವಾರ್ಚಿತ ರಾಮಾ । ವಂದ್ಯ ಶ್ರೀ ರಾಮಾ । 

ಕೌಸಲ್ಯಾತ್ಮಜ ರಾಮಾ । ಕಲಿನಾಶ ರಾಮಾ ul 
ಸುಜನವತ್ಸಲ ರಾಮಾ । ಸುಕೃತಾತ್ಮ ರಾಮಾ | 

ಭಜಕಪಾಲಕ ರಾಮಾ । ಭಯಹರ ರಾಮಾ 1೯ ॥ 


ದೇವಾಧಿಶ್ವರ ರಾಮಾ । ದಿವ್ಕಾಂಫ್ರಿ ರಾಮಾ । 
ಪಾವನಾತ್ಮಕ ರಾಮಾ । ಪರಮಾತ್ಮ ರಾಮಾ (Ween 


ವಾಗೀಶ ಪಿತ ರಾಮಾ । ವಾಕ್ಷೈಲ ರಾಮಾ | 
ಯೋಗಿ ವಂದಿತ ರಾಮಾ । ಯೋಗೇಶ ರಾಮಾ Ww ೧೧ 


ಯವನಾಶ್ನಕುಲ ರಾಮಾ | ಯತಿ ವಂದ್ಯ ರಾಮಾ | 
ಶಿವಲಿಂಗಪ್ರಿಯ ರಾಮಾ | ಶ್ರೀ ರಾಮ ರಾಮಾ ॥ ೧೨ ॥ 


೨೪೨ ಯಕ್ಷಲೋಕ 


೨೪. ಶ್ರೀ ರಾಮಾಕ್ಷರ ಮಾಲಾ ಸ್ತೋತ್ರ 
(ರಾಗ-ಶುದ್ಧ ಸಾವೇರಿ ತಾಳ-ಏಕ) 
ಸೀತಾರಾಮ । ಸೀತಾ | ಕಾಂತ ರಾಮಾ I 


ಸೀತಾ ಕಾಂತ ರಾಮ ರಾಮ ಸೀತಾರಾಮಾ ॥ ಅನು ॥ 


ಅಂತರಾತ್ಮ ರಾಘವ ನಿಶ್ಚಿಂತ ರಾಮಾ | 


ದಂತಿರಾಜ ಮೋಕ್ಷದಾಯಿ | ಶಾಂತರಾಮಾ ೪. 
ಆದಿಮಧ್ಯಮಾಂತ ಹೀನ | ಶ್ರೀದರಾಮಾ | 

ವೇದ ವೇದ್ಯ ಮೂರ್ತಿ ವಿಶ್ವ | ವೇದಿರಾಮಾ ॥೨॥ 
ಇಷ್ಟ ಸಿದ್ಧಿದಾಯಕ ವಿ ಶಿಷ್ಟ ರಾಮಾ | 

ಸೃಷ್ಟಿರಕ್ಷಣಾದಿ ಕರ್ಮ | ನಿಷ್ಠರಾಮಾ WA 
ಈಶಪೂಜ್ಯ ಮಾನ ಪಾಪ । ನಾಶ ರಾಮಾ | 

ಕೀಶವರ್ಗ ಸೇವಿತ ಸರ್ವೇಶ ರಾಮಾ Il ೪ 1 
ಉತ್ತಮೋತ್ತಮ ಪ್ರಶಸ್ತ । ಕೃತ್ಯ ರಾಮಾ । 

ಸತ್ತಾಮಾತ್ರ ಮೂರ್ತಿ ಸತ್ಯ । ವೃತ್ತ ರಾಮ 12 
ಊಹನಾತಿ ಕ್ರಾಂತ ಮರ್ತ್ಯ । ದೇಹ ರಾಮಾ । 

ಬಾಹುಜ ಪ್ರತಾಪಿ ದೀರ್ಫ್ಥಬಾಹು ರಾಮಾ ॥೬॥ 
ಯದ್ದಿ ಸಂಪ್ರದಾಯಿ ಧರ್ಮ | ಬದ್ಧ ರಾಮಾ । 

ಕುದ ವೈರಿ ಮರ್ದನಸ | ಮದ ರಾಮಾ Wal 
ವ್‌ ಲ"ಧಿ 

ಖಯೂಜವಂಶ ವೈರಿ ವಿಶ್ವ | ರಾಜ ರಾಮ 

ರಾಜ ಹಂಸ ಮಾಲತಾ | ಮಹೀಜರಾಮಾ ॥!೮॥ 


ಣ್ಯಪ್ರಭೂತ ಸೌಖ್ಯದಾಯಿ । ದೀಪ್ತ ರಾಮಾ । 


ಅಪ್ರಮೇಯ ಮೂರ್ತಿ ನಿರ್ವಿ । ಕಲ್ಪ ರಾಮಾ ॥೯॥ 
ಏಕನಾಥ ನಿರ್ಜಿತ ಸ । ಮೂಕ ರಾಮಾ । 
ಸಾಕಾರ ನಿರಾಕಾರ ನಿಃ । ಶೋಕ ರಾಮಾ WO 


ಐಂದ್ರನಾಶಕಾರಿ ಧಾರು । ಣೀಂದ್ರ ರಾಮಾ । 
ಮಂದಮೂರ್ತಿ ಸದ್ದುಣಾಳಿ । ಸಾಂದ್ರ ರಾಮಾ (Ween 


ರಸೋವೈಸಃ ೨೪೩ 


ಓ ಸಹಸಕೋಟಿ ಸುಂದರಾಸ್ಯ ರಾಮಾ | 


ದಾಸವರ್ಗ ಸೇವಿತ ಸ । ರ್ವೇಶ ರಾಮಾ ೧೨ 
ಔನವೀನ ರೂಪ ಶೋಭಮಾನ ರಾಮಾ । 

ಮೌನಿವಂದ್ಯ ಲಿಂಗಮೂರ್ತಿ । ಮಾನ್ಯ ರಾಮಾ IW ೧೩ ॥ 
ಕಾಮಿತ ಪ್ರದಾಯಕ ನಿಃಸೀಮ ರಾಮಾ । 

ಯಾಮಿನೀಚರಾಳಿನಾಶ ಭೀಮರಾಮಾ ॥೧೪॥ 
ಖಂಡಿತಾರಿ ಮಂಡಲಕೋ | ದಂಡರಾಮಾ | 

ಮಂಡಲೇಶ್ವರಾವಳಿ ಪ್ರ । ಕಾಂಡ ರಾಮಾ ॥೧೫॥ 
ಗಾಧೆಯೋಪದಿಷ್ಟ ಚಾಪ । ವೇದ ರಾಮಾ । 

ಬಾದರಾಯಣಾದಿನುತ್ಯ | ಪಾದ ರಾಮಾ ॥ ೧೬ ॥ 
ಘಾತಕ ಶಿಕ್ಷಕ ಸರ್ವ | ನೀತ ರಾಮಾ | 

ವೀತ ರಾಗದ್ದೇಷ ಭಾವಾ | ತೀತ ರಾಮಾ ೧೭ ॥ 
ಹಾಧಿನಾಥನಾಯಕನಿ | ರ್ಬಾಧ ರಾಮಾ । 

ಸಾಧು ಸಂಗ ಸೇವ್ಯ ಸತ್ಯ । ವಾದಿ ರಾಮಾ Wu ೧೮ 
ಚಾರು ಸಚ್ಚರಿತ್ರ ಸರ್ವ । ಕಾರಿ ರಾಮಾ । 

ಪಾರಾವಾರ ಸನ್ನಿಭಗಂ | ಭೀರ ರಾಮಾ 1೧೯ 
ಛತ್ರ ಚಾಮರಾದಿ ಸೇವಾ । ಪಾತ್ರ ರಾಮಾ । 

ಮಿತ್ರವಂಶ ದೀಪ ದಿವ್ಯ । ಗಾತ್ರ ರಾಮಾ ॥ ೨೦ ॥ 
ಜಾನಕೀ ಮುಖಾರವಿಂದ | ಭಾನು ರಾಮಾ । 

ಮಾನವೇಂದ್ರ ವೀರ ವಿಶ್ವ | ಮಾನ್ಯ ರಾಮಾ ॥ ೨೧॥ 
ರುೂಟವಾಸ ಶ್ರಾಂತ ಧರ್ಮ | ಕೂಟ ರಾಮಾ । 

ಕೈಟ ಭಾರೀ ಭಕ್ತ ಚಿತ್ತ । ಪೀಠ ರಾಮಾ ॥ ೨೨॥ 
ಯಾತಿ ದುಃಖ ಶೋಕನಾಶನಾಥ ರಾಮಾ | 

ನೀತಿ ಮಾರ್ಗಕೋವಿದ ಸುಪ್ರೀತ ರಾಮಾ ॥ ೨೩ ॥ 


ಟಂಕಾರಾನುಗಮ್ಯ ನಿರ್ಮ | ಲಾಂಕ ರಾಮಾ | 
ಪಂಕಜಾತ ನೇತ್ರ ನಿಷ್ಠ | ಳ೦ಕ ರಾಮಾ ॥ ೨೪ 


೨೪೪ ಯಕ್ಷಲೋಕ 


ಠಾಜಾದಿ ಸಮಗ್ರ ದೇವ । ಪೂಜ್ಯ ರಾಮಾ । 


ರಾಜಮಾನ ಮೂರ್ತಿ ರಾಜ । ರಾಜ ರಾಮಾ ॥ ೨೫ ॥ 
ಡಂಭದೂರ ಸಜ್ಜನಕು | ಟುಂಬಿ ರಾಮಾ | 

ಕುಂಭಜಾದಿ ಪೂಜಿತಸಾ । ಲಂಬ ರಾಮಾ ॥ ೨೬ ॥ 
ಢಾನುಗಮ್ಯಯೋಗಿ ವೃಂದ । ಮಾನ್ಯ ರಾಮಾ । 

ದೀನ ಬಂಧು ದೇವತಾ ಪ್ರಧಾನ ರಾಮಾ ॥೨೭॥ 
ಣಾಚರ ಪ್ರಣಾಶ ನಿತ್ಯ | ರೋಚೀರಾಮಾ । 

ಶ್ರೀ ಚರಿತ್ರ ಮೂರ್ತಿ ಸತ್ಯ । ವಾಚ ರಾಮಾ ॥ ೨೮ ॥ 
ತಾಪಸಾಳಿದರ್ಶಿತಸ್ವ । ರೂಪ ರಾಮ | 

ಕೋಪತಾಪನಾಶನ ನಿ | ರ್ಲೇಪ ರಾಮಾ ೨೯ 
ಥಾರಿಜಾತ ಜೀವರಕ್ಷ | ಧೀರ ರಾಮಾ । 

ಪಾರಮಾರ್ಥದಾಯಿ ವಿಶ್ವ | ಧಾರ ರಾಮಾ ॥ AO 1 
ದಂದಶೂಕಶಾಯಿ ನಿತ್ಯಾ | ನಂದ ರಾಮಾ । 

ಮಂದಹಾಸಭಾಷಿತ | ಮು | ಕುಂದ ರಾಮಾ WA I 
ಧರ್ಮ ಮಾರ್ಗ ವರ್ಧನಸ । ದರ್ಮ ರಾಮಾ | 
ಕರ್ಮಬಂಧಮೋಚನನಿ । ಷ್ಠರ್ಮ ರಾಮಾ ॥೩೨॥ 
ನಾರಸಿಂಹ ರೂಪ ನಿರ್ವಿ | ಕಾರ ರಾಮಾ । 

ಧಾರುಣೀ ಭರಾಪಹಾರ | ಕಾರ ರಾಮಾ ॥ ೩೩ ॥ 
ಪಾತಕಾಂಧರಾತ್ರಿ ಪದ್ಮ | ಪ್ರೀತ ರಾಮಾ । 

ನೀತಿ ಮಾರ್ಗ ಪಾರಗಪ್ರ । ಖ್ಯಾತ ರಾಮಾ ॥೩೪॥ 
ಫಾಲನೇತ್ರ ಸನ್ನುತ ಸು | ಶೀಲ ರಾಮಾ | 

ಪಾಲಿತ ಸಮಸ್ತ ಲೋಕ | ಪಾಲ ರಾಮಾ ॥ ೩೫ ॥ 
ಬಂಧುರಾದಿ ಭೂಷಿತರಾ | ಜೇಂದ್ರ ರಾಮಾ । 

ಸುಂದರಾಂಗ ಸುಪ್ರಸಾದ । ಸಿಂಧು ರಾಮಾ ॥ ೩೬॥ 


ಭಾರ್ಗವೇಂದ ದರ್ಪನಾಶ । ಮಾರ್ಗ ರಾಮಾ । 
ಮಾರ್ಗಣ ಪ್ರಸಿದ್ಧ ಸತ್ಯ | ಮಾರ್ಗ ರಾಮಾ ॥ ೩೭ ॥ 


ರಸೋವೈಸಃ ೨೪೫ 


ಮಾಮನೋಜ್ಞ ವಿಗ್ರಹ ನಿ | ಷ್ಕಾಮ ರಾಮಾ । 


ಕ್ಷೇಮದಾಯಿಲಿಂಗ ಮೂರ್ತಿ | ಪ್ರೇಮ ರಾಮಾ ॥ ೩೮ ॥ 
ಯಜ್ಞ ಮೂರ್ತಿ ದೇವನ ಸರ್ವಾ । ಭಿಜ್ಞ ರಾಮಾ | 

ಯಜ್ಞ ಕರ್ಮರಾಜಿತ ಸ । ರ್ವಜ್ಞ ರಾಮಾ ॥೩೯॥ 
ರಾಗಲೋಭ ದೂರ ಪೂರ್ಣ । ಭೋಗ ರಾಮಾ । 

ಯೋಗಿ ವಂದ್ಯ ಪಾದ ಸರ್ವ ಯೋಗ ರಾಮಾ ॥ ೪೦ ॥ 
ಲಕ್ಷ್ಮಿಕಾಂತ ಸರ್ವಲೋಕ । ರಕ್ಷರಾಮಾ । 

ಅಕ್ಷಯಾತ್ಮ ಸರ್ವಕರ್ಮ । ದಕ್ಷ ರಾಮಾ ॥ ೪೧ ॥ 
ವಾರಿಜಾತನಾಭಪಾಪ | ಹಾರಿ ರಾಮಾ । 

ವೈರಿವೃಂದ ಗೋತ್ರ ವಜ್ರ । ಧಾರಿ ರಾಮಾ ॥೪೨॥ 
ಶಾಂತಕುಂಭಾಲಂಕೃತ ನಿ | ರ್ಭೀತ ರಾಮಾ | 

ಪೂತಪಾದ ಲಕ್ಷ್ಮಣಾಗ್ರ | ಜಾತ ರಾಮಾ ॥ ೪೩ ॥ 
ಷಾದಿನಾಥ ಸೇವ್ಯಮಾನ | ಪಾದ ರಾಮಾ । 

ಮಾಧವಾಗಗಣ್ಯ ಸರ್ವ । ಸಾದಿ ರಾಮಾ ॥ ೪೪ ॥ 
ಸಾವಧಾನ ಚಿತ್ತ ಸರ್ವ । ದೇವ ರಾಮಾ । 

ರಾವಣಾಂತಕಾರಿ ವಿಶ್ವ | ಜೀವ ರಾಮಾ ॥ ೪೫ ॥ 


ಹಂಸಜಾದಿ ಸೇವಿತವು । ಹಾಂತ ರಾಮಾ । 
ಹಂಸಲಿಂಗಮೂರ್ತಿ ಮಿತ್ರ | ಹಂಸ ರಾಮಾ ॥ ೪೬ 


೨೫. ರಾಮರಕ್ಷಾ ಸ್ತೋತ್ರ 
(ರಾಗ-ಮಾಯಾ ಮಾಲವಗೌಳ ತಾಳ-ಆದಿ) 


ರಾಮ ರಾಮಾ ರಾಮ ಸೀತಾ | ರಾಮ ಪಾಲಯ ಮಾಂ ॥ ಪಲ್ಲ ॥ 


ರಾಮ ಸೀತಾ | ರಾಮ ಲಕ್ಷ್ಮಣ | 
ರಾಮ ಪಾಲಯ ಮಾಂ ಹರೇ ॥ ಅನುಪಲ್ಲ ॥ 


ಅಷ್ಟಸಿದ್ಧಿದಾಯಕ ಶ್ರೀ | ರಾಮ ಪಾಲಯ ಮಾಂ | 
ಶಿಷ್ಟ ಮಂತ್ರ ಸಾಯಕ ಶ್ರೀ । 


ರಾಮ ಪಾಲಯ ಮಾಂ ಹರೇ Wen 


೨೪೬ ಯಕ್ಷಲೋಕ 
ಕೌಸಲ್ಯಾ ಕುಮಾರಕ ಶೀ । ರಾಮ ಪಾಲಯ ಮಾಂ | 
ವ೦ಶೋದ್ಧಾರಕ ಶ್ರೀ | ರಾಮ ಪಾಲಯ ಮಾಂ ಹರೇ ॥೨॥ 


ದಾನ ಮಾನ ವರ್ಧನ ಶ್ರೀ | ರಾಮ ಪಾಲಯ ಮಾಂ । 
ದಾನವಾಳಿ ಮರ್ದನ ಶ್ರೀ | ರಾಮ ಪಾಲಯ ಮಾಂ ಹರೇ ॥೩॥ 


ದುರಿತ ರಾಶಿ ರಾತ್ರಿ ಭಾನು | ರಾಮ ಪಾಲಯ ಮಾಂ | 
ಕರುಣಿಸು ಜಿನದೇವ ಧೇನು | ರಾಮ ಪಾಲಯ ಮಾಂ ಹರೇ ॥೪॥ 


ನಿತ್ಯಾನಂದ ಮೂರ್ತಿ ರಾಮ | ರಾಮ ಪಾಲಯ ಮಾಂ | 


ಸತ್ಯ ಧರ್ಮ ಕೀರ್ತಿರಾಮ । ರಾಮ ಪಾಲಯ ಮಾಂ ಹರೇ 5 
ನಿರ್ವಿಕಾರ ರೂಪಕ ಶ್ರೀ | ರಾಮ ಪಾಲಯ ಮಾಂ । 

ಸರ್ವಲೋಕ ದೀಪಕ ಶ್ರೀ | ರಾಮ ಪಾಲಯ ಮಾಂ ಹರೇ ॥೬॥ 
ಯೋಗಿ ವೃಂದ ವಂದಿತ ಶ್ರೀ | ರಾಮ ಪಾಲಯಂ ಮಾಂ । 

ಭೋಗಿ ತಲ್ಲಾನಂದಿತಶ್ರೀ | ರಾಮ ಪಾಲಯ ಮಾಂ ಹರೇ ॥೭॥ 


ಪಾರಿಜಾತ ಲೋಚನ ಶ್ರೀ | ರಾಮ ಪಾಲಯ ಮಾಂ । 
ಘೋರ ಪಾಪ ಮೋಚನ ಶ್ರೀ | ರಾಮ ಪಾಲಯ ಮಾಂ ಹರೇ ॥೮॥ 


ಶ್ರೀಕರ ಬ್ರಹ್ಮಾಂಡಧಾರಿ | ರಾಮ ಪಾಲಯ ಮಾಂ । 


ಭೀಕರ ಕೋದಂಡ ಧಾರಿ | ರಾಮ ಪಾಲಯ ಮಾಂ ಹರೇ ॥೯॥ 
ಸರಸಿಜಾತ ಪತ್ರನೇತ್ರ | ರಾಮ ಪಾಲಯ ಮಾಂ । 
ಅರುಣಜಾತ ಮಿತ್ರಪುತ್ರ | ರಾಮ ಪಾಲಯ ಮಾಂ ಹರೇ ॥೧೦॥ 


ಸರ್ವಲೋಕ ನಾಯಕ ಶ್ರೀ | ರಾಮ ಪಾಲಯ ಮಾಂ । 
ಸರ್ವಸೌಖ್ಯದಾಯಕ | ಶ್ರೀ ರಾಮ ಪಾಲಯ ಮಾಂ ಹರೇ ॥೧೧॥ 


ಮಂಗಲಾಂಗ ರಾಜಿತ ಶ್ರೀ | ರಾಮ ಪಾಲಯ ಮಾಂ । 
ಲಿಂಗ ಮೂರ್ತಿ ಪೂಜಿತ ಶ್ರೀ | ರಾಮ ಪಾಲಯ ಮಾಂ ಹರೇ ॥ ೧೨ ॥ 


೨೬. ಶ್ರೀ ರಾಮಾಯಣ ಕೀರ್ತನೆ 
(ರಾಗ-ಖರಹರಪ್ರಿಯ  ತಾಳ-ಏಕ) 


ಸೀತಾರಾಮ ರಘೂತ್ತಮ ರಾಮಾ । 
ಸೀತಾಪತಿ ರಾಮಾ । ಸೀತಾಲಕ್ಷ್ಮಣ ಸೇವಿತ ರಾಮಾ । 
ಸೀತಾಪ್ರಿಯ ರಾಮಾ 


ಬ್ರಹ್ಮಾಮರ ಸಂಪ್ರಾರ್ಥಿತ ರಾಮಾ । 
ಬ್ರಹ್ಮಜನಕ ರಾಮ | ಬ್ರಹ್ಮಾದ್ಯರಿಗೊಲಿದ- 
ಭಯವನಿತ್ತನು | ಬ್ರಹ್ಮಾಮೃತರಾಮ 


ದಶರಥನುದರದೊಳುದಿಸಿದ ರಾಮ । 
ದಶಮುಖರಿಪು ರಾಮ । 
ಕುಶಲದೊಳನುಜಸಮನ್ವಿತನಾದನು | 
ಕುಶಲವ ಪಿತ ರಾಮ 


ಸಕಲ ಸುವಿದ್ಯೆಯ | ನರಿದನು ರಾಮ | 
ಸಕಲಾತ್ಮಕ ರಾಮ । ಸುಖದಲಿ ನಿರ್ಗತನಾದನು 
ಕೌಶಿಕ । ಮಖ ರಕ್ಷೆಗೆ ರಾಮ 


ಕ್ರತುಕಂಟಕರನು ಕೊಂದನು ರಾಮ । 
ಕ್ರತು ಪೂಜಿತ ರಾಮ । 

ಕ್ಲಿತಿಭಾರಕ ಸಂಹಾರಕೆ ತೊಡಗಿದ । 
ಕ್ಲಿತಿಪಾಲಕ ರಾಮ 


ಮುದದಲಿ ಮುನಿಯೊಡನೈದಿದ ರಾಮ | 
ಮುದವರ್ಧನ ರಾಮ | 
ಪದದೊಳಹಲ್ಯಾ ಶಾಪಕೆ ಮೋಕ್ಷವ 
ನೊದಗಿಸಿದನು ರಾಮ 


ಜನಕನ ನಗರಿಗೆ ನಡೆದನು ರಾಮ |। 
ಜನಪಾಲಕ ರಾಮ | 

ಮನುಮಥ ವೈರಿಯ | ಧನುವನು ಮುರಿದನು । 
ಮನುಕುಲ ಮಣಿ ರಾಮ 


೨೪೭ 


WO 1 


॥೨॥ 


WA 


(Wo 


15 


WE 


೨೪೮ ಯಕ್ಷಲೋಕ 


ಧರಣಿಯ ಸುತೆಯನು । ವರಿಸಿದ ರಾಮ । 

ಧರಣೀಪತಿ ರಾಮ । 

ಪರಶುಧರನ ಗುರುದರ್ಪವ ಭಂಗಿಸಿ । 

ಪುರಿಗೈದಿದ ರಾಮ ue 


ಸುಖದೊಳಯೋಧ್ಯೆಯೊಳಿರ್ದನು ರಾಮ | 

ಸುಖದಾಯಕ ರಾಮ | 

ಸಕಲರಿಗತ್ಯಾನಂದವ ತೋರಿದ | 

ಸಕಲ ಪ್ರಿಯ ರಾಮ nS 


ಮಂಗಲ ಮೂರ್ತಿ ವಿರಾಜಿತ ರಾಮ । 

ಮಂಗಲಕರ ರಾಮಾ | 

ಗಂಗಾಪಿತ ಪರಗತಿಕಾರಕ ಶಿವ । 

ಲಿಂಗಾರ್ಜಿತ ರಾಮಾ EN 


ಜನಕನ ವಚನವ ಧರಿಸಿದ ರಾಮ । 

ಜನತತಿನುತ ರಾಮ | 

ವನಿತಾ ಲಕ್ಷ್ಮಣ ಸಹಿತಲಿ ಪೊರಟನು 

ವನವಾಸಕೆ ರಾಮ WO 


ಭಾಗೀರಥಿಯನು ದಾಂಟಿದ ರಾಮಾ । 

ಭಾಗ್ಯಪ್ರದ ರಾಮ | 

ಸಾಗಿದ ಭಾರದ್ವಾಜಾಶ್ರಮವನು । 

ಸಾಗರನುತ ರಾಮ ॥೨॥ 


ಚಿತ್ರಕೂಟಕ್ಕೆ ತಂದನು ರಾಮ | 

ಚಿತ್ರಚರಿತ ರಾಮ । 

ಶತ್ರು ಕೋಟಿ ಲಯ ಭೀಮ ಭಯಂಕರ । 

ಶಸ್ತ್ರೋನ್ನತ ರಾಮ la 


ಪಿತೃಯಜ್ಞವನಾಚರಿಸಿದ ರಾಮ | 

ಪಿತೃ ವತ್ತಲ ರಾಮಾ | 

ಹಿತದಲಿ ಭರತಗೆ ಪಾದುಕೆಯಿತ್ತನು 

ಹಿತಕಾರಕ ರಾಮ ॥೪। 


ರಸೋವೈಸಃ ೨೪೯ 


ಧರಣಿಯ ಭಾರವನಿಳುಹುತ ರಾಮ | 

ಚರಿಸಿದ ಶ್ರೀ ರಾಮ । 

ದುರುಳ ವಿರಾದನ ದಂಡಕವನದಲಿ । 

ಮುರಿದನು ರಘುರಾಮ ॥೫॥ 


ವರಪಂಚಾವಟೀ ವನದಲಿ ರಾಮಾ । 

ಚರಿಸಿದ ಶ್ರೀ ರಾಮ । 

ತರದಲಿ ಶೂರ್ಪನಖೆಯ ಮಾನವನಪ । 

ಹರಿಸಿದ ರಘುರಾಮ WE 


ಖರದೂಷಣ ಮುಖ ದನುಜರ ರಾಮ । 

ಮುರಿದನು ಶ್ರೀ ರಾಮ । 

ಕರುಣಾಭಾವದಿ ಮುನಿಗಳಿಗಭಯವ | 

ಕರುಣಿಸಿದನು ರಾಮ we 


ಮಾಯಾಭಾಂತಿ ವಿವರ್ಜಿತ ರಾಮ । 

ಮಾಯಾಶ್ರಿತ ರಾಮ । 

ಮಾಯಾಮೃಗ ಮಾರೀಚನ ಮುರಿದನು | 

ಮಾಯಾಂಗದ ರಾಮ nS 


ದನುಜನು ಸೀತೆಯನೊಯ್ಯಲು ರಾಮ | 

ದನುಜಾ೦ತಕ ರಾಮ | 

ಅನುಜಸಹಿತ ವನವನಗಳಲರಸಿದ । 

ನನುಜ ಪ್ರಿಯ ರಾಮ ॥೯॥ 


ಅರುಣ ಕುಮಾರಗೆ ಮುಕ್ತಿಯ ರಾಮ । 

ಕರುಣಿಸಿದನು ರಾಮ | 

ಸುರಕುಲ ವೈರಿ ಕಬಂಧನ ಶಾಪವ । 

ಪರಿಹರಿಸಿದ ರಾಮ ।೧೦॥ 


ಶಬರಿಗೆ ಸುಗತಿಯ ತೋರಿದ ರಾಮ | 

ಶಬರೀ ಸ್ತುತ ರಾಮ | 

ಶುಭಜಲ ಪಂಪಾಸರಸಿಗೆ ನಡೆದನು । 

ಶುಭದಾಯಕ ರಾಮ [Neen] 


೨೫೦ ಯಕ್ಷಲೋಕ 


ಹನುಮಂತನ ಹೆಗಲೇರಿಇದ ರಾಮ | 
ಅನುಜ ಸಹಿತ ರಾಮ ॥೧೨॥। 


ತರದಲಿ ತಾಳ ದ್ರುಮವನು ರಾಮ | 

ಮುರಿದನು ಶ್ರೀ ರಾಮ । 

ಚರಣದೊಳೊದೆದನು ದುಂದುಭಿಯೊಡಲನು | 

ಧುರ ಭೀಕರ ರಾಮ I ೧೩ ॥ 


ಒಂದೇ ಶರದಲಿ ವಾಲಿಯ ರಾಮಾ 
ಕೊಂದನು ಶ್ರೀ ರಾಮ । 
ಮುಂದಾ ರಾಜ್ಯದ ಪದವಿಯ ರವಿಜಗೆ । 


ಹೊಂದಿಸಿದನು ರಾಮ ॥ ೧೪ ॥ 
ಪ್ರಸ್ತವಣಾದ್ರಿಯ ಗುಹೆಯಲಿ ರಾಮ । 

ವಿಶ್ರಮಿಸಿದ ರಾಮ । 

ಆಶ್ರಿತ ಲಕ್ಷ್ಮಣ ಸಹಿತ ಮಹಾಲಿಂ । ಗೇಶ್ವರ 

ಸಖ ರಾಮ ॥ ೧೫ ॥ 


ವನಿತೆಯನರಸಲು ಕಳುಹಿದ ರಾಮ । 

ವನಚರರನು ರಾಮ । 

ಹನುಮನ ಕೈಯಲಿ ಮುದ್ರಿಕೆಯಿತ್ತನು । 

ಹನುಮತ್ತಭು ರಾಮ Wen 


ಲಂಕೆಗೆ ಹನುಮನ ಕಳುಹಿದ ರಾಮ । 
ಸಂಕಟ ಹರರಾಮ | ಲಂಕಿಣಿಯನು 
ಕೆಡಹಿಸಿದನು ಸುಗುಣಾ । ಲಂಕೃತ ರಘುರಾಮ ॥೨॥ 


ಮಡದಿಗೆ ನಿಜ ಮುದ್ರಿಕೆಯನು ರಾಮ । 
ಕೊಡಿಸಿದ ಶ್ರೀ ರಾಮ । ಕಡೆಗಕ್ಷಾದಿ ಮಹಾಸುರ 
ಸುತರನು । ಮಡುಹಿಸಿದನು ರಾಮ ॥೩॥ 


ನಿರುಪಮ ಬಲರಾಮ | 
ಪರಿಚಯಕರಸಿಯ ಚೂಡಾಮಣಿಯನು | 
ತರಿಸಿದ ಶ್ರೀ ರಾಮ nN 


ರಸೋವೈಸಃ ೨೫೧ 


ಲಕ್ಷ್ಮಣಕಪಿಬಲ ಸಹಿತಾ ರಾಮ | 
ಲಕ್ಷ್ಮೀಪತಿ ರಾಮ 
ದಕ್ಷಿಣ ಶರಧಿಯ ತೀರಕೆ ನಡದನು । 


ದಕ್ಷಸದಾ ರಾಮ ॥೫॥ 
ಭಕ್ತ ವಿಭೀಷಣಗೊಲಿದನು ರಾಮ । 

ಭಕ್ತಪ್ರಿಯ ರಾಮ । 

ಭಕ್ತಾವಳಿಯೊಳಗಿರಿಸಿದನಾತನ । 

ಭಕ್ತ ವರದ ರಾಮ WE 


ಜಲಧಿಗೆ ಸೇತುವನೆಸಗಿದ ರಾಮ । 
ನಳನ ಮುಖದಿ ರಾಮ | 
ಬಲಿಮುಖ ಬಲದೊಡನೈದಿದ ಲಂಕೆಯ | 


ಪೊಳಲಿಗೆ ರಘು ರಾಮ we 
ಬಲಹರ ಪೌತ್ರನ ದೆಸೆಯಲಿ ರಾಮ । 

ಬಲಹರನುತ ರಾಮ | 

ಖಲದಶಕಂಧರನೊಡನೆ ಮಹಾಜಿಯ । 

ನೆಲೆಗೈದನು ರಾಮ NN 


ಯುದ್ಧವನಾರಂಭಿಸಿದನು ರಾಮ । 

ಯುದ್ಧ ವಿಜಯ ರಾಮ । 

ಉದ್ದತ ರಾಕ್ಷಸರೆಲ್ಲರ ಕೊಲಿಸಿದ | 

ನದ್ಭುತ ಬಲರಾಮ WEN 


ಕಲಹದಿ ಕುಂಭ ಶ್ರವಣನ ರಾಮ । 

ತಲೆಗಡಿಸಿದನು ರಾಮ । 

ಬಳಿಕಾ ರಾವಣ ರಾಕ್ಷಸನಸುವನು | 

ತೊಲಗಿಸಿದನು ರಾಮ IW ೧O I 


ಧರಣಿಯ ಭಾರವನಿಳುಹಿದ ರಾಮ । 

ಧರಣಿಪ ಮಣಿ ರಾಮ | 

ಶರಣ ವಿಭೀಷಣಗಿತ್ತನು ಲಂಕಾ । 

ಪುರವನು ಶ್ರೀ ರಾಮ ॥೧೧॥ 


೨೫೨ ಯಕ್ಷಲೋಕ 


ಸೀತೆಯ ಶೋಧಿಸಿ ತಿಳಿದನು ರಾಮ । 

ಪೂತೆಯನುತ ರಾಮ । 

ತಾತನ ವಚನದೊಳೊಡಗೊಂಡನುಪರಿ | 

ಪೂತಚರಿತ ರಾಮ ೧೨ 


ಆಪ್ತರೊಡನೆ ಪುಷ್ಪಕದಲಿ ರಾಮ । 
ದೀಪ್ತ ಮಕುಟ ರಾಮ । 
ಕ್ಷಿಪ್ರದಿ ನಂದಿ ಗ್ರಾಮಕೆ ಬಂದನು | 


ಸುಪಭು ರಘುರಾಮ IW ೧೩ ॥ 
ಭರತ ಸಹಿತ ಸಾಕೇತಕೆ ರಾಮ । 

ಭರತಾಗಜ ರಾಮ । 

ಭರದಲಿ ಬಂದನು ಬಹುಪರಿವಾರದ । 

ಸರಣಿ ಸಹಿತ ರಾಮ ೧೪ I 


ಧರಣಿಜೆ ಸಹಿತಾದರದಲಿ ರಾಮ । 

ಗುರುಮುಖದಲಿ ರಾಮ | 

ಧರೆಯಧಿಪತ್ಚದ ಪಟ್ಟವನಾಂತನು | 

ಧರಣೀಧರ ರಾಮ Wu ೧೫ I 


ಧರ್ಮಸ್ಥಾಪನೆಗೈದನು ರಾಮ | 

ಧರ್ಮಾರ್ಚಿತ ರಾಮ | 

ಧರ್ಮದಿ ಲೋಕತ್ರಯವನು ತೊರೆದನು । 

ಧರ್ಮಾತ್ಮಕ ರಾಮ ॥ ೧೬ ॥ 


ಮಂಗಲ ರಾಮಗೆ ಸೀತಾ ದೇವಿಗೆ । 

ಮಂಗಲ ಲಕ್ಷ್ಮಣಗೆ | 

ಮಂಗಲ ಭರತಗೆ ಶತ್ತುಪ್ಪಂಗೆಸು । 

ಮಂಗಲ ಮಾರುತಿಗೆ ೧೭ 1 


ಮಂಗಲ ರಾಮನ ಭಕ್ಷಜನಾಳಿಗೆ । 

ಮಂಗಲ ತ್ರಿಭುವನಕೆ । 

ಮಂಗಲ ಮುತ್ತಮ ಬಹುಲ 

ಪುರಾಧಿಪ । ಲಿಂಗ ಮಹೇಶ್ವರಗೆ ೧೮ ॥ 


೨೭. ಶ್ರೀ ರಾಮ ಕೀರ್ತನೆ 
(ರಾಗ-ಆನಂದಭೈರವಿ ತಾಳ-ಅಷ್ಟ) 


ಶ್ರೀ | ರಾಮ ರಘುರಾಮಾ | 
ಶ್ರೀ | ರಾಮ ಜಯ ರಾಮಾ 


ಶ್ರೀ ರಾಮ ರಾಮಾ | ನಿಃ | ಸೀಮ ರಾಮಾ । 
ಸು | ಪ್ರೇಮ ರಾಮಾ | ಉ | ದ್ದಾಮ ರಾಮಾ । 
ಸೀ । ತಾ ರಾಮಾ 


ಕರುಣಾ ಸಾಗರ ರಾಮ | ಕಲಿಮಲ ಹರ ರಾಮಾ | 
ಪರಮಪ್ರತಾಪ ರಾಮಾ | ಚಿ | ದ್ರೂಪ ರಾಮಾ । 

ನಿ 1 ರಲ್ಲೇಪ ರಾಮಾ । ನಿಶ್ಚಿಂತ ರಾಮಾ । 

ನಿ। ರಂತ ರಾಮಾ | ವಿ।ಕ್ರಾಂತ ರಾಮಾ | 

ಸೀ | ತಾರಾಮಾ 


ದಶರಥಸುತ ರಾಮ | ದನುಜ ಮರ್ದನ ರಾಮ! 
ದಶಕಂಠ ನಾಶ ರಾಮಾ ।ನಿ | ರಾಶ ರಾಮಾ | 
ಸ। ರ್ವೇಶ ರಾಮಾ । ಲೋಕೇಶ ರಾಮಾ | 
ಶ್ರೀ | ಕಾಂತ ರಾಮಾ | ವೇ | ದಾಂತ ರಾಮಾ । 
ಮ | ಹಾಂತ ರಾಮಾ | ಸೀ | ತಾರಾಮ 


ಭಕ್ತ ರಕ್ಷಕ ರಾಮ | ಭಾಗ್ಯದಾಯಕ ರಾಮ | 
ಭಕ್ತ ಸಂಜೀವ ರಾಮಾ । ನೆ | ಶ್ರಾವ ರಾಮಾ । 
CN ಬ ಜಂ ಜಿ ಜಊ ೨ 
ವ | ಸೀತರಾಮಾ | ಸು | ಪ್ರೀತ ರಾಮಾ । 
ಸೀತಾ ರಾಮಾ 


ಭೀಮ ವಿಕ್ರಮ ರಾಮ | ಭೀತಿವರ್ಜಿತ ರಾಮ | 
ಶ್ರೀ ಮಂಗಲಾಂಗ ರಾಮಾ | 

ಸ ॥ ತ್ತಂಗ ರಾಮಾ ನಿಃ | ಸಂಗ ರಾಮಾ । 
ನಿತ್ಯಾತ್ಮರಾಮಾ ।(ಸ। ತ್ಯಾತ್ಮ ರಾಮಾ | 

ಸ। ರ್ವಾತ್ಮ ರಾಮಾ | ಸೀ | ರಾಮ 


೨೫೩ 


॥ ಅನುಪಲ್ಲ ॥ 
೧೧ 


WO 


೨2 


WA 


॥1೪॥ 


೨೫೪ ಯಕ್ಷಲೋಕ 


ಸೀತಾವಲ್ಲಭ ರಾಮ । ಸೀತಾರಾಮ | 

ಪೂತ ಸನ್ಮೂರ್ತಿ ರಾಮಾ | ಸಂ | ಪೂರ್ತಿ ರಾಮಾ | 

ಸ । ತ್ಮೀರ್ತಿ ರಾಮಾ । ಸ | ದ್ವಂದ್ಯ ರಾಮಾ | 

ನಿ 1 ರ್ವ್ವಂದ್ವ ರಾಮಾ | ಸಾನಂದ 

ರಾಮಾ । ಶಿವಲಿಂಗಪ್ರಿಯ ರಾಮ । 12 


೨೮. ಶ್ರೀ ಶಾರದಾ ಪ್ರಾರ್ಥನೆ 
(ರಾಗ-ಪುನ್ನಾಗದರಾಳಿ ತಾಳ-ಏಕ) 


ದಯ ತೋರಿ ಪಾಲಿಸೆಮ್ಮನು । 
ಬಂದು ಸೇರಿದೆ ನಾ ನಿನ್ನನು ॥ ಪಲ್ಲ ॥ 


ಕಾರುಣ್ಯ | ವಾರಿಧಿ | ಶಾರದಾಂಬಿಕೆ, ದಯ ॥ ಅನುಪಲ್ಲ ॥ 


ದೀನರನ್ನು ಕಾವದೇವಿ | ನೀನೇಯೆಂದು । 
ದಾನವಾರಿವೃಂದ ವಂದ್ಯ | ಮಾನೆಯೆಂದು । 
ಜ್ಞಾನದಿ ನಾನೇ ನಿ । ಧಾನಿಸಿದೆನು, ದಯ Wen 


ಹೀರ ಹಾರ ಮಂಡಿತೆ ಸು | ಕೀರವಾಣೀ | 
ವಾರಿಧಾರಿ ವರ್ಣನಾಗ | ವೀರ ವೇಣೀ । 
ಧೀರೇ ಗಂ | ಭೀರೇ ಶೃ । ೦ಗಾರೇ ಭಾರತಿ, ದಯ ॥೨॥ 


ಪರಮ ತತ್ವಬೋಧೆಯಿಂದ | ಶರಣರನ್ನು । 
ಪೊರೆವ ಪದ್ಮಪಾಣಿ ನಿನ್ನ । ಚರಣವನ್ನು | 
ಮರೆಯದೆ ಸ್ಮರಿಸುವೆ | ದುರಿತ ನಾಶಿನಿ, ದಯ Il A 


ಚಿಂತಿತ ಪ್ರದೇ ಸರೋಜ । ಪತ್ರನೇತ್ರೇ । 
ದಂತಿರಾಜ ಗಾಮಿನಿ ಪವಿತ್ರ ಗಾತ್ರೇ । 
ಶಾಂತೇ ವಿಕ್ರಾಂತೇ ಮ । ಹಾ೦ತ ಮಹಿಮೆ, ದಯ IY 


ಭೃಂಗ ಕುಂತಲೇ ಪಯೋಧಿ । ಜಾತಾಮುಖೀ । 
ಮಂಗಲಾಂಗಿ ವಾರಿಜ ಸಂಭೂತ ಸಖೀ । 
ಲಿಂಗೇಶನುತ ಕಾರ್ಯೆ । ಶೃಂಗಾದಿಪುರೆ, ದಯ ೫ 


ರಸೋವೈಸಃ ೨೫೫ 


೨೯. ಶಾರದಾ ಪ್ರಾರ್ಥನೆ 
(ರಾಗ-ಜುಜೋಟಿ ತಾಳ-ಅಷ್ಟ 


ಪರಿ । ಪಾಲಯ ಮಾಂದೇವಿ । ಶಾರದೇ ॥ ಪಲ್ಲ ॥ 

ಭಾಗ್ಯ ಶಾಲಿನಿ ವಿಶ್ವವಿಶಾರದೇ 

ಪರಿ | ಪಾಲಯಮಾಂ ದೇವಿ ಶಾರದೇ ॥ ಅನುಪಲ್ಲ ॥ 

ಫಣಿರಾಜ ನಿಭವೇಣಿ | ಪ್ರಣಮಾಮಿ ತವಪಾದ । 

ಮಣಿಮಾದಿ ಸಿದ್ಧಿವಿಧಾಯಿನೀ | ಪರಿ WO 

ಪುಸ್ತಕ ಶೋಭಿತ । ಹಸ್ತಸಂಕಾಶಿನಿ | 

ವಿಸ್ನತ ವಿಮಲ ಗುಣಾನ್ನಿತೇ । ಪರಿ ॥೨॥ 
ಬ್ರ ದ 

ದೇಹಿಸಕಲ ಸುಕ | ಲಾಹಿ ಸಾರಸಭವ । 

ಮೋಹಿನಿ ಮಂಜುಲ ದೇಹಿನೀ । ಪರಿ la 

ಗುರುದೇವ ಪಿತೃಮಾತೃ | ಚರಣ 

ಭಕ್ತಿಮನ೦ತ । ಕರುಣ ಚಿತ್ತೇನಪ್ರದಾಯಮೇ 1೪॥ 

ಮಂಗಲರೂಪಿಣೆ । ತುಂಗ ಪತಾಪಿನಿ । 

ಲಿಂಗಸನ್ನುತ ಪರಮೇಶ್ವರೀ ಪರಿ ೫ 


೩೦. ಶ್ರೀ ಶಾರದಾ ಪ್ರಾರ್ಥನೆ 


ಪೀತಿಯಿಂದ ಪಾಲಿಸೆಮ್ಮನು । ಸತಿ ಶಾರದಾಂಬಿಕೆ | 


ಪ್ರೀತಿಯಿ೦ದ ಪಾಲಿಸೆಮ್ಮನು ॥ ಪಲ್ಲ ॥ 
ಪ್ರೀತಿಯಿ೦ದಲಿ ಪಾಲಿಸೆಮ್ಮನು । ಮಾತೆ ಸು । 
ನೀತೇ । ವಿ । ಖ್ಶಾತೇ ಮಹಾತ್ರಿಕೆ ॥ ಅನುಪಲ್ಲ ॥ 


ಸಾರಸೀರುಹ ಸ೦ಭವ ಪ್ರಿಯೆ । ಭಾರತೀ ದೇವಿ । 
ಕಲ | ಕೀರ ಸಮಶ್ಯಂ | ಗಾರ ವಾಣಿಯೆ । 
ಚಾರು ಶರೀರಿಣಿ । ಕಾರುಣ್ಯ ಪೂರಿಣಿ WN 


೨೫೬ ಯಕ್ಷಲೋಕ 


ನಿನ್ನ ನಂಬಿದೆ | ನೀಲ ಕುಂತರೆ । ಯಿನ್ನು ಮಾತೇನು । 

ನಿ ।ರ್ಭಿನ್ನ ಸುಸ್ವರ | ವನ್ನು ಯಾಚಿಸು । 

ವೆನ್ನಯ ಬಿನ್ನಪ | ವನ್ನು ನೀ ಮನ್ನಿಸಿ ॥೨॥ 
ಶಾಂತ ಮತಿಯಲಿ । ಶೃ೦ಗ ಗಿರಿಯಲಿ | 

ನಿಂತು ಸಜ್ಜನರಾ । ಬಹು | ಸಂತತಿಯ ಪೊರೆದಂತೆಯನ್ನಯ 
ಚಿ೦ತಿತಮಂ ತಿಳಿ । ವಂತಿತ್ತು ಸಂತತ WA 


೩೧. ಶಾರದಾ ಪ್ರಾರ್ಥನೆ 
(ರಾಗ-ಕಾಂಬೋದಿ ತಾಳ-ಆದಿ) 


ವಂದಿಸುವೆನು ತಾಯೇ | ಶಾರದಾ ದೇವಿಯೇ । 

ವಂದಿಸುವೆನು ತಾಯೇ ॥ ಪಲ್ಲ ॥ 
ಶರ । ದಿಂದು ಸನ್ನಿಭ ವಕ್ತೇ | ಸುರ । 

ವೃಂದ ಸನ್ನುತಿ ಪಾತ್ರೇ | 

ಚಂದದೊಳೊಲಿದೆಮ್ಮನು ಪಾಲಿಸು | ನಿನ್ನನೂ WO 1 


ಕಲ | ಕೀರ ಮಂಜುಲಗಾನೇ । 
ಮದ | ವಾರಣೋಪಮಯಾನೇ । 
ಕಾರುಣ್ಯದಿ೦ದಲೆಮ್ಮನು ಪಾಲಿಸು । ನಿನ್ನನ್ನೂ ॥೨॥ 


ಅಂ | ಭೋಜ ಪೀಠನ ರಾಣೀ | ಪಂ | 
ಕೇಜ ರಾಜಿತ ಪಾಣೀ । ಮೂಜಗದಂಬೆಯೆಮ್ಮನು 
ಪಾಲಿಸು । ನಿನ್ನನೂ Il & 


ಸನ । ಕಾದಿ ಮುನಿನುತ ಚರಣೇ । 

ಕನ | ಕಾದಿ ಸಕಲಾಭರಣೇ | 

ವೇದಗೋಚರೆಯೆಮ್ಮನು ಪಾಲಿಸು । ನಿನ್ನನೂ ॥೪॥ 
ಸತ್ಸಂಗ ಪಾವನ ವಿಷಯೇ | 

ಶಿವಲಿಂಗ ಮಿತ್ರನ ಸೊಸೆಯೇ । 

ಶೃಂಗಾದಿವಾಸೆಯೆಮ್ಮನು ಪಾಲಿಸು । ನಿನ್ನನೂ ॥1೫॥ 


ರಸೋವೈಸಃ ೨೫೭ 


೩೨. ಶಾರದಾ ಕೀರ್ತನೆ 
(ರಾಗ-ತೋಡಿ ತಾಳ-ಮಟ್ಟಿ) 


ಕರುಣದಿಂದ ಪಾಲಿಸವ್ವ | ಶಾರದಾಂಬಿಕೇ ॥ ಪಲ್ಲ ॥ 
ಚರಣಕೆರಗಿ ಬೇಡಿಕೊಂಬೆ । ಶಾರದಾಂಬಿಕೇ ॥ ಅನುಪಲ್ಲ ॥ 
ಅಭಯವರದ ಹಸ್ತಕಮಲೆ । ಶಾರದಾಂಬಿಕೇ । 

ತಿಭುವನೈಕಶಸ್ತೆ ವಿಮಲೆ | ಶಾರದಾಂಬಿಕೇ lO 1 
ಆದಿ ದೇವಿಯನಘಮೂರ್ತಿ । ಶಾರದಾಂಬಿಕೇ 

ವೇದವೇದ್ಕೆ ವಿಮಲ ಕೀರ್ತಿ । ಶಾರದಾಂಬಿಕೇ ॥೨॥ 
ಇಷ್ಟ ಸಿದ್ಧಿದಾನ ಶೂರೆ | ಶಾರದಾಂಬಿಕೇ | 

ಅಷ್ಟ ಕಷ್ಟ ಹರೆಗಭೀರೆ । ಶಾರದಾಂಬಿಕೇ ॥೩॥ 
ಈಶ್ವರಾದಿ ವಿನುತೆ ಲಲಿತೆ | ಶಾರದಾಂಬಿಕೇ । 

ಶಾಶ್ಚತೇ ಸಮಸ್ತ ಕಲಿತೆ | ಶಾರದಾಂಬಿಕೇ Wu © 
ಉಚಿತ ಸಕಲ ಗೀತ ಪ್ರೀತೆ | ಶಾರದಾಂಬಿಕೇ । 

ಸುಚರಿತೇಸುಮತಿವಿನೀತೆ ಶಾರದಾಂಬಿಕೇ ೫ 
ಊರ್ಜಿತ ಪ್ರಮೇಯ ಶಕ್ತಿ | ಶಾರದಾಂಬಿಕೇ 

ಆರ್ಜವಾದಿ ಸುಗುಣಯುಕ್ತೆ ಶಾರದಾಂಬಿಕೇ WE 
ಏಕದೇವಿಯಫವಿದೂರೆ । ಶಾರದಾಂಬಿಕೇ । 

ಲೋಕ ರಕ್ಷಣಾಧಿಕಾರೆ | ಶಾರದಾಂಬಿಕೇ we 
ಐಕ್ಯ ತತ್ವಗುಣ ನಿಧಾನೆ । ಶಾರದಾಂಬಿಕೇ । 

ವಾಕ್ಯ ರೂಪೆ ವಿಶ್ವಮಾನ್ಯ | ಶಾರದಾಂಬಿಕೇ ul 
ಓಷಧೀಶ ಕೋಟಿ ಕಿರಣೆ | ಶಾರದಾಂಬಿಕೇ । 

ದೋಷ ದೂರೆ ದುರಿತಹರಣೆ | ಶಾರದಾಂಬಿಕೇ ॥೯॥ 


ಔಸದಾವಿ ರಾಜಮಾನೆ | ಶಾರದಾಂಬಿಕೇ । 
ವಾಸವಾದಿ ವಂದ್ಯಮಾನೆ | ಶಾರದಾಂಬಿಕೇ WO I 


ಕಾಳನಾಗ ರಾಜವೇಣಿ । ಶಾರದಾಂಬಿಕೇ | 
ಕಾಲಭಯವಿನಾಶಿವಾಣಿ । ಶಾರದಾಂಬಿಕೇ [Ween 


ಶೃಂಗಗಿರಿನಿವಾಸೆ ತಾಯೆ | ಶಾರದಾಂಬಿಕೇ । 
ಲಿಂಗಮಿತ್ರ ಪುತ್ರಜಾಯೆ । ಶಾರದಾಂಬಿಕೇ ॥೧೨॥ 


೨೫೮ ಯಕ್ಷಲೋಕ 


೩೩. ಶಾರದಾಸನ್ನುತಿ ಪ್ರಾರ್ಥನೆ 
(ರಾಗ-ಮೋಹನ ತಾಳ-ಏಕ) 


ಪ್ರೀತಿಯಿಂದ ಪಾಲಿಸವ್ವಾ | ಶಾರದಾಂಬಾ ॥ ಪಲ್ಲ ॥ 


ಪ್ರೀತಿಯಿಂದ ಪಾಲಿಸೆನ್ನ | 
ಮಾತೆಯಂತೆ ಮೋದದಿಂದ ॥ ಅನುಪಲ್ಲ ॥ 


ಎದ್ಯಾಬುದ್ಧಿ ಮೂರ್ತಿ ದೇವಿ । ಶಾರದಾಂಬಾ 
ವಿದ್ಯಾಬುದ್ದಿ ಮೂರ್ತಿ ದೇವಿ | 
ಎದ್ಯಾಬುದ್ಧಿಗಳನು ಕೊಟ್ಟು WO 1 


ನಿತ್ಯ ನಿರ್ಮಲಾಂಗಿ ದೇವಿ । ಶಾರದಾಂಬಾ | 
ನಿತ್ಯ ನಿರ್ಮಲಾಂಗಿ ದೇವಿ । 


ನಿತ್ಯ ಸೌಖ್ಯವನ್ನು ಕೊಟ್ಟು ॥೨॥ 


ಷ್ಟ ಸಿದ್ಧಿಧಾತ್ರಿ ದೇವಿ | ಶಾರದಾಂಬಾ । 
ಅಷ್ಟ ಸಿದ್ದಿ ಧಾತ್ರಿ ದೇವಿ | 
ಷ್ಟ ಸಿದ್ಧಿಗಳನು ಕೊಟ್ಟು lan 


ಸತ್ಯ ವಾಕ್ಯ ರೂಪೆ ದೇವಿ । ಶಾರದಾಂಬಾ | 

ಸತ್ಯವಾಕ್ಯ ರೂಪೆ ದೇವಿ । 

ಸತ್ಯವಾಕ್ಯವನ್ನು ಕೊಟ್ಟು Il ೪ 1 
ಕಾಮಿತ ಪ್ರದೇಕಲ್ಯಾಣಿ | ಶಾರದಾಂಬಾ । 

ಕಾಮಿತ ಪ್ರದೇಕಲ್ಯಾಣಿ । 


ಕಾಮಿತಾರ್ಥವನ್ನು ಕೊಟ್ಟು ॥!೫॥ 


ಭಕ್ತವತ್ಸಲೇ ಶುಭಾಂಗಿ ಶಾರದಾಂಬಾ । 

ಭಕ್ತವತ್ತಲೇ ಶುಭಾಂಗಿ । 

ಭಕ್ತಿಮುಕ್ತಿಗಳನು ಕೊಟ್ಟು WE 
ಸಾಧು ಸಂಗ ಪೂಜ್ಯ ಮಾನೆ । ಶಾರದಾಂಬಾ । 

ಸಾಧು ಸಂಗ ಪೂಜ್ಯ ಮಾನೆ । 

ಸಾಧು ಸಂಗವನ್ನು ಕೊಟ್ಟು we 


ನಿಃಸಂಗೇನಿರ್ಮಾಯೆ ದೇವಿ | ಶಾರದಾಂಬಾ | 
ನಿಃಸಂಗೇನಿರ್ಮಾಯೆ ದೇವಿ । 
ನಿಃಸಂಗತ್ತವನ್ನು ಕೊಟ್ಟು 


ನಿರ್ಮೋಹೆ ನಿಶ್ಚಿಂತೆ ದೇವಿ | ಶಾರದಾಂಬಾ | 
ನಿರ್ಮೋಹೆ ನಿಶ್ಚಿಂತೆ ದೇವಿ । 
ನಿರ್ಮೋಹತ್ವವನ್ನು ಕೊಟ್ಟು 


ನಿಶ್ಚಲಾತ್ಮ ಶಕ್ತಿದೇವಿ | ಶಾರದಾಂಬಾ | 
ನಿಶ್ಚಲಾತ್ಮ ಶಕ್ತಿ ದೇವಿ । 

ನಿಶ್ಚಲತ್ಫವನ್ನು ಕೊಟ್ಟು 

ಜೀವನ್ಮುಕ್ತ ವಂದ್ಯಮಾನೆ | ಶಾರದಾಂಬಾ । 
ಜೀವನುಕ್ತ ವಂದ್ಯಮಾನೆ | 
ಜೀವನ್ಮುಕ್ತಿಯನ್ನು ಕೊಟ್ಟು 


ಶೃಂಗ ಶೈಲ ವಾಸಿನಿಯೆ | ಶಾರದಾಂಬಾ | 
ಶೃಂಗಶೈಲವಾಸ ಮಹಾ | 
ಲಿಂಗಮಿತ್ರ ಪುತ್ರ ಜಾಯೆ 


೩೪. ಶ್ರೀ ಸರಸ್ವತೀ ಪ್ರಾರ್ಥನೆ 
(ರಾಗ-ತೋಡಿ ತಾಳ-ಆದಿ) 


ವಿದ್ಯೆಯ ನೀಡೆನಗೆ । ಸರಸ್ವತಿ | 
ವಿದ್ಯೆಯ ನೀಡೆನಗೆ 


ವಿದ್ಯೆಯ ನೀಡವ್ವಾ । ವಿದ್ಯಾಧಿದೇವತೆ | 
ವಿದ್ಯಾನಿಧಿಯೆ ತಾಯೇ । ಸರಸ್ವತಿ 


ರೂಪವಧಿಕವಹುದು । ವಿದ್ಯೆಯೆ ಗುಪ್ತ | 
ರೂಪದಧನವಹುದು | ಆಪರದೈವತ 
ರೂಪವಾತ್ಮಜ್ಞಾನ | ದೀಪವಾಗುವದು 

ತಾಯೇ । ಸರಸ್ವತಿ 

ಗುರುಗಳ್ಳೆಗುರುವಹುದು । ವಿದ್ಯೆಯೆ ಭೋಗ । 
ಸರಣಿಯೆಲ್ಲವ ನೀವುದು । ನೆರೆ ಕೀರ್ತಿ ಸುಖವಿತ್ತು | 


೨೫೯ 


wu 


1೯ ॥ 


॥ ೧೦ ॥ 


॥೧೧॥ 


॥೧೨॥ 


॥ ಅನುಪಲ್ಲ ॥ 
[ae] 


WO 


೨೬೦ ಯಕ್ಷಲೋಕ 


ಮೆರೆಸಿ ಮನಕೆ ಘನ । ಹರುಷವಿತ್ತ- 
ಪುದುತಾಯೇ । ಸರಸ್ವತಿ ॥೨॥ 


ಮಾನ್ಯರ ಸಭೆಗಳಲ್ಲಿ | ವಿದ್ಯೆಯೆ ಸರ್ವ । 

ಮಾನ್ಯತೆಯೀವುದಲ್ಲಿ । ಅನ್ಯ ದೇಶಕೆ ಪೋದ | 

ರುನ್ನತ ಬಂಧುತ್ವ । ವನ್ನು ತೋರುವದು 

ತಾಯೇ ಸರಸ್ವತಿ ॥೩॥ 
ವಿದ್ಯೆಯಿಂ ಜ್ಞಾನವನು | ಸುಜ್ಞಾನದ 

ವೃದ್ಧಿಯಿಂ ಮೋಕ್ಷವನು | ವಿದ್ಯಾರೂಪಿಣಿ ವಿಶ್ವ | 

ವಿದ್ಯೆನೀನಿತ್ತೆನ್ನ | ನುದ್ದರಿಸುವದು 

ತಾಯೇ ಸರಸ್ವತಿ lu © 
ಶೃಂಗಾದಿಪುರ ಸದನೇ । ಸನ್ನುತೆ ನಿತ್ಯ | 

ಮಂಗಲೆಶಶಿವದನೇ । ಸಂಗೀತ ಕೃತಿ ಸರ್ವ | 

ಶೃಂಗಾರವತಿ ಮಹಾ । ಲಿಂಗ 

ಮಿತ್ರ ಜನ ಜಾಯೇ ಸರಸ್ಪತಿ ೫ 


೩೫. ಶ್ರೀ ಲಕ್ಷ್ಮೀ ಪ್ರಾರ್ಥನೆ 
(ರಾಗ-ಶಹನ ತಾಳ-ಆದಿ) 


ಕರುಣದಿ ಪಾಲಿಸು ಕಮಲಾಕ್ಷೀ | 
ಸರ್ವ । ಸಿರಿಯನಿತ್ತೆಮ್ಮನು ಶ್ರೀ ಲಕ್ಷ್ಮೀ । 
ಕರುಣದಿ ಪಾಲಿಸು ಕಮಲಾಕ್ಷೀ | ॥ ಪಲ ॥ 


ಪರಮ ಪಾವನೆ ದೇವಿ ಫಣಿವೇಣೀ । 
ಕ್ಷೀರ । ಶರನಿಧಿ ಸುಕುಮಾರಿ ಕಲ್ಯಾಣೀ | 
ಪುಣ್ಯ ಚರಿತೇ ಮಂಗಲೆ ನಿನ್ನ । ಚರಣವ ನಂಬಿದೆ (Wen 


ಚಂದಿರವದನೆ ಚಂಪಕ ನಾಸೇ । 
ಚಾರು ಚಂದನ ಗಂಧಿ ವಾರಿಜ ವಾಸೇ । 
ವಿಶ್ವ | ವಂದಿತ ಪದಯುಗೆ । ವಂದಿಪೆ ನಿನ್ನನು ೨ 


ಮಂಗಲೆ | ಮಂದವಾರಣಯಾನೇ । 

ನಿರ್ಮ | ಲಾಂಗಿಯೇ ಲಲಿತ ಕೋಕಿಲಗಾನೇ | 

ಮಹಾ | ಲಿಂಗನ ಸಖನಾದ | 

ರಂಗನರಮಣಿಯೆ ॥೩॥ 


ರಸೋವೈಸಃ ೨೬೧ 


೩೬. ಭಾರತೀ ಭಾವನೆ 
(ರಾಗ-ನಾಟ್ಯ ತಾಳ-ರೂಪಕ) 


ಭಾರತಿ ತವ ಪದ ಕಮಲಂ | ಭಾವಯಾಮೃಹಂ | 
ಶಾರದ ವಾಹನ ವಿನುತೇ | ಶಾರದೇ ಸುಚರಿತೇ । 
ಭಾರತಿ ತವ ಪದ ಕಮಲಂ । ಭಾವಯಾಮ್ಯಹಂ ॥ ಪಲ್ಲ॥ 


ಕಾರುಣ್ಯಾಮೃತ ಪೂರಿಣಿ | ಕಮನೀಯಾಂಗಲತೇ | 

ಸಾರಸಾಕ್ಷಿ ಸರ್ವೇಶ್ವರಿ | ಸದ್ಗುಣಾಳಿ ಕಲಿತೇ । 

ಪಾರಾ ವಾರ ಗಭೀರೇ | ಪಾವನ ತತ್ವ ವಿಚಾರೇ । 

ವಾರಣೇ೦ದ್ರ ಸಮಗಾಮಿನಿ | ವಂದ ಮಾನ ಸುಕ್ಷೇಮಿನಿ । 

ಸಾರಸರ್ವ ಸುಖ ಭಾಮಿನಿ | ಸರ್ವಲೋಕ ಸಂಜೀವಿನಿ WO 


ಕರಧೃತ ಕಮಲೋದ್ಬಾಸಿನಿ | ಕರ್ಣಾಮೃತ ಕಥನೇ । 

ದುರಿತ ಕೋಟಿ ಪರಿಹಾರಿಣಿ | ದುರ್ಜನಾಳಿ ಮಥನೇ । 

ಸುರುಚಿ ರಮಣಿ ಗಣಮಾಲಿನಿ । ಸುಜನಾವಳಿ ಪರಿಪಾಲಿನಿ । 

ಶರಣ ಶೋಕ ವಿದ್ಧಂಸಿನಿ | ಶಾರದೇಂದು ಸಂಕಾಶಿನಿ । 

ಸ್ಮರ ಹಿತೈಕ ನಿಧಿ ರೂಪಿಣಿ | ಪದ್ಮಗಂಧ ಸುವಿಲೇಪಿನಿ ॥೨॥ 


ಭೃಂಗಾಲಕಚಯ ಶೋಭಿನಿ । ಭೃತ ಭುವನ ಶ್ರೇಣೀ । 

ಸಾಂಗವೇದ ವಿದ್ಯಾನಿಧಿ । ಸರ್ವ ಶಕ್ತಿ ವಾಣೀ । 

ಸಂಗೀತ ಕಲಾ ನಂದಿನಿ | ಸರಸಿಜ ಮುಖಿ ಹರಿ ಬಂಧಿನಿ । 
ಮಂಗಲಾಂಗ ಶೃಂಗಾರಿಣಿ | ಮಂತ್ರ ವರ್ಣಿತಾಕಾರಿಣಿ | 

ಶೃಂಗ ಶೈಲಪುರ ವಾಸಿನಿ । ಲಿಂಗ ಮಿತ್ರಜ ವಿಲಾಸಿನಿ ॥೩॥ 


೩೭. ದತ್ತಾತ್ರೇಯ ಪ್ರಾರ್ಥನೆ 
(ರಾಗ-ಜುಂಜೋಟಿ ತಾಳ-ಅಷ್ಟ 


ಗುರು । ದತ್ತಾತ್ರೇಯನೆ ಪಾಲಿಸೆನ್ನನು ॥ ಪಲ್ಲ ॥ 
ಏಕಚಿತ್ತದಿ ಭಜಿಸುವೆ ನಿನ್ನನು । ಗುರು | 
ದತ್ತಾತ್ರೇಯನೆ ಪಾಲಿಸೆನ್ನನು ॥ ಅನುಪಲ್ಲ ॥ 


ಅಜ್ಞಾನತಮವನ್ನು | ಸುಜ್ಞಾನ ರವಿಯಿಂದ । 
ತರ್ಜಿಸಿ ತೊಲಗಿಸುವಾತನೇ WO 1 


೨೬೨ ಯಕ್ಷಲೋಕ 


ಶರಣರ ದುರಿತವ । ಪರಿಹಾರವನು ಮಾಡಿ । 


ಪೊರೆವ ಪಾವನತರ ಮೂರ್ತಿಯೇ ॥೨॥ 
ಉತ್ಪತ್ತಿ ಸ್ಥಿತಿ ನಾಶ । ಕರ್ತೃ ಪರಾತ್ರರ | 

ತತ್ವ ಏರಾಜಿತ ಸ್ವಾಮಿಯೇ Il A 1 
ಜನಿಜರಾಮರಣ ಸಂ | ಜನಿತ ಸಂಕಟವೆಂಬ । 

ವನಕೆದಾವಾಗ್ನಿ ಸ್ವರೂಪನೇ ॥೪। 
ಮಂಗಲವನು ಭಕ್ತ । ರಿಂಗೆ ಪಾಲಿಸುತಿರ್ಪ । 

ಲಿಂಗಸನ್ನುತ ಸುಪ್ರತಾಪನೆ ೫ 


೩೮. ದತ್ತಾತ್ರೇಯ ಸ್ತುತಿ 
(ರಾಗ-ಧನ್ಯಾಸಿ ತಾಳ-ಅಷ್ಟ 


ಏನೆಂದು ನುಡಿದರು । ನೀನೆ ಸಜ್ಜನ ಸುರ । 
ಧೇನು ದತ್ತಾತ್ರೇಯನೇ ॥ ಪಲ್ಲ ॥ 


ನೀನಲ್ಲದನ್ಯವ | ನಾನರಿಯೆನು ದಿವ್ಯ | 

ಜ್ಞಾನವನೀಯೊ ವಿ । ಶ್ವಾನಂದ ಮೂರ್ತಿಯೆ । 

ಹರಿಯೆಂದರೂ ನೀನೆ | ಹರನೆಂದರೂ ನೀನೆ । 

ಸರಸಿಜಭವನೆನ್ನುತಾ । ಕರೆದರು ನೀನೆ ಸ । 

ಚ್ಚರಿತನೆಂದರು ನೀನೆ | ಕರುಣಾಸಾಗರ ಪುಣ್ಯ | 

ಪುರುಷನೆಂದರು ನೀನೆ Wen 


ನಿತ್ಯ ತೃಪ್ತನು ನಿತ್ಯ | ಮೂರ್ತಿಯೆಂದರು ನೀನೆ । 

ಸ್ತುತ್ಕನೆಂದರೆಯು ನೀನೇ | ಮುಕ್ತಿದಾಯಕ ಸರ್ವ । 

ಶಕ್ತನೆಂದರು ಜನ್ಮ । ಮೃತ್ಯುಜರಾಭಯ | 

ಹರ್ತ್ಯವೆಂದರು ನೀನೆ ೨ 


ಪಾಪನಾಶಕನು ನಿ | ರಲ್ಲೇಪನೆಂದರು ವಿಶ್ವ | 

ವ್ಯಾಪ್ತಿಯೆಂದರೆಯು ನೀನೆ । ರೂಪರಾಜಿತ ವಿಶ್ವ | 

ರೂಪ ತತ್ವಜ್ಞಾನ | ದೀಪ ಸತ್ವೀರ್ತಿ ಕ| 

ಲಾಪನೆಂದರು ನೀನೆ ॥೩। 


ರಸೋವೈಸಃ ೨೬೩ 


ಸಕಲ ಸುಜ್ಞಾನ ಬೋ । ಧಕನೆಂದರೆಯು 

ಸರ್ವಾ । ತ್ಮಕನೆಂದರವನು ನೀನೆ । 

ಅಕಲಂಕ ಸರ್ವಸಾ | ಧಕ ಜನಜಾಲ ರ । 

ಕ್ಷಕ ಸರ್ವಸಿದ್ಧಿದಾ । ಯಕನೆಂದರೆಯು ನೀನೆ uN 


ಭಂಗವರ್ಜಿತ ಗುರು | ರಂಗ ನಿೀಃಸಂಗ ಸ । 

ತ್ತಂಗನೆಂದರೆಯು ನೀನೆ | ಪುಂಗವ ಕೇತು 

ಭು | ಜಂಗ ಭೂಷಣ ಮಹಾ । ಲಿಂಗಸನ್ನುತ 

ಮಂಗ | ಲಾಂಗನೆಂದರು ನೀನೆ ೫ 


೩೯. ದತ್ತಾತ್ರೇಯ ಕೀರ್ತನೆ 
(ರಾಗ-ಧನ್ಯಾಸಿ ತಾಳ-ಆದಿ) 


ಗುರುವೆ ಸರ್ವೋತ್ತಮನು । ದತ್ತಾತ್ರೇಯ । 
ಗುರುವೆ ಸರ್ವೋತ್ತಮನು ॥ ಪಲ್ಲ ॥ 


ಗುರು ಸರ್ವೋತ್ತಮನೆಂದು । ಮರೆಯದೆ 
ಮನದಂದು । ಸ್ಮರಿಸುವರನು ತಾನೆ । 
ಪೊರೆಯದೆ ಬಿಡುವನೆ ॥ ಅನುಪಲ್ಲ ॥ 


ಅಜ್ಜಾನಾರಣ್ಯವನು | ಭಸ್ಮವಗೈವ | 

ಸುಜ್ಜಾನದಾವ ತಾನು । ಪ್ರಜ್ವಲಿಪಂತೆ ಗೈ | 

ವುಜ್ಜುಗದವನು ಸ। ರ್ವಜ್ಞನಭಿಜ್ಞ ಮಹಜ್ಞ 

ಗುಣಜ್ಜನು ಪ್ರಜ್ವನುತಜ್ಞನು | ಸಜ್ಜನು ಸುಜ್ಜನು WO 
ಜನಿಜರಾ ಮರಣವೆಂಬ । ಮಹಾರೋಗ | ವನು 

ಪರಿಹರಿಸಲೆಂಬ | ನೆನದು ಕೈವಲ್ಯ ಸಾ । ಧನ 

ಭೇಷಜವ ನೀವ । ವನು ನೆನೆಮೊನೆಯನ | 

ಜನಕನ ತನಯನ | ತನಯನ ತನುಜನು | 

ಮುನಿಜನವಿನುತನು ॥೨॥ 


೨೬೪ ಯಕ್ಷಲೋಕ 


೪೦. ದತ್ತಾತ್ರೇಯ ವಂದನೆ 
(ರಾಗ-ಧನ್ಯಾಸಿ ತಾಳ-ಏಕ) 


ದತ್ತಾತ್ರೇಯ ಗುರುಂ ಗುಣ ಭರಿತಂ । 
ವಂದೇ ತ್ರಿಭುವನ ಪೂಜಿತಂ ॥ ಪಲ್ಲ ॥ 


ತತ್ವಜ್ಞಾನ ಸುಭೋದನ ಕಾರಣ । 
ಮಾತ್ಮಾನ೦ದ ವಿರಾಜಿತಂ ॥ ಅನುಪಲ್ಲ ॥ 


ನಿರ್ವಿಕಲ್ಪ ನಿಜತತ್ವ ವಿಚಾರಂ । 

ನಿತ್ಯಸಚ್ಚಿದಾನಂದಮುದಾರಂ 

ಸರ್ವಾತ್ಮನ ಮನಂಗಮ ಸಂಗಮ | 

ನಿಷ್ಠವಿದೂರಮನಾಶ್ರಿತಂ Wen 


ಶಂಖ ಚಕ್ರ ಪರಿ ಶೋಭಿತ ಹಸ್ತಂ । 

ಶಾಂತ ಚಿತ್ತ ಮಖಲಾಗಮಶಸ್ತಂ 

ಸಂಕಲಿತ ಸುಖ ಸಾಧನ ಗುಣಗಣ । 

ಪಾರಾವಾರಾಮ ನಾಮಯಂ ॥೨॥ 


ಬ್ರಹ್ಮ ವಿಷ್ಣು ರುದ್ರಾಂಶಕಜಾತಂ । 

ಬಾದರಾಯಣಾದಿಭಿರಾಖ್ಯಾತಂ 

ನಿರ್ಮಲಮಾನಸ । ಮಾಶ್ರಿತ ವತ್ಸಲ । 

ಮಣಿ ಮಾದ್ಯನುಭವ ದಾಯಕಂ ॥೩॥ 


ಶೋಕ ಮೋಹ ಭಯತಾಪ ವಿದೂರಂ । 

ಶುದ್ಧ ಚೇತಸಾಯುಕ್ತ ವಿಚಾರಂ 

ಲೋಕಾನಂದಕರಂ ಕರುಣಾಂಬು ನಿ | 

ಧಿಂ ಕಮನೀಯತ ರಾಕೃತಂ ॥೪॥ 


ಪಾರಮಾರ್ಥ ಹಿತಕಾರಣಮಮಲಂ । 

ಪದ್ಮಜಾದಿ ಪೂಜಿತ ಪದಕಮಲಂ । 

ವಾರಿಜ ಸಖಶತ ತೇಜಸ ಮನಘ ಮ । 

ಹಾಲಿಂಗೇಶ್ವರ ವರ್ಣಿತಂ 5 


೪೧. ಶ್ರೀ ಗೋವಿಂದ ಪ್ರಾರ್ಥನೆ 
(ರಾಗ-ಧನ್ಯಾಸಿ ತಾಳ-ಅಷ್ಟ 


ಯೇನೆಂದು ನುತಿಸುವೆನು | ಗೋವಿಂದನೆ | 
ಯೇನೆಂದು ನುತಿಸುವೆನು । 


ಯೇನೆಂದು ನುತಿಸುವೆ । ನಾ ನಿನ್ನನರಿಯೆನು | 
ನೀನೆ ಪೇಳೆನಗೆ ನಿ 1 ತ್ಯಾನಂದ ರೂಪನೆ 


ಸುಖವನೀವನು ದುಃಖವ ನಿವಾರಿಸುವನು । 
ಸಕಲರಿಗೆಂಬೆನೆ ಸುಮತಿಗಳು । 
ಸುಖದುಃಖಗಳು ತನ್ನ ಪೂರ್ವಜನ್ಮಾರ್ಜಿತ | 
ಸುಕೃತ ದುಷ್ಕೃತಗಳ ಫಲಗಳೆಂದೆಂಬರು 


ಜಗದೊಳೆಲ್ಲೆಲ್ಲಿಯು ನೀನಿರ್ಪೆಯೆಂಬೆನೆ । 
ಜಗವೆ ನಿನ್ನುದರದೊಳಿಹುದೆಂಬರು । 

ನಿಗಮ ಗೋಚರ ನಿತ್ಯ ರೂಪನೆಂಬೆನೆ ನಿನ್ನ । 
ನಿಗಮಾದಿಗಳಿಗು ಗೋಚರಿಸನೆಂದೆಂಬರು 


ದುರಿತ ನಾಶಕ ಗುಣವಂತನೆಂಬೆನೆ ನಿನ್ನ | 
ದುರಿತ ವಿದೂರ ನಿರ್ಗುಣನೆಂಬರು । 
ನಿರವಯವನು ಮಾಯಾವರ್ಜಿತನೆಂಬೆನೆ । 
ನಿರುಪಮಾ೦ಂಗನು ಮಾಯಾವಿಗ್ರಹನೆಂಬರು 


ಆದಿಪುರುಷನೆಂದು ಪೊಗಳುವೆನೆಂದರ । 
ನಾದಿಯೆಂಬರು ಕಾರ್ಯಕರ್ತೃನೆಂದು । 
ಶೀದ ನಿನ್ನನು ಪೊಗಳುವೆನೆ ನಿಷ್ಟಿಯನೆಂದು 
ಪ ವನಮಾಲಿ ಮಹಾತ್ಮನೆ 


ಭಕ್ತರಿಗೊಲಿದು ಮುಕ್ತಿಯನೀವನೆಂಬೆನೆ । 
ಭಕ್ತಿಯೋಗಾದಿ ಸಾಧನಗಳಿಂದ । 

ಮುಕ್ತಿಯ ಪಡೆಯಬೇಕೆಂದು ಪೇಳ್ವರು ಸರ್ವ । 
ಶಕ್ತ ಸರ್ವೇಶ ಸರ್ವಾತ್ಮ ಸಚ್ಚಿನ್ನಯ 


೨೬೫ 


॥ ಅನುಪಲ್ಲ ॥ 
೧೧ 


WO 


॥೨॥ 


॥೩॥ 


॥1೪॥ 


I 


೨೬೬ ಯಕ್ಷಲೋಕ 


ಈ ರೀತಿಯಿಂದೊಂದಕೊಂದು ವಿರೋಧವು | 

ತೋರುವದಿದನು ನೀ ಪರಿಹರಿಸಿ । 

ಕಾರುಣ್ಯದಿಂದೆನಗೊಂದೆ ಸನ್ಮಾರ್ಗವ । 

ತೋರಿ ಪಾಲಿಸು ಪರಶಿವಲಿಂಗ ಮಿತ್ರನೆ ॥೬॥ 


೪೨. ಗೋವಿಂದಾಹ್ಹಾನ ಕೀರ್ತನೆ 
(ರಾಗ-ಮೋಹನ ತಾಳ-ಅಷ್ಟ 


ಬಾರೋ ಬಾರೋ | ಬಾ ಗೋವಿಂದಾ | 


ತೋರೊ ದಯವಾ ಶ್ರೀ ಗೋವಿಂದಾ ॥ ಪಲ್ಲ ॥ 
ಸೇರುವೆ ನಿನ್ನಡಿಯ ಗೋವಿಂದಾ | 
ಮೂರು ಲೋಕದೊಡೆಯ ಗೋವಿಂದಾ ॥ ಅನುಪಲ್ಲ ॥ 


ಅಗ್ರಗಣ್ಯವರ ಗೋವಿಂದಾ । 

ಅಭಯವರದಕರ ಗೋವಿಂದಾ । 

ಅಗ್ರಪೂಜನ ಪ್ರೀತ ಗೋವಿಂದಾ । 

ಅಂತರ್ಯಾಮಿ ವಿಖ್ಯಾತ ಗೋವಿಂದಾ Wen 


ಅಚ್ಯುತ ಕೇಶವ ಗೋವಿಂದಾ । 

ಆನತ ಬಾಂಧವ ಗೋವಿಂದಾ । 

ಸಚ್ಚಿದಾನಂದರೂಪ ಗೋವಿಂದಾ | 

ಸರ್ವಕರ್ಮ ನಿರ್ಲೇಪ ಗೋವಿಂದಾ ॥೨॥ 


ಆದಿ ಮೂರ್ತಿ ಹರಿ ಗೋವಿಂದಾ । 

ಅದ್ವಿತೀಯ ಸಿರಿ ಗೋವಿಂದಾ । 

ವೇದವೇದ್ಯ ಏನೀತ ಗೋವಿಂದಾ । 

ವೇಣುನಾದ ಸಂಪ್ರೀತ ಗೋವಿಂದಾ ॥೩॥ 


ಆಶ್ರಿತ ವತ್ಸಲ ಗೋವಿಂದಾ । 

ಅಪ್ರಮೇಯ ಬಲ ಗೋವಿಂದಾ । 

ಕೇಶಿದೈತ್ಯ ವಿನಾಶ ಗೋವಿಂದಾ । 

ಕೇವಲಾತ್ಮಸಂಕಾಶ ಗೋವಿಂದಾ IY 


ರಸೋವೈಸಃ ೨೬೭ 


ಇಂದುಕೋಟಿ ಪ್ರಭಗೋವಿಂದಾ । 

ಇಂದಿರಾ ವಲ್ಲಭ ಗೋವಿಂದಾ । 

ಮಂದರಾಚಲಧಾರಿ ಗೋವಿಂದಾ । 

ಮಾಮನೋಶಹಿತಕಾರಿ ಗೋವಿಂದಾ ॥1೫॥ 


ಕಂಸ ವೈರಿ ಹರಿ ಗೋವಿಂದಾ | 

ಕಾಮರೂಪ ಸಿರಿ ಗೋವಿಂದಾ । 

ಹಂಸ ಡಿಂಬಕೆ ನಾಶ ಗೋವಿಂದಾ । 

ಹಾರಹೀರ ಸಂಕಾಶ ಗೋವಿಂದಾ WE 


ಕಾಲಭೀತಿ ಹರ ಗೋವಿಂದಾ । 

ಕರುಣ ರತ್ನಾಕರ ಗೋವಿಂದಾ । 

ನೀಲವಾರಿದ ಶ್ಯಾಮ ಗೋವಿಂದಾ । 

ನಿರ್ಜರಾರಿ ವಿರಾಮ ಗೋವಿಂದಾ we 


ಕಾಲಿಯ ಮರ್ದನ ಗೋವಿಂದಾ । 

ಕಲ್ಗ್ಲಶನಾಶನ ಗೋವಿಂದಾ । 

ಪಾಲಿತಾಖಿಲ ಭುವನ ಗೋವಿಂದಾ । 

ಪಾರಾವಾರ ಸದ್ಭವನ ಗೋವಿಂದಾ uC 


ಚಿನ್ಮಯಾತ್ಮ ಹರಿ ಗೋವಿಂದಾ । 

ಚಿತ್ರಕಾಯ ಸಿರಿ ಗೋವಿಂದಾ । 

ಜನ್ಮ ಮೃತ್ಯುವಿದೂರ ಗೋವಿಂದಾ | 

ಜಗದಭೀಷ್ಟದ ವೀರ ಗೋವಿಂದಾ ॥೯॥ 


ದೇವಕೀನ೦ದನ ಗೋವಿಂದಾ । 

ದೇವ ಸಂಜೀವನ ಗೋವಿಂದಾ । 

ದೇವ ಶ್ರೀ ವಾಸುದೇವ ಗೋವಿಂದಾ । 

ದೇವ ವಿಶ್ವ ವಿ । ಶ್ರಾವ ಗೋವಿಂದಾ ॥೧೦॥ 


ನಿಶ್ಚಲ ನಿಷ್ಠಲ ಗೋವಿಂದಾ । 

ನಿರ್ಭಯ ನಿರ್ಮಲ ಗೋವಿಂದಾ । 

ಸಚ್ಚರಿತ್ರ ಸಾನಂದ ಗೋವಿಂದಾ । 

ಸರ್ವಸ್ವಾಮಿ ಮುಕುಂದ ಗೋವಿಂದಾ [Ween 


೨೬೮ ಯಕ್ಷಲೋಕ 


ಪಂಚಬಾಣ ಪಿತ ಗೋವಿಂದಾ । 

ಪಾರ್ವತೀಶ ಹಿತ ಗೋವಿಂದಾ । 

ಪಂಚ ಪಾಂಡವ ಪ್ರಾಣ ಗೋವಿಂದಾ । 

ಪತಿತ ಪಾವನ ತ್ರಾಣ ಗೋವಿಂದಾ ॥೧೨॥ 


ಪನ್ನಗಾರಿ ಧ್ವಜ ಗೋವಿಂದಾ । 

ಪಾಲಿತ ಗೋದ್ವಿಜ ಗೋವಿಂದಾ । 

ಉನ್ನತೋನ್ನತ ಮೂರ್ತಿ ಗೋವಿಂದಾ । 

ಉತ್ತರೋತ್ತರ ಕೀರ್ತಿ ಗೋವಿಂದಾ ॥ ೧೩ । 


ಪರಮ ಪುರುಷ ಹರಿ ಗೋವಿಂದಾ । 

ಪಾವನಾತ್ಮ ಶಿರಿ ಗೋವಿಂದಾ । 

ಮುರವಿರೋಧಿ ವಿಕ್ರಾಂತ ಗೋವಿಂದಾ । 

ಮುಕ್ತಿನಾಥ ನಿರಂತ ಗೋವಿಂದಾ ೧೪ 


ಪೂತನಾಂತಕರ ಗೋವಿಂದಾ । 

ಪುಂಡರೀಕಧರ ಗೋವಿಂದಾ । 

ನಾಥನಾಥ ಶ್ರೀಕಾಂತ ಗೋವಿಂದಾ । 

ನಂದ ನಂದನ ಶಾಂತ ಗೋವಿಂದಾ Wu ೧೫ 


ಭೂಮಿ ಭಾರ ಹರ ಗೋವಿಂದಾ । 

ಭುಜಗಶಯನವರ ಗೋವಿಂದಾ । 

ರಾಮ ಸೋದರ ಶೌರಿ ಗೋವಿಂದಾ । 

ರಾಕ್ಷಸಾಳಿ ಸಂಹಾರಿ ಗೋವಿಂದಾ ॥೧೬॥ 


ಮುಕ್ತಿದಾಯಿ ಹರಿ ಗೋವಿಂದಾ । 

ಮೂಲರೂಪ ಸಿರಿ ಗೋವಿಂದಾ । 

ಭಕ್ತ ಭಕ್ತ ಪ್ರಶಸ್ತ ಗೋವಿಂದಾ । 

ಭದ್ರ ಭದ್ರ ಸಮಸ್ತ ಗೋವಿಂದಾ ॥೧೭॥ 
ವಿಷ್ಣಪಾಧಿಪತಿ ಗೋವಿಂದಾ । 

ವೀರ ಎಶ್ವಾಕೃತಿ ಗೋವಿಂದಾ । 

ದುಷ್ಟ ಮರ್ದನ ದೇವ ಗೋವಿಂದಾ | 

ದುರಿತಕಾನನ ದಾವ ಗೋವಿಂದಾ Wu ೧೮ ॥ 


ರಸೋವೈಸಃ ೨೬೯ 


ಶಂಖ ಚಕ್ರಧರ ಗೋವಿಂದಾ । 

ಶ್ಯಾಮಕಾಯವರ ಗೋವಿಂದಾ । 

ಪಂಕರಾಶಿ ವಿನಾಶ ಗೋವಿಂದಾ । 

ಪದ್ಮನಾಭಪರೇಶ ಗೋವಿಂದಾ ।!೧೯॥ 


ಶೂರಜಾತ ಸುತ ಗೋವಿಂದಾ । 
ಶೂಲ ಪಾಣಿಸುತ ಗೋವಿಂದಾ । 
ಕ್ಷೀರವಾರಿಧಿವಾಸ ಗೋವಿಂದಾ | 
ಕ್ಷಿಪ್ರಕಾರ್ಯ ವಿಲಾಸ ಗೋವಿಂದಾ ॥ ೨೦॥ 


ಸತ್ಯ ಭಾಮಪತಿ ಗೋವಿಂದಾ । 

ಸರ್ವದಾಸದ್ಗತಿ ಗೋವಿಂದಾ । 

ನಿತ್ಯರಂಜನ ರೂಪ ಗೋವಿಂದಾ । 

ನಿರ್ಜರಾರಿ ಪ್ರತಾಪ ಗೋವಿಂದಾ ॥ ೨೧॥ 


ಸರ್ವ ಸಂಪಾದಕ ಗೋವಿಂದಾ । 
ಸರ್ವ ಸಂದಾಯಕ ಗೋವಿಂದಾ । 
ಸರ್ವ ದುರ್ಜನಮಥನ ಗೋವಿಂದಾ । 


ಸರ್ವ ಸನ್ನುತ ಕಥನ ಗೋವಿಂದಾ ॥ ೨೨॥ 
ಸರ್ವ ರಕ್ಷಾಕರ ಗೋವಿಂದಾ । 

ಸಜ್ಜನ ಶ್ರೀಕರ ಗೋವಿಂದಾ | 

ಸರ್ವ ಸನ್ನುತಿ ಪಾತ್ರ ಗೋವಿಂದಾ । 

ಸವ್ಯಸಾಚಿ ಸನ್ನಿತ್ರ ಗೋವಿಂದಾ ॥ ೨೩ ॥ 


ಸರ್ವಲೋಕಪಿತ ಗೋವಿಂದಾ । 

ಸತ್ಯವಾಕ್ಕರತ ಗೋವಿಂದಾ । 

ಶರ್ವರೀಚರ ಕಾಲ ಗೋವಿಂದಾ । 

ಶಾಂತಮೂರ್ತಿ ಗೋಪಾಲ ಗೋವಿಂದಾ ॥ ೨೪ 1 


ಶ್ರೀ ಮಹಾತ್ಮ ಹರಿ ಗೋವಿಂದಾ । 

ಶ್ರೀ ಮುಖಾಬ್ಬರವಿ ಗೋವಿಂದಾ | 

ಶ್ರೀ ಮದ೦ಬುಜ ನೇತ್ರ ಗೋವಿಂದಾ । 

ಶ್ರೀ ಮಹಾಲಿಂಗ ಮಿತ್ರ ಗೋವಿಂದಾ ॥ ೨೫ ॥ 


೨೭೦ ಯಕ್ಷಲೋಕ 


೪೩. ವರ್ಣಮಾಲಾ ಸ್ತೋತ್ರ 
(ರಾಗ-ನವರೋಜು ತಾಳ-ಏಕ) 


ಕೃಷ್ಣ ಹರೇ ಜಯ | ಕೃಷ್ಣ ಹರೇ ಜಯ | 


ಕೃಷ್ಣ ಹರೇ ಜಯ । ಕೃಷ್ಣ ಹರೇ ॥ ಪಲ್ಲ ॥ 
ಅಭ್ರ ಶ್ಯಾಮಲ ಶಾರ್ಜ್ಜಧನುರ್ಧರ । 

ಶುಭ್ರ ಶುಭೋದಯ ಶಾಂತ ಹರೇ WO 
ಆಶ್ರಿತ ಮಾಶ್ರಿತ ಮಾಂಗಲತಾದುಮ | 

ವಿಶ್ರುತ ವಿಮಲಾಕಾರ ಹರೇ ॥೨॥ 
ಇಷ್ಟಾರ್ಥಾನಾಂದಾತಃ ಸುಕೃತಾಂ । 

ಸೃಷ್ಟಿ ಸ್ಥಿತಿಲಯಕಾರಿ ಹರೇ aN 


ಈಶಾಧೀಶ್ವರ ಸಚ್ಚಿದರಿ೦ದವು 


ಕೇಶವ ಕೈಟಭನಾಶ ಹರೇ Wu © 
ಉದ್ದವ ಸೇವಿತ ಪಾದಪಯೋರುಹ । 

ಸಿದ್ಧ ಸುರಾವಳಿ ಪೂಜ್ಯ ಹರೇ 5 
ಊರ್ಜಸ್ಪಲದುರ್ವರ್ತನ ದುರ್ಗುಣ । 

ದುರ್ಜನ ಶಿಕ್ಬಾಚಾರ್ಯ ಹರೇ WE 
ಯಷಿಜನ ಪಾಲನ ಶೀಲ ಸಮನ್ವಿತ | 

ಧೃತದಶ ರೂಪಾನ೦ತ ಹರೇ we 
ಯೂಜ ವಿಲೋಚನ ಚಾರು ಚತುರ್ಭುಜ । 

ತೇಜೋನಿಧಿ ಮಧು ವೈರಿ ಹರೇ ul 
ಎಜಗಣ ಸೌಖ್ಯ ವಿಧಾಯಕ ನಾಯಕ | 

ಭುಜಗಶಯನ ಭೂಮೂಶ ಹರೇ ॥೯॥ 


ಏಕಾಧ್ಯಕ್ಷ ವಿಪಕ್ಷ ಕುಲಾಂತಕ | 
ಶೋಕ ವಿನಾಶ ನಿರಾಶ ಹರೇ 
ಐಶ್ವರ್ಯಪ್ರದ ಪತಿತೋದ್ಧಾರಕ । 
ಶಾಶ್ವತ ಚಿನ್ನಯ ರೂಪ ಹರೇ 


೧೦ ॥ 


೧೧ ॥ 


ರಸೋವೈಸಃ ೨೭೬೧ 


ಓಜೋಧ್ಯತಭುವನತ್ರಯ ಸದ್ಗತಿ | 


ಭಾಜನ ಭಾಗ್ಯ ವಿದಾತೃ ಹರೇ !೧೨॥ 
ಔದಾರ್ಯಾದಿ ಗುಣಾಳಿ ವಿರಾಜಿತ । 

ಯಾದವಕುಲ ಸಂದೀಪ ಹರೇ IW ೧೩ 
ಕರುಣಾಸಾಗರ ಸಾಗರ ಮಂದಿರ । 

ಮುರಲೀಗಾನ ವಿಶಿಷ್ಟ ಹರೇ ೧೪ I 
ಖಂಡಿತ ಭೀಕರ ಬಾಣಾಸುರದೋ | 

ರ್ವಂಡ ಸಹಸ್ರಾಖಂಡ ಹರೇ ॥೧೫॥ 
ಗರುಡದ್ದಜ ಗಜ ರಾಜ ವರ ಪ್ರದ | 

ವರ ವೃಂದಾವನ ವಾಸ ಹರೇ ॥೧೬॥ 
ಘನರುಚಿ ರಂಜಿತ ಕಾಯಗದಾಗೆಜ । 

ದನುಜ ಕುಲದುಕುಠಾರ ಹರೇ Il ೧೭ ॥ 
ಜನಿಕರ ಶಿಕ್ಷಣ ರಕ್ಷಣ ಕಾರಣ । 

ಜನಿತ ಚತುರ್ದಶ ಲೋಕ ಹರೇ Wu ೧೮ 
ಚಂಡ ಕರಾದಿ ನವಗಹ ಮಂಡಲ | 

ಮಂಡಿತ ವಿಶ್ವ ವ್ಯಾಪಿ ಹರೇ Wu ೧೯ 1 
ಛಂದಃಶಾಸ್ತ ಪುರಾಣಾದಿ ಭಿರಭಿ । 

ನಂದಿತನರ ಹರ್ಯಕ್ಷ ಹರೇ ॥ ೨೦॥ 
ಜಗದಭಿ ರಾಮ ನಿರಾಮಯ ನಿಸ್ಸಹ | 

ಖಗಪತಿ ವಾಹನ ವೀರ ಹರೇ ॥ ೨೧ ॥ 
ರುಷ ಕೇತನ ಪಿತ ರಸ್ಥಿರ ದುಸ್ತರ । 

ವಿಷಯ ಬ್ರಾಂತಿ ವಿನಾಶ ಹರೇ ॥ ೨೨ ॥ 


ಇಸ್ಕ ವಿನಾಶಕ ಸಕಲ ಸುಕೃತಿನಾಂ | 
ನಿಃಸಂದೇಹ ಚರಿತ್ರ ಹರೇ ॥ ೨೩ 


ಟಂಕಾ ವಿಷ್ಣಮನೋಮದ ಮರ್ದನ । 
ಸಂಕಟ ಸಂಚಯ ನಾಶ ಹರೇ ॥ ೨೪ 


೨೭೨ ಯಕ್ಷಲೋಕ 


ಠಗಣ ಮಹಾಚಲ ವಜ್ರಧರೋನ್ನತ | 


ನಗಧರ ನಂದಕುಮಾರ ಹರೇ ॥ ೨೫ ॥ 
ಡಮರುಪಟಹ ಮುಖವಾದ್ಯರವ ಪ್ರಿಯ । 

ರಮಣೀಯಾಸ್ಕ ಏಕಾಶ ಹರೇ ॥ ೨೬ ॥ 
ಢಸ್ಕಾಧಾತಃ ಸಜ್ಜನ ಚಿತ್ತೇ । 

ಕಶ್ಯಪ ಮುನಿವರ ವಂದ್ಯ ಹರೇ ॥ ೨೭ ॥ 
ಇಸ್ಯಾಕೃತ್ಕೋದ್ಧತವನ್ನವನಿಂ | 

ದಸ್ಕುಭಯಂಕರ ದೇವ ಹರೇ ॥ ೨೮ ॥ 
ತರಣಿ ಸಹಸ್ತ ಮಯೂಖ ಮಹೋದ್ಯಮ | 

ಶರಣಾಗತ ಪರಿಪಾಲ ಹರೇ ॥ ೨೯ 
ಥಪತಿ ಸುತಾಪತಿ ಪೂಜಿತ ರಾಜಿತ । 

ಕಪಿವರ ಕೇತನ ಸೂತ ಹರೇ ॥ ೩೦ ॥ 
ದಮಘೋಷಾತ್ಮಜ ಮಥನ ಮಹಾಭುಜ | 

ಸುಮನೋಗಣನುತ ಪಾದ ಹರೇ ॥ ೩೧ ॥ 
ಧರ್ಮಸ್ಥಾಪನಕಾರಿ ಪರಾತ್ಪರ | 

ಶರ್ಮ ವಿದಾಯಿ ಶರಣ್ಯ ಹರೇ ॥ ೩೨ ॥ 
ನಳಿನೋದರ ನರಕಾಸುರ ಮರ್ದನ | 

ಕಲಿಮಲ ದೋಷ ವಿನಾಶ ಹರೇ ॥ ೩೩ ॥ 
ಪತಿತೋದ್ಧಾರಕ ಪರಹಿತ ಪಾವನ । 

ಕಥನಕೃಪಾಲ್ಲವತಂ ಸ೦ಹರೇ ॥೩೪॥ 
ಫಣಿಪತಿ ಶಯ್ಯಾನ೦ದ ಜನಾರ್ದನ । 

ಗುಣಗಣ ಮಂಡಿತ ಮೂರ್ತಿ ಹರೇ ॥ ೩೫ ॥ 
ಬದ್ದಬಲೇ ಬಲಭದ್ರ ಸಹೋದರ । 

ಶುದ್ಧ ಬ್ರಹ್ಮ ಸುರೇಶ ಹರೇ ॥೩೬॥ 


ಭರ್ಗಪ್ರಿಯ ಭವದೂರ ಬಹಿಷ್ಕತ । 
ದುರ್ಗುಣ ದೇವೋದಗ್ರಹರೇ ॥ ೩೭ ॥ 


ರಸೋವೈಸಃ ೨೭೬೬೩ 


ಮಂದರಗಿರಿಧರ ಮಾಯಾಮಾನುಷ | 


ಸುಂದರ ವಿಗ್ರಹ ವಿಷ್ಣು ಹರೇ ॥ ೩೮ ॥ 
ಯಜ್ಞ ಪುರುಷ ಪುರುಷೋತ್ತಮ ನಿರ್ಮಲ । 
ಸುಜ್ಜಾನಪ್ರದ ಮೂರ್ತಿ ಹರೇ ॥೩೯॥ 
ರನ್ನ ಮುಕುಟ ಮಣಿಹಾರ ವಿಭೂಷಿತ । 
ನಿತ್ಯಾನಂದ ಮುಕುಂದ ಹರೇ ॥ ೪೦ ॥ 
ಲಕಿ ಕಾಂತ ಕೃಪಾಕರ ಸಜ್ಜನ | 

ಯ ಲ ಜ 
ರಕ್ಷಕ ರಮಣೀಯಾಂಗ ಹರೇ uO 
ವರದಾಭಯದ ಭವಾಂಬುಧಿ ತಾರಕ | 
ದುರಿತಾರಣ್ಯಕೃಶಾನು ಹರೇ ೧೨ 
ಶಂಖಗದಾಂಬುಜ ನಂದಕ ಚಕ್ರಾ | 
ಲಂಕೃತ ಪಾಣಿಪರೇಶ ಹರೇ ॥ ೪೩ 
ಷಡರಿ ಮುಕ್ತ ಸತಾಂಹುದಿ ಸಂಸ್ಥಿತ 
ಜಲರುಹ ಸಂಭವ ಜನಕ ಹರೇ ॥ ೪೪॥ 
ಸರಸಿಜ ಲೋಚನ ಸರ್ವ ವಿಧಾಯಕ । 
ಧರಣೀಭಾರ ವಿನಾಶ ಹರೇ ।೪೫॥ 
ಹರಿಹಯ ಪೂಜಿತ ಪಾದಪಯೋರುಹ । 
ಪರಶಿವಲಿಂಗಾರಾಧ್ಯ ಹರೇ ॥ ೪೬॥ 


೪೪, ಜಗದೀಶ ಪ್ರಾರ್ಥನೆ 
(ರಾಗ-ಕೇತಾರ ತಾಳ-ಏಕ) 


ನೀನೆ ಪಾಲಿಸೆಮ್ಮನೀಶ್ವರಾ | ಗಿರಿಜಾ ಮನೋಹರ | 
ನೀನೆ ಪಾಲಿಸೆಮ್ಮನೀಶ್ವರಾ ॥ ಪಲ್ಲ ॥ 


ನೀನೆ ಪಾಲಿಸೆಮ್ಮನೀಪ್ಲಿತ | ದಾನಾಭಿಮಾನಾಸ । 

ಮಾನಭಿಧಾನಾಶ ॥ ಅನುಪಲ್ಲ ॥ 
ಕಾಮರಸ ಭವತಾತಸಖಸು । ತ್ರಾಮ ವಂದಿತನೇ । 

ಲಯ । ಭೀಮ ಸುಜನ । ಸ್ತೋಮಸನ್ನುತ । 

ನಾಮ ಪ್ರಕಾಶನೆ । ಕಾಮ ಪ್ರಣಾಶನೆ lO 


೨೭೪ ಯಕ್ಷಲೋಕ 


ಕಾಮರಸ ಭವತಾತಸಖಸು । ತ್ರಾಮ ವಂದಿತನೇ । 

ಲಯ | ಭೀಮ ಸುಜನ | ಸ್ತೋಮಸನ್ನುತ । 

ನಾಮ ಪ್ರಕಾಶನೆ । ಕಾಮ ಪ್ರಣಾಶನೆ lO 
ಫಾಲಲೋಚನ ಪಂಚಮುಖಜನ । 

ಜಾಲ ಪೂಜಿತನೇ । ದುರಿ । ತಾಳಿದೂರಕ | 

ಪಾಲ ಮಾಲನೆ । ಕಾಲಾಂತ ಕಾಲನೆ । 

ಮೂಲಾಂತ ಮೂಲನೆ ॥೨॥ 


ರಾವಣಾಸುರ ರಾಜನುತ ಪದ । 

ಪಾವನದ್ವಯನೇ | ಸುಜ | ನಾವಳಿಗೆ 

ಸುಖವೀವ ಲೋಕದ | ಜೀವರ ದೇವನೆ । 

ದೇವರ ಜೀವನೆ lA 


ಭೀತಿ ಭಂಜನ | ಭೀಷಣಾಂಗವಿ | ಭೂತಿದಾಯಕನೇ । 
ನಿ | ರ್ಣೀತ ಗುಣಸಂ | ಘಾತ ಸಂಗತ । 
ಭೂತಾಧಿನಾಥನೇ । ನಾಥಾದಿ ಭೂತನೆ © 


ನಾಗಪುರದ ಜನಾವಳಿಯನನು । ರಾಗದಲಿ ಪೊರೆವಾ । 
ಭವ । ರೋಗವೃತ್ತಿ ವಿ | ರಾಗ ಕುಂಭಜ | 
ಯೋಗೀಂದ್ರ ತೋಷಣ | ಭೋಗೀಂದ್ರ ಭೂಷಣ ೫ 


೪೫. ಜಗದೀಶ ಪ್ರಾರ್ಥನೆ 
(ರಾಗ-ಜುಂಜೋಟಿ ತಾಳ-ಅಷ್ಟ) 


ದೇವ ರಕ್ಷಿಸೆಮ್ಮನು ಜಗದೀಶನೇ । 
ಲೋಕ | ರಕ್ಷಕ ದುರಿತವಿನಾಶನೇ । 


ದೇವರಕ್ಷಿಸೆಮ್ಮನು ಜಗದೀಶನೇ ॥ ಪಲ್ಲ ॥ 
ಅನುದಿನ ನಿನ್ನನು । ನೆನೆವ ಸದ್ಭಕುತರ । 

ಮನದಿಷ್ಟವೀವ ಮಹಾತ್ಮನೇ । ದೇವ Wen 
ನೀನೋರ್ವನಲ್ಲದೆ | ದೀನರ ಪೊರೆವಭಿ । 

ಮಾನಿಗಳಾರು ತ್ರಿಲೋಕದಿ । ದೇವ ॥೨॥ 


ಅಪರಾಧಿಯಾದರು | ಜಪಿಸಿದರವನನ್ನು । 
ಕೃಪೆಯಿಂದ ಕಾಯ್ವ ಕೃಪಾಳುವೇ ದೇವ Il A 


ರಸೋವೈಸಃ ೨೬೫% 


ನಿನ್ನ ಸುಗುಣಗಣ । ವನ್ನು ವರ್ಣನೆಗೈಯೆ | 


ಲಿನ್ನು ನಾನರಿಯೆನು ಸ್ವಾಮಿಯೇ ದೇವ Wn 
ಕಿರುಮುನೀಶ್ವರಗಾಗಿ | ಕರುಣದದಿಂದಲಿನಾಗ । 
ಪುರದೊಳೆಸೆವಲಿಂಗ ಮೂರ್ತಿಯೇ । ದೇವ ೫ 


೪೬. ಲಿಂಗೇಶ್ವರ ಪ್ರಾರ್ಥನೆ 
(ರಾಗ-ಕಲ್ಯಾಣಿ  ತಾಳ-೮ದಿ) 


ಪಾಲಿಸೆಮ್ಮನು | ಫಾಲನಯನ ವಿಶ್ವ । 
ಪಾಲಲಿಂಗೇಶ್ವರನೇ ॥ ಪಲ್ಲ ॥ 


ಭುವನೈಕ ನಾಯಕ । ಭೂತಿ ಪ್ರದಾಯಕ । 

ದಿವಿಜ ಸನ್ನುತ ಚರಣ । 

ರವಿಕೋಟಿ ಕಿರಣವಿರಾಜಿತ ಹಿಮಗಿರಿ । 

ಭವೆಯ ಸುಪ್ರಿಯ ಕಾಂತ ಭಸ್ಮ ವಿಲೇಪನ WO 


ಕಾಲ ಕಂಧರ ಸರ್ವ । ಕಾಮಿತ ದಾಯಕ । 

ಕಾಲಭಯ ವಿನಾಶನೇ । 

ಕಾಲತ್ರಯದ ಮೂಲ ಕಾರಣ ಹರ ಸರ್ವ । 

ಕಾಲ ತ್ರಿಲೋಕದ | ಕಾವ ಕರುಣ ನಿಧಿ ॥೨॥ 
ಪನ್ನಗಭೂಷಣ । ಪತಿತ ಪಾವನ ಸರ್ವ | 

ಸನ್ನುತ ಸುಚರಿತನೇ । 

ಚಿನ್ಮಯ ರೂಪ ವಿಚಿತ್ರ ವಿಗ್ರಹ ದಗ್ಗ | 

ಮನ್ಮಥ ಶಶಧರ ಮೌಲಿ ಮಹೇಶ್ವರ ॥೩॥ 


ದಕ್ಷ ಮುಖಾಂತಕ | ದನುಜ ಪೂಜಿತ ದಗ್ಹ । 

ಪಕ್ಷಿವಾಹನ ಸಖನೇ । 

ಅಕ್ಷಯಾತ್ಮಕ ಜಗದಾನಂದ ಸಜ್ಜನ 

ರಕ್ಷಕ ಶೂಲ ವಿರಾಜಿತ ಪಾಣಿಯೆ Ww © 


ಭೀಮ ವಿಕ್ರಮ ಭಕ್ತ | ಭೀತಿ ಭಂಜನ ಸರ್ವ । 

ಸ್ವಾಮಿ ಸದಾಶಿವನೇ । 

ಪ್ರೇಮದಿ ಜಗವನು | ಪೊರೆವ ಪರಾತ್ತರ । 

ಭೂಮಿಗುತ್ತಮನಾದ ಬಹುಲ ಪುರೇಶ್ವರ ೫ 


೨೭೬ 


೪೭. ಮಹಾಲಿಂಗಭಾವ ಪ್ರಶ್ನೆ 
(ರಾಗ-ಮೋಹನ ತಾಳ-ಅಷ್ಟ 


ಎಂಥವನಯ್ಯ ನೀನು । ಮಹಾಲಿಂಗ । 
ಎಂಥವನಯ್ಯ ನೀನು ಎಂಥವನಯ್ಯ ನಿ। 
ನ್ನಂತರಂಗವನರಿ । ವಂತೆ 
ಬೋಧಿಸದೆನ್ನನಿಂತೇಕೆ ದಣಿಸುವೆ 


ಮೂರನೆಯದರಿಂದ । ಮೂರನ್ನು ಸುಡುವನೊ । 
ಮೂರನೆಯದರಿಂದ ಪೊರೆವವನೋ 
ಮೂರನೆಯದನಪ । ಹಾರಗೈವಾತನೊ | 
ಮೂರನೆಯವನೆಂದು | ಸೇರಿಕೊಂಬಾತನೊ । 
ಮೂರೊಳುಗ್ರವಿಕಾರನಾದವನೊ । 
ಸರ್ವಾನುಗಮ್ಯದ | ಮೂರರೊಳಗ- 
ವಿಕಾರನಾದವನೊ | ಕೀನಾಶನಾಶನ | 

ವೀರ ವಿಶ್ವಾ | ಕಾರ ಕಲುಷ ವಿ | ದೂರ 
ಕುಜನಕು | ಠಾರ ಪರಹಿತ | ಕಾರ ಪರಮೋ | 
ದಾರ ಪತಿತೋ । ದ್ಧಾರ 

ಧೀರ ಕು । ಮಾರ ಜನಕನೆ 


ಅರುವರ ವಶವಾಗಿ | ಯೆರಡರೊಳೊಂದಕ್ಕೆ | 
ಮರುಳಾದ ಖಲರಿಗಿಷ್ಟವನೀವನೋ | 
ಅರುವರಗೆಲಿದೊಂದ | ಜರದೆರಡನೆಯದ | 
ನರಸುವರಿಷ್ಟದ । ವರವನ್ನು ಕೊಡುವನೊ । 
ಯೆರಡನೆರಡರೊಳೆರಡ ನೀವವನೋ | 

ಆವುದನು ಕೊಡದನ್ಕರಿಗೆ ನೀ ಗೋಚರಿಸದಿರುವವನೋ | 
ಸಚರಾಚರಾರ್ಜಿತ । ಚರಣ ರವಿಶತಕಿರಣ 

ಶಂಕರ | ಕರುಣನಿಧಿನಿರ್ಮರಣ ನಿರ್ಮಲ | 

ಕರಣ ಭವಭಯ । ಹರಣ ಭುವನೋ | 

ದ್ದರಣ ಭುಜಗಾ । ಭರಣ ರುದನೆ 


ವಿಧವಿಧಗಂಧಲೇ । ಪದಲಿ ಸರ್ವಾಭರ । 
ಣದಲುಮೆ ಸಹಿತ ಕೈಲಾಸದಲಿ | 


ಯಕ್ಷಲೋಕ 
ಉಲ 


॥ ಅನುಪಲ್ಲ ॥ 
೧೧ 


WO 


೨2 


ರಸೋವೈಸಃ ೨೭೭ 


ವಿಧಿಯಿಂದದಿರ್ಪನೊ ಮಸ । ಣದಲಿ ಭಸ್ಮದ 

ಲೇಪ | ನದಲಿ ದಿಗಂಬರಾಂ | ಗದಲಿ 

ವರ್ತಿಸುವನೊ । ಅದುಭುತಾಕಾರದಲಿ 

ನರ್ತಿಪನೋ । ನಿನ್ನಡಿಯ ಭಜಕರ । 

ಹೃದಯ ಪಂಕೇ | ಜದಲಿವರ್ತಿಪನೋ । 

ವರದಾ ಭಯಂಕರ । ತ್ರಿದಶನುತಜಿತ । 

ಮದನ ಸರ್ವಾ । ಭ್ಯುದಯ ಸೌಖ್ಯ | ಪ್ರದ 

ಮಹಾಜನ | ವಿದಿತ ಬಹುಲ ಪು । ರದಲಿ 

ನೆಲಸಿಹ | ವಿಧಿನಮಿತಪದ | ಪದುಮಲಿಂಗನೆ I 


೪೮. ಲಿಂಗೇಶ್ವರ ಕೀರ್ತನೆ 
(ರಾಗ-ಭೈರವಿ ತಾಳ-ಏಕ) 


ಭಜನೆಯ ಮಾಡಿರೊ । ಭಯ ಹರನ । 
ತ್ರಿಜಗದೊಡೆಯ ಲಿಂಗೇಶ್ವರನ ॥ ಪಲ್ಲ ॥ 


ಜನ್ಮಜರಾಮೃತಿವರ್ಜಿತನ 

ಸನ್ಮುನಿಜನ ಹ್ಯದಯಾರ್ಚಿತನ । 

ಮನ್ಮಥ ಜನಕ ಸುಪೂಜಿತನ । 

ಚೆನ್ಮಯ ರೂಪ ವಿರಾಜಿತನ WO 


ಕಾಮಿತ ವರಗಳನೀವವನ | 

ಪ್ರೇಮದಿ ಭಕುತರ ಕಾವವನ । 

ನಾಮ ಸಹಸ್ರ ವಿಶೇಷಿತನ । 

ಭೀಮಭುಜ೦ಗ ವಿಭೂಷಿತನ ॥೨॥ 


ಅಹಿತ ಜನಾವಳಿ ಭೀಕರನ । 

ಮಿಹಿರ ಸಹಸ್ರ ವಿಭಾಕರನ । 

ಮಹಿಮಾನ್ವಿತ ಪರಮೇಶ್ವರನ । 

ಬಹುಲಪುರದ ಲಿಂಗೇಶ್ವರನ la 


೨೭೮ ಯಕ್ಷಲೋಕ 


ರ್ಳ. ಮಹಾಲಿಂಗಾಷ್ಟಕ 
(ರಾಗ-ಧನ್ಯಾಸಿ ತಾಳ-ಅಷ್ಟ 


ಅಭಯವ ನೀಯೆನಗೆ । ಮಹಾಲಿಂಗ | 
ಅಭಯವ ನೀಯೆನಗೆ ॥ ಪಲ್ಲ ॥ 


ಅಭಯವನೀಯೆನ । ಗಭವ ಮಹಾಲಿಂಗ 
ತ್ರಿಭವನ ಪಾಲನ । ವಿಭವ ಮಹಾಲಿಂಗ ॥ ಅನುಪಲ್ಲ ॥ 


ಭೋಗಂಗಳೆಲ್ಲವ । ಭೋಗಿಸುವುದರಲ್ಲಿ । 
ರೋಗದಭಯವೆಂಬರದರಿಂದಲಿ | 

ರೋಗದ ಭೀತಿಯುಂ । ಟಾಗಿ ಹಾಳಾಗುವ | 

ಭೋಗವನೆನಗೀಯ ಬೇಡ ಮಹಾಲಿಂಗ [Neon 


ಕುಲದಲ್ಲಿ ಚ್ಯುತಿನಾಶ । ಗಳ ಭಯಧನದಲ್ಲಿ । 

ಖಲನ್ಯಪ ಭಯವೆಂಬರದರಿಂದಲಿ । 

ಕುಲನಾಶಚ್ಯುತಿ ಭಯ । ಖಲನೃಪಭಯವುಳ್ಳ | 

ಕುಲಧನಗಳನೀಯ ಬೇಡ ಮಹಾಲಿಂಗ ॥೨॥ 


ಮಾನವ ಹೊಂದಿ ಸು । ಮ್ಮಾನದಿಂದಿರುವರೆ | 

ದೀನರ ಭಯವೆಂಬರದರಿಂದಲಿ । 

ದೈನ್ಯವರ್ಗದ ಭಯ | ತಾನಾಗಿ ತಗಲುವ | 

ಮಾನವನೆನಗೀಯ ಬೇಡ ಮಹಾಲಿಂಗ ॥೩॥ 


ಬಲದಲ್ಲಿ ರಿಪುಭಯ । ಚೆಲುವ ರೂಪಕೆ ಮುಪ್ಪು | 

ತಲೆದೋರ್ವ ಭಯವೆಂಬಬರದರಿಂದಲಿ । 

ಸಲೆರಿಪು ಭಯ ಮುಪ್ಪು ತಲೆದೋರ್ವ ಭಯಳಳ್ಳ | 
ಬಲರೂಪಗಳನೀಯಬೇಡ ಮಹಾಲಿಂಗ ॥೪॥ 


ಶ್ರುತಿ ಶಾಸ್ತ್ರಗಳಲಿ ಪಂ । ಡಿತನಾದರದರಲ್ಲಿ | 

ಪ್ರತಿವಾದಿ ಭಯವೆಂಬರದರಿಂದಲಿ | 

ಪ್ರತಿವಾದಿಗಳ ಭಯ । ಸತತ ಸಂಭವಿಸುವ | 

ಶುತಿ ಶಾಸ್ತ್ರಗಳನೀಯಬೇಡ ಮಹಾಲಿಂಗ ॥1೫॥ 


ಶಿಷ್ಟ ಸದ್ಗುಣೆಯಾಗಿ । ಸೃಷ್ಟಿಯೊಳಿರುವರೆ | 
ದುಷ್ಟರ ಭಯವೆಂಬರದರಿಂದಲಿ । 


ರಸೋವೈಸಃ ೨೭೯ 


ದುಷ್ಪರ ಭಯದಿಂದ । ಕೆಟ್ಟು ಬಿಟ್ಟಗಲುವ । 
ಶಿಷ್ಟ ಗುಣವನೀಯಬೇಡ ಮಹಾಲಿಂಗ ॥೬॥ 


ಕಾಯಬಲದೊಳಿರ್ದ | ರಾಯಮರಾಯನ | 

ಬಾಯಿಯ ಭಯವೆಂಬರದರಿಂದಲಿ | 

ಆ ಯಮರಾಯನ । ಬಾಯಿಯ ಭಯವುಳ್ಳ | 

ಕಾಯವನೆನಗೀಯಬೇಡ ಮಹಾಲಿಂಗ We 


ಪೊಡವಿಯೊಳಗೆ ಭಯ । ದೊಡನಿರ್ಪುದೆಲ್ಲವು । 

ಕಡೆಗೆ ವೈರಾಗ್ಯವೊ೦ದಭಯವೆಂದು | 

ನುಡಿವರದನು ಬೇಗ । ಕೊಡು ಬೇಡಿಕೊಂಬೆನು । 
ಗುಡಿದೇವಸ್ಥಾನದದೊಳೆಸೆವ ಮಹಾಲಿಂಗ ul 


೫೦. ಮನೋಬೋಧೆ 
(ರಾಗ-ನವರೋಜು ತಾಳ-ಏಕ) 


ಮನವೇ ನೀ ಮರುಳಾಗದಿರೂ । ಯೆನ | 
ಗನುಗುಣವಾಗದೆ ಪೋಗದಿರೊ ॥ ಪಲ್ಲ ॥ 


ಜ್ಞಾನಕೆ ವಿಘ್ನವ ತಾರದಿರು । ಗುಣ | 

ಹೀನರ ಮೈತ್ರಿಗೆ ಸೇರದಿರು 

ಹಾನಿಯ ವೃದ್ಧಿಯ । ಮಾನಾ ಮಾನವ 

ನೇನನು ನಿನ್ನಲಿನಿಲಿಸದಿರು Wen 


ಪರರೈಶ್ವರ್ಯಕೆ ನೋಯದಿರು । 

ಮೇ। ಣ್ವರರಿಗೆ ಪೀಡೆಯನೀಯದಿರು । 

ಪರರನು ತನ್ನವೊ । ಲರಿವ ಸುಧರ್ಮದ | 

ಸರಣಿಯನಗಲಿದು ನಡೆಯದಿರು ॥೨॥ 


ಭೇದದ ಮಾರ್ಗವ ಹಿಡಿಯದಿರು । 

ದು । ರ್ವಾದ ವಿಚಾರವ ನುಡಿಯದಿರು । 

ಸಾಧುಗಳುಸಿರುವ । ಮಾಧುರ್ಯದ ಸದು । 

ಬೋಧೆಯನೆಲ್ಲವ ಮೂರದಿರು ॥೩॥ 


೨೮೦ 


ಅತ್ಯಭಿಲಾಷೆಯ ಮಾಡದಿರು | ದು । ಷ್ಠತ್ಯದ 
ಮಾತುಗಳಾಡದಿರು । 

ನಿತ್ಯಾತ್ಮನನಿಜ | ನಿತ್ಯಾನಂದನ 

ನಿತ್ಯವು ಭಜನೆಯ ಮಾಡುತಿರು 


ಈ ಶಾರೀರವನಂಬದಿರು | ಮಹದಾಶೆಯೊಳಿದರಲಿ 


ತುಂಬದಿರು | ಕೇಶವ ಸಖನಪ | ರೇಶನ 
ಬಹುಲಪು | ರೀಶನ ಚರಣವನಗಲದಿರು 


೫೧. ಸುಖ ದುಃಖ ವಿಚಾರ 
(ರಾಗ-ನಾದನಾಮಕ್ರಿಯೆ ತಾಳ-ಏಕ) 


ಅರಿಯಾದೇ | ಕೆಡಬೇಡಾ ಮನವೇ । 
ಸುಖ ದುಃಖಗಳನು | ಅರಿಯಾದೆ । 
ಕೆಡಬೇಡಾ ಮನವೇ 


ಸಿರಿತನವನು ಧರಿಸಿರುವದು ದುಃಖವು । 
ತಿರಿದುಂಬುವ ಬಾಳಿಕೆಯೂ ದುಃಖವು | 
ಯೆರಡೂ ಸಮವೆಂದೆಣಿಸುವದೇ ಸುಖವು | 
ಸುಖದುಃಖಗಳನು 


ಅನ್ಯಜನಾಶ್ರಿತನಹುದೂ ದುಃಖವು । 
ಅನ್ಕರನಾಶ್ರಯಿಸುವದೂ ದುಃಖವು | 
ಇನ್ನೇನೆರಡೂ ಸಮವೆಂಬುದೆ ಸುಖವು । 
ಸುಖದುಃಖಗಳನು 


ನಾರೀಸುತ ಗೃಹ । ಭಾಗ್ಯವು ದುಃಖವು । 
ಯಾರಿಲ್ಲದ ಜೀವನವೂ ದುಃಖವು । 
ಸೇರಿದರೆರಡೂ ಸಮವೆಂಬುದೆ ಸುಖವು । 
ಸುಖದುಃಖಗಳನು 


ಹೊಂದಿದ ದೇಹವ | ಹೊರೆವುದು ದುಃಖವು । 
ಮುಂದಿದರಾಶೆಯ ತೊರೆವುದೆ ದುಃಖವು | 
ಬಂದುದು ಸಮವೆಂದೆಣಿಸುವದೇ ಸುಖವು । 
ಸುಖದುಃಖಗಳನು 


ಯಕ್ಷಲೋಕ 
ಉಲ 


WS 


೫ ॥ 


WO 


॥೨॥ 


॥೩॥ 


॥1೪॥ 


ರಸೋವೈಸಃ ೨೮೧ 


ಸಂಗತವಾಗುವ ಸಕಲವು ತನಗೆಂ | 

ಬಂಗವೆ ದುಃಖವು ನಿತ್ಯ ನಿರಂಜನ । 

ಲಿಂಗನ ಚರಣದೊಳಿರಿಸುವದೇ ಸುಖವು ॥ 

ಸುಖದುಃಖಗಳನು I 5 


೫೨. ಹರಿವಿಭೂತಿ ವರ್ಣನೆ 
(ರಾಗ-ಮೋಹನ ತಾಳ-ಅಷ್ಟ 


ನೀನೆ ಸರ್ವೋತ್ತಮನೂ । ಜನಾರ್ದನ । 
ನೀನೆ ಸರ್ವೋತ್ತಮನೂ ॥ ಪಲ್ಲ ॥ 


ನೀನೆ ಸರ್ವೋತ್ತಮ । ಸಾನುರಾಗದಲಿ ಸು । 
ಜ್ಞಾನವನೀಯೊ ನಿ | ತ್ಯಾನಂದ ರೂಪನೆ ॥ 
ಜೀವಕೋಟಿಯಲಿರುವಾತ್ಮನು ನೀನೇ 

ಭೂ | ತಾವಳಿಯಾದಿ ಮಧ್ಯಾಂತಗಳು | 

ದೇವ ನೀನಾದಿತ್ಕರಲಿ ವಿಷ್ಣು ಬೆಳಕಿನ । 
ಭಾವಂಗಳಲಿ ಭಾನುವರ ಮರುದ್ದಣದಿ ವಿ । 

ಶ್ರಾವ ವೀರ ಮರೀಚಿಭಗಣದಲಿ । 

ನೀನಮೃತಕರ ವೇ । ದಾವಳಿಯಲುರು ಸಾಮ 
ವಿಬುಧರಲಿ | ನೀನಿಂದನಿಂದ್ರಿಯ | 

ಭಾವಗಳಲಿ ಮನಸ್ಸು ನೀ ಭೂ | ತಾವಳಿಯಲುರು 
ಚೇತನವು ರು । ದ್ರಾವಳಿಯಲಾ ಶಂಕರನು 

ಕರು | ಣಾವನಧಿ ಕಮನೀಯ ಮೂರ್ತಿಯೆ WN 


ಹರಿಯೆ ನೀ ಯಕ್ಷ ರಾಕ್ಷಸರಲ್ಲಿ ಧನದನು । 
ವರವಸುಗಣದಲ್ಲಿ ಪಾವಕನು । 

ಗಿರಿಗಳೊಳಗೆ ಮೇರುಗಿರಿ ಪುರೋಹಿತರಲ್ಲಿ । 
ಸುರಗುರು ಸೇನಾನಿಗಳಲಿ ಕುಮಾರನು । 
ಸರಸಿಗಳಲಂಬುಧಿ ಮಹರ್ಷಿಗಳ । 

ವರ್ಗದಲಿ ಭೃಗುವಾ । ಕ್ಷರಣಿಯೊಳಗೋಂಕಾರ 
ಯಜ್ಞಗಳಾ | ವರ್ಗದಲಿ ಜಪ ಸು। 


೨೮೨ 


ಸ್ಥಿರ ಪದಾರ್ಥಗಳಲಿ ಹಿಮಾಲಯ । 
ತರುಗಳೊಳಗಶ್ವತ್ಛ ವೃಕ್ಷವು 
ಸುರಮುನಿಗಳಲ ಜಿ ಗಂ | 
ಧರುವರಲಿ ನೀ ಚಿತ್ರರಥನಿಹೆ 


ಅರಿಯೆ ಸಿದ್ಧರಲಿ ನೀ ಕಪಿಲನಶ್ವಗಳಲ್ಲಿ । 
ಗುರುತರದುಚ್ಚೈಶ್ರವಸ್ಸೇ ನೀನು । 
ಕರಿಗಳಲೈರಾವತವು ನರರಲಿ ನೃಪ । 
ಸರುವಾಯುಧಗಳಲ್ಲಿ ವಜ್ರ ಧೇನುಗಳಲ್ಲಿ । 
ಸುರಪಶುವೆ ನೀ ಪ್ರಜನ ಕಂದರ್ಪ । 

ನೀ ಸರ್ಪಗಳಲು | ತ್ಕರುಷ ವಾಸುಕಿ । 
ಸುರುಚಿರದೊಳಿರ್ಪಾ | ನಾಗರೊಳನಂತನು | 
ತರದೊಳಾಯಾದೋನಿಕರದಲಿ | 

ವರುಣ ಪಿತೃ್ಯಗಳಲರ್ಯಮನುನಿಜ । 
ವರಿದು ನಿಯಮಿಸುವರಲಿಯಮ ದನು । 
ಜರಲಿ ನೀ ಪ್ರಹ್ಲಾದನಾಗಿಹೆ 


ಮೊದಲೆಣಿಸುವರಲ್ಲಿ ಕಾಲನೀ ಮೃಗನಿಕ । 

ರದಲಿ ಮೃಗೇಂದನು ಖಗಗಳಲಿ । 

ಚದುರ ಖಗೇಶ್ವರ ವೇಗಿಗಳಲಿ ವಾಯು । 
ಪದುಮಾಕ್ಷನೀ "ಶಸ್ತ್ರಧರರಲ್ಲಿ ರಾಮನು | 

ವಿದಿತ ಜಲಚರ ಮತ್ತ ರಾಶಿಯಲಿ | 

ನೀ ಮಕರ ಮತ್ತಾ ನದಿಗಳಲಿ ನೀ ಗಂಗೆ ಸೃಷ್ಟಿಯಲಿ | 
ನೀನಾದಿ ಮಧ್ಯವು । ತುದಿಯು ವಿದ್ಯಾವಳಿಯೊಳ 
ಧ್ಯಾತ್ಮದ ಮಹತ್ತರ ವಿದ್ಯೆವಾದಿಪ | 

ಬುಧರೊಳೊಪ್ಪುವ ವಾದವೇ ನೀ | 

ನುದಧಿಶಯನ ಶರಣ್ಯಶೇಖರ 


ದೀನ ವತ್ಸಲನೆ ಶುದ್ಧಾಕ್ಷರಾವಳಿಯಲ್ಲಿ । 

ನೀನಕಾರವು ಸಮಾಸಗಳೊಳಗೆ | 

ನೀನೆದ್ವಂದ್ವವು ಮಗುಳಕ್ಷಯ ಕಾಲವು | 

ನೀನೇ ಸದ್ವಿಶ್ವತೋಮುಖನು ವಿಧಾತೃವು | 

ನೀನೆ ಸರ್ವವಿನಾಶಕಾರಣನು । ಮುಂದಿನ ಸಮುದ್ಧವ | 


ಯಕ್ಷಲೋಕ 
ಉಲ 


॥೨॥ 


WA 


WS 


ರಸೋವೈಸಃ ೨೮೩ 


ನೀನೆ ಸರ್ವೊೋತ್ಪತ್ತಿ ಕಾರಣನು । 

ನಾರಿಯರ ಪೆಸರಲಿ । ನೀನೆ ಕೀರ್ತಿ ಶ್ರೀ ಸರಸ್ವತಿ । 

ನೀನೆ ಸ್ಮತಿ ಧೃತಿ ಬುದ್ಧಿ ಕ್ಷಮೆಯರು । 

ನೀನೆ ಸಕಲವು ನೀನೆ ಸರ್ವ ಮ | 

ಹಾನುಭಾವನು ದೇವ ದೇವನು ೫ 


ಮಿಗೆ ಸಾಮಗಳಲಿ ಬೃಹತ್ಸಾಮನೀ ಛಂದ । 

ಸ್ಪುಗಳಲ್ಲಿ ಗಾಯತ್ರಿ ಮಾಸ೦ಗಳ । 

ಬಗೆಯಲ್ಲಿ ಮಾರ್ಗಶೀರ್ಷವೆ ನೀನು ಸಕಲ 

ಯ । ತುಗಳೊಳ್ಳಸಂತವಂಚಕರಲ್ಲಿ ದ್ಯೂತವು | 

ನಗಧರನೆ ತೇಜಸ್ವಿ ತೇಜಗಳು । ವೃಷ್ಟಿ ಕುಲದಲಿ । 

ಸುಗುಣ ಕೃಷ್ಣನು ಪಾ೦ಡುಸುತರಲಿ ವಿಗಡ 

ಪಾರ್ಥನೆ ನೀನು ಮುನಿಮೌ । ಳಿಗಳಲಮಲ 

ವ್ಯಾಸಮುನಿ ಸುಕ । ವಿಗಳಲಗ್ರಣಿ ಶುಕ್ರನಾಗಿಹೆ ॥೬॥ 


ತಿಳಿಯೆ ದಂಡಿಸುವರ ದಂಡಜಿಗೀಷುಗ | ಗಳಲಿ 
ನೀತಿ ಗುಹ್ಯಂಗಳಲಿ ಮೌನವು । 
ಸಲೆಸುಜ್ಞಾನಿಗಳಲ್ಲಿ ಜ್ಞಾನವೇ ನೀ ಭೂತಗಳಲಿ 
ರ್ದಬೀಜವೆ ನೀನು ನಿನ್ನನು ಹೊರ | 
ತುಳಿವುದಿಲ್ಲ ಚರಾಚರಂಗಳಲಿ । 

ನಿನ್ನೊಳಗೆ ಜನಿಸುವು । ದಳಿವುದುಳಿವುದು 

ನಿನ್ನ ನಟನೆಯಲಿ | ನಿನ್ನಯ ವಿಭೂತಿಯ | 
ನೆಲೆಯನರಿಯೆನುತ್ಥಾನಪುರದಲಿ | 

ನೆಲಸಿ ಭಕ್ತಾವಳಿಯ ಪಾಲಿಪ । 

ಜಲಜ ಲೋಚನ ದೇವ ಕರುಣಾ | 

ಜಲಧಿ ಲಿಂಗೇಶ್ವರನ ಮಿತ್ರನೆ ॥1೭॥ 


೫೩. ವೈರಾಗ್ಯಬೋಧೆ 
(ರಾಗ-ಗೌರೀಮನೋಹರ ತಾಳ-ಏಕ) 


ಭಾರಿಯ ಬಳಲಿಕೆ | ತೀರದೂ ಸಂ | 
ಸಾರವು ಸುಖವನು ತೋರದು ॥ ಪಲ್ಲ ॥ 


೨೮೪ ಯಕ್ಷಲೋಕ 


ಆಶೆಯಿಂಗಳಿಸಿದ । ರಾಶಿ ಭಂಗಾರವು । 
ನಾಶವ ತಪ್ಪಿಸಲಾರದು । ಪ್ರಾಸಾದವಧಿಕ 
ವಿ | ಶೇಷದ ಮನೆಧನ । ಕೋಶವು ಬೆನ್ನಿಗೆ ಬಾರದು (Wen 


ತಾಯಿ ತಂದೆಯು ನಮ್ಮ | ದಾಯಾದ 

ಸುತಸಮು | ದಾಯವು ಸಂಗಡಬಾರದು । 

ಮಾಯಾ ಪ್ರಪಂಚ ಮಹಾಯಾಸಗಳು ದೀ | 

ರ್ಫಾಯುಷ್ಯವನು ಕೊಡಲಾರವು ॥೨॥ 


ನನ್ನದು ನಾನೆಂಬ । ಭಿನ್ನ ಭಾವನೆಯಿದು | 

ಚಿನ್ನಯನೊಲುಮೆಯ ತೋರದು । 

ಜನ್ಮಜರಾಮೃತಿ | ಯೆನ್ನುವ ದುಃಖಗ । ಳನ್ನು 

ನಿವಾರಿಸಲಾರದು ॥೩॥ 


ಸುಂದರ ದೇಹದ । ಚಂದದಲಂಕ್ಕತಿ | 
ಯೆಂದಿಗು ಸುಗತಿಯ ತೋರದು । 
ಹೊಂದಿದ ಯವ್ವನ | ದಿಂದ 


ಶೋಭಿಸುವುದ | ರಿಂದಾವ ಪುಣ್ಯವು ಬಾರದು un 
ಚಿತ್ತ ನಿಷ್ಕಾಮದ । ಕೃತ್ಯದಿ೦ದಲ್ಲದೆ | 

ಸ್ಪಸ್ಥತೆಗೊದಗುತಬಾರದು । 

ಶಕ್ತ ಲಿಂಗೇಶನ । ಭಕ್ತಿಯಿಲ್ಲದೆ । 

ಮುಕ್ತಿಯ ಮಾರ್ಗವು ಸಿಕ್ಕದು 1೫॥ 


೫೪. ಮನಃಶ್ರಮ ವರ್ಣನೆ 
(ರಾಗ-ಧನ್ಯಾಸಿ ತಾಳ-ಏಕ) 


ಭಾರಿಯ ಸಂಕಟ ಬಂದರು ಪಾಪಾ । 


ಚಾರಕೆ ಚಿತ್ತವು ಸೇರದು ॥ ಪಲ್ಲ ॥ 
ನಾರಾಯಣ ನೀನೆನ್ನನು ದಣಿಸುವ । 
ಕಾರಣವಾವುದೊ ತೋರದು ॥ ಅನುಪಲ್ಲ ॥ 


ಬಡಜನರಿಗೆಲ್ಲರಿಗುಪಕರಿಸಲು ಮನ । 
ವಡಿಗಡಿಗುದಿಸುತಲೀರ್ಪುದು । 


ರಸೋವೈಸಃ ೨೮೫ 


ಕಡೆಯೊಳಶಕ್ತಿಯ ದೆಸೆಯಲಿ ಜಾಡ್ಕದಿ । 
ಕೆಡದೊಡನಳಲುತಲೀರ್ಪುದು WOW 


ಬೇಡುವರಿಗೆ ಬೇಕಾದ ಪದಾರ್ಥವ । 

ನೀಡುವ ಮನ ಬರುತೀರ್ಪುದು । 

ನೀಡುವ ಕೃತಿಗನುಕೂಲವನೆನ್ನಲಿ । 

ನೋಡದೆ ನೋಯುತಲೀರ್ಪದು ।॥೨॥ 


ಪರರಾಪತ್ತನು । ಪರಿಹರಿಸಲು ಮನ । 

ವರಳಿ ವಿಕಾಶಿಸುತೀರ್ಪುದು । 

ಪರಿಹರಿಸುವ ಸಾಮರ್ಥ್ಯವು ಸಾಲದೆ । 

ಕರಗುತ ಕಂಗೆಡುತೀರ್ಪುದು la 


ಸತ್ಯದೊಳೆಲ್ಲರು ನಡೆವಂತೆಸಗುವ | 

ಕೃತ್ಯಕೆ ಮನ ಬರುತೀರ್ಪುದು । 

ಮಿಥ್ಯಾದೃಷ್ಟಿಯ ಮೂಡರಿಗಂಜುತ । 

ನಿತ್ಯವು ನರಳುತಲೀರ್ಪದು WP 


ಪಾತಕಿಗಳಿಗೆ ಸು | ನೀತಿಯ ಕಲಿಸುವ । 

ರೀತಿಗೆ ಮನ ಬರುತೀರ್ಪುದು । 

ಮಾತನು ಕೇಳದ । ದೂರ್ತರ ದೆಸೆಯಲಿ । 
ಭೀತಿಯೊಳಳುಕುತಲೀರ್ಪದು WE 


ಎಲ್ಲರನೈಕ್ಕತೆಗೊಂದಿಸುವರೆಮನ | 

ನಿಲ್ಲುತ ನಿಗುಚುತಲೀರ್ಪುದು 

ಸಲ್ಲದಹಂಕೃತಿಯಲಿ ಹೊಡೆದಾಡುವ 

ಖಿಲ್ಲರಿಗಂಜುತಲೀರ್ಪುದು WE 


ಇನ್ನಾದರು ನಾನಳವಳಿದುಸುರುವ । 

ದೈನ್ಯೋಕ್ತಿಯನಿದನಾಲಿಸೋ | 

ಚಿನ್ಮಯ ಶಿವಲಿಂಗೇಶ್ವರ ಮಿತ್ರನೆ | 

ಯೆನ್ನನು ಕರುಣದಿ ಪಾಲಿಸೋ we 


೨೮೬ ಯಕ್ಷಲೋಕ 


೫೫. ಗುರುಬೋಧ ವರ್ಣನೆ 
(ರಾಗ-ಕಾಪಿ ತಾಳ-ಅಷ್ಟ 


ಗುರುವನ್ನು ಭಜಿಸು ಭಕ್ತಿಯಲಿ । ಆತ | 
ನೊರೆವನು ಸಕಲ ತತ್ವವನು ಪ್ರೀತಿಯಲಿ | 
ಗುರುವನ್ನು ಭಜಿಸು ಭಕ್ತಿಯಲಿ ॥ ಪಲ್ಲಾನುಪಲ್ಲ ॥ 


ಗುರುವೇ ತ್ರಿಮೂರ್ತಿಗಳೆಂದು । 

ಅಂಥಾ । ಗುರುವಿಂದಧಿಕ ದೈವವಿಲ್ಲ ಬೇರೆಂದು । 
ಗುರುವೇತಜಗವೆಲ್ಲವೆಂದು | ಪೇಳು । 

ತ್ತಿರುವರು ಜ್ಞಾನವಂತರುಮನದಂದು lO 


ಒಂದರಿಂದೊಂದು | ಸಂಜನಿಪ | ಐವ । 

ರಿಂದಾವತನು ಕರಿಯಲಿ ಭವವೆನಿಪ । 

ಸಿಂಧುವದಾಂಟಿಸಿ ತುರಿಯ । ಗತಿ | 

ಗೊಂದಿಸುವನು ನಿನ್ನನಾ ಗುರುವರಿಯ ॥೨॥ 


ಎಲ್ಲರೊಳೊಂದೊಂದರೊಳಗೆ | 

ಇರ್ಪು । ದೆಲ್ಲವಾವೊ೦ದು ಕಾಣದು ಕಂಡವರಿಗೆ । 

ಎಲ್ಲವು ನಾಶವಾಗುವುದು । ಇದನೆಲ್ಲವನೊರೆವನು 

ಗುರು ನಿನಗೊಲಿದು ೩ 


ಮೂರರಿಂದಾವರ್ತವಾಗಿ । ಮೂರು 

ಮೂರು ಕಾಯಗಳನು ಧರಿಸುತ್ತಾ ಹೋಗಿ । 

ಮೂರರಿಂಬರುವ ದುಃಖವನು । 

ಪರಿ । ಹಾರವ ಮಾಡುವನಾ ಗುರುವರನು WS 


ಮೂರರ ವರ್ಗದ ಭೋಗ | ಪೂರ್ಣ | 

ತೀರಿದ ಮೇಲೆ ನಾಲ್ಕನೆಯದು ಯೋಗ | 

ತೋರುವದದು ನಿತ್ಯಾನಂದ । ಈ ವಿ। ಚಾರ 

ವನೊರೆವನು ಗುರುವೊಲವಿಂದ !೫॥ 


ಮೂರನಾವರಿಸಿಕೊಂಡೊಂದು । ವಸ್ತು | 

ವೀರೈದಂಗುಲ ದೂರ ಮೇಲೆ ತಾನಿಂದು । 

ತೋರದಿರ್ದಂಥವಸ್ತುವನು | ತಾನು । 

ತೋರಿಸುವನು ನಿನಗಾ ಗುರುವರನು WE 


ರಸೋವೈಸಃ ೨೮೭ 


ಒಳಗಿನ ಹಗೆಗಳಿಲ್ಲೆನಿಸಿ | ಆತ್ಮ | 

ದೊಳಗಿರ್ದ ಬಂಧುಗಳರುವರು ವೆರಸಿ 

ಒಳಗಿದ್ದ ವಸ್ತುವನರಸಿ । ಕಂಡು | 

ತಿಳಿವಂತೆ ಗುರು ಪೇಳುವನು ದಯವೆರಸಿ we 
ಸಂಸಾರ ಸ್ವಪ್ನ ವಿಚಾರ । ಪರ | ಹಿಂಸೆ 

ರಕ್ಷಣೆಗಳ ಹೇತು ಶರೀರ । 

ಹಿಂಸೆಗಾಗದೆ ಯೋಗಗಳಿಗೆ | ಆಗು । 

ವಂಶವೆಲ್ಲವ ಗುರು ಪೇಳ್ಗನು ನಿನಗೆ ॥೮॥ 


ತಲೆಯಡಿ ಬುಡವು ಮೇಲಾಗಿ । ಬುಡ ತಲೆಗಳ್ಗೆ 

ಶಾಖೆಗಳ್‌ ಪಸರಿಸಿದ್ದಾಗಿ । 

ಬೆಳದಶ್ವತ್ಫವನಿಲ್ಲಿ ಕಡಿದು । ನಿನ್ನ | 

ನಿಳಯಕ್ಕೆದುವದನ್ನು ಗುರು ಪೇಳ್ವನೊಲಿದು ॥೯॥ 


ಫಲವೆರಡೆಂಟು ಶಾಖೆಗಳು | ರಸ । ಗಳು 

ನಾಲ್ಕು ಹತ್ತೆಲೆಯೆರಡು ಪಕ್ಷಿಗಳು । 

ಬಲವಾದ ಬೇರು ಮೂರಿರುವ | 

ವೃಕ್ಷದೊಳಗಿರುವೊ೦ದನು ಗುರು ನಿನಗೊರೆವ ।೧೦॥ 


ನಾನಿದು ನನಗೆಂಬ ಭಾವ | ಹೋಗಿ | 

ನೀನದು ನಿನಗೆಂಬ ಪರಿಶುದ್ಧಭಾವ | 

ತಾನಾಗಿ ಜನಿಸುವಂದವನು | ತೋರಿ | 

ಯಾನಂದ ಗಾ | ಣಿಸುವನು ಗುರುವರನು [Ween 


ಭ್ರಾಂತಿಯೆಲ್ಲವ ಪರಿಹರಿಸಿ । ನಿನ್ನ । ಸ್ವಾಂತದಿ ಸು 
ಜ್ಞಾನ ದೀಪವನಿರಿಸಿ | ಶಾಂತಮಹಾಲಿಂಗನೊಳಗೆ | 
ಸೇರು | ವಂತೆ ಮಾಡುವನೊಲಿದಾ ಗುರು ನಿನಗೆ ॥೧೨॥। 


೫೬. ಶ್ರೀ ನಾರಾಯಣ ಕೀರ್ತನೆ 
(ರಾಗ-ಭೂಪಾಳಿ ತಾಳ-ಆದಿ) 


ನಾರಾಯಣ ನರಕಾರಿ ನಿತ್ಯಾನಂದ । 
ಕಾರಣ ದುರಿತ ನಿವಾರಣನೇ ॥ ಪಲ್ಲ ॥ 


೨೮೮ ಯಕ್ಷಲೋಕ 


ಘೋರರೂಪದೊಳೆನ್ನ | ಶಾರೀರದೊಳಗಿರ್ಪ । 
ವೈರಿಗಳನು ಕೊಂದು | 
ತೋರು ಸದ್ಧತಿಯನು ॥ ಅನುಪಲ್ಲ ॥ 


ಕಾಮ ಕ್ರೋಧಗಳೆಂಬ ಖಳರು ಸಂತತ ಸರ್ವ । 
ಸಾಮಾನ್ಯ ಭಾವವ ಕೆಡಿಸುವರು । 
ಕಾಮ ಕ್ರೋಧಗಳೆಂಬ ವೈರಿಗಳನು ಕೊಂದು | 


ಪ್ರೇಮದಿ ಪೊರೆಯೆನ್ನ ಪಂಕಜ ನಯನನೆ WO 
ಲೋಭ ಮೋಹಗಳು ಮುಂಬರಿದು ಸದಾಚಾರ । 
ಶೋಭೆಯನಳಿಸುತ್ತಲಿಹರೆನ್ನೊಳು । 

ಲೋಭ ಮೋಹಗಳನ್ನು ಮುರಿದು ನೀನೆನ್ನಮ | 

ನೋಭಯವನು ಪರಿಹರಿಸು ಪರೇಶನೆ ೨ 


ಮದಮತ್ತರಗಳೆಂಬರಿಪುಗಳು ಬೆಳೆದೆನ್ನ । 

ಹೃದಯ ಶುದ್ಧಿಯನಪಹರಿಸುವರು 

ಮದಮತ್ನರಗಳನ್ನು । ಮರ್ದಿಸಿ ಸಲಹೆನ್ನ । 

ಪದುಮನಾಭನೆ ಪದ್ಮಪೀಠನ ಜನಕನೆ ॥೩॥ 


ನಾನಿದು ನನಗೆಂಬಹಂಕಾರ ತರುವನು । 

ಬೇರು ಸಹಿತ ಕಿತ್ತು ಬಿಸುಡು ಬೇಗ । 

ನಾನಲ್ಲ ನೀನೆಲ್ಲ ನನಗಲ್ಲ ನಿನಗೆಂಬ । 

ಜ್ಞಾನವನೀಯೊ ಜನಾರ್ದನ ಸ್ವಾಮಿಯೆ © 


ಸಂಗದೋಷಂಗಳೆಲ್ಲವ ಸದೆಬಡಿದು ನಿ । 

ನ್ನಂಘಿಯ ಸೇವೆಯ ನೀಯೆನಗೆ । 

ಮಾಂಗಲ್ಯ ಮೂರ್ತಿ ಮಾರಮಣರಾಜಿತ ಶಿವ । 

ಲಿಂಗನ ಸಖನೆ ವೈಕುಂಠಪುರೇಶನೆ I ೫ 


೫೭. ಇಂದ್ರಸಭಾ ನಾಟ್ಯ ವರ್ಣನೆ 
(ರಾಗ-ಕಲ್ಯಾಣಿ  ತಾಳ-೮ದಿ) 


ಆಡಿದರಮರರ ಸಭೆಯೊಳಗೆ । 
ಊರ್ವಶಿ ಮುಖಗಣಿಕೆಯ । 
ರಾಡಿದರಮರರ ಸಭೆಯೊಳಗೆ ॥ ಪಲ್ಲ ॥ 


ರಸೋವೈಸಃ ೨೮೯ 


ಕೂಡೆ ತಾಳ ಮರ್ದಳಾದಿಗಳು ದನಿ | 
ಮಾಡೆ ತೈಕತೈ ತರುಣುತಯೆನುತಿರೆ ॥ ಅನುಪಲ್ಲ ॥ 


ಇಂದು ಮಂಡಲವ । ನಿಂದಿಸುವಾನನದ । 

ಲಾವಣ್ಯವ ತೋರುತ | ಸುಂದರಾವಯವ | 

ದಿಂದೊಗೆವಂಬುಜದ । ಗಂಧವನೀಕ್ಷಕ । 

ವೃಂದಕೆ ಕವಿಸುತ | ಮುಂದಭಿನಯಿಸುತ । 

ಹಿಂದಡಿಯಿರಿಸುತ | ದೇಂದ ದಾಂದ ತತ್ತ | 

ಧೀಗಣಕಡ್ಡಕ । ತರಿಕಿಟ ಕಡ್ತಕ । 

ದೊಂದೋಂದೋಂ | ಯಂಬುದಕಡಿಯಿರಿಸುತ WO 


ವರಶಿರೋರತುನ | ಕರಕಂಠಾಭರಣ | 

ಮೇಣ್ಮಕರಸುಕುಂಡಲ | ಚರಣ ನೂಪುರಾದ್ಯುರು 

ಭೂಷಣ ಕಿರಣ | ಮೆರೆಯಲು ಮಂಜುಲ । 

ಸರಿಗಮಪದನಿ । ಸ್ವರದಿಪಿಕಾಳಿಯ । 

ಜರೆವುತ ಮರೆವುತ । ತರಿಕು । ಧಿರಿಕು । 

ತಕ್ಕುಧಿಕ್ಕು । ತದಿಗಿಣ ತರಿತದಿನ್ನ । 

ಯಂಬುದಕಡಿಯಿರಿಸುತ ॥೨॥ 


ಭೃಂಗಕುಂತಲ ಭು | ಜಂಗಮವೇಣಿಯಲಿ । 

ಸುಭ್ರೂಲತೆಯಲಿ ಸಾರಂಗ ನೇತ್ರಗಳ । 

ತುಂಗ ಕುಚಂಗಳಲಿ | ಅಂಗಜನರಸಿಯ | 

ಭಂಗಿಪರೂಪದ ಮಂಗಲೆಯರು ಶಿವ | ಲಿಂಗನ 

ಸ್ಮರಿಸುತ । ತೋಂಗ ತೋಂಗ ತತ್ತೋಂಗ | 

ತದಿನತ | ಳ೦ಗ ಧೋಂಗಯಂಬುದಕಡಿಯಿರಿಸುತ ॥೩॥ 


೫೮. ಶ್ರೀ ಜನಾರ್ದನ ಕೀರ್ತನೆ 
(ರಾಗ-ಧನ್ಯಾಸಿ ತಾಳ-ಏಕ) 


ಪಾಹಿ ಜನಾರ್ದನ । ಪಾಹಿ ಜನಾರ್ದನ । 
ಪಾಹಿ ಜಗ೦ತಿ ಜನಾರ್ದನಾ ॥ ಪಲ ॥ 


ಪಾಹಿ ಪರಾತ್ಮಾನ೦ದ ಜಗತ್ರಯ | 
ಮೋಹನ ಮೂರ್ತಿ ಜನಾರ್ದನ ॥ ಅನುಪಲ್ಲ ॥ 


೨೯೦ 


ಅರ್ಜುನ ಸಾರಥಿ ಸುಗುಣ ಜನಾರ್ದನ । 
ದುರ್ಜನ ವೈರಿ ಜನಾರ್ದನಾ । 
ಊರ್ಜಿತ ಮಾಯಾ ಮಾನುಷ ವಿಗ್ರಹ । 
ನಿರ್ಜರ ಸೇವ್ಯ ಜನಾರ್ದನಾ । 


ಆನತ ಬಾಂಧವ ದೇವ ಜನಾರ್ದನ । 
ದೀನೋದ್ಧಾರ ಜನಾರ್ದನಾ । 
ನಾನಾರೂಪ ನಿರಾಮಯ ನಿರುಪಮ | 
ದಾನವ ಮಥನ ಜನಾರ್ದನಾ 


ಇಂದ್ರಾವರಜವರೇಣ್ಯ ಜನಾರ್ದನ । 
ನಂದಕುಮಾರ ಜನಾರ್ದನಾ । 
ಇಂದೀವರವರ ಪೂರ್ಣ ವಿರಾಜಿತ | 
ಸುಂದರ ಮೂರ್ತಿ ಜನಾರ್ದನಾ । 


ಕಂಸಾರಾತಿ ಕೃಪಾಳು ಜನಾರ್ದನ । 
ಸಂಶಯ ರಹಿತ ಜನಾರ್ದನಾ । 
ಹಂಸಾ ಹಿಂಸಾ ಚರಿತ ಜನಾಶ್ರಿತ । 
ವಂಶೋದ್ದಾರ ಜನಾರ್ದನಾ 


ಗೋವರ್ಧನ ಧರ ಧೀರ ಜನಾರ್ದನ । 
ಪಾವನ ಪಾದ ಜನಾರ್ದನಾ । 
ಕೈವಲ್ಯದ ಕಾರುಣ್ಯ ಮಹಾರ್ಣವ | 
ದೇವೋದ್ದಾಮ ಜನಾರ್ದನಾ 


ವಾರಿಜನೇತ್ರಗಭೀರ ಜನಾರ್ದನ । 
ಧೀರೋದಾರ ಜನಾರ್ದನಾ । 
ಪಾರಾವಾರ ನಿಕಾಯ ನಿರಾಶ್ರಯ | 
ನೀರಜ ನಾಭ ಜನಾರ್ದನಾ 


ಲಕ್ಷ್ಮೀಕಾಂತ ಮಹಾಂತ ಜನಾರ್ದನ । 
ಪಕ್ಷಿವರೂಢ ಜನಾರ್ದನಾ । 

ರಾಕ್ಷಸ ವಂಶಾರಣ್ಯೋಚ್ಛೇದನ | 
ದೀಕ್ಷಾಚಾರ್ಯ ಜನಾರ್ದನಾ 


ಶ್ರೀಕರ ಶಾಂತಾಕಾರ ಜನಾರ್ದನ । 


ಯಕ್ಷಲೋಕ 
ಉಲ 


WO 


॥೨॥ 


WA 


॥1೪॥ 


15 


WE 


Wa 


ರಸೋವೈಸಃ ೨೯೧ 


ಶೋಕ ವಿದೂರ ಜನಾರ್ದನಾ | 
ಏಕಾನೇಕ ಸಮೂಕ ಪರಾಕ್ರಮ | 
ಲೋಕೋದ್ಧಾರ ಜನಾರ್ದನಾ । uw ೮ 


ಸಚರಾಚರಚೈತನ್ಯ ಜನಾರ್ದನ 

ಸುಚರಿತ ಸುಖದ ಜನಾರ್ದನಾ । 

ಅಚಲಾಭಾರ ವಿನಾಶನ ಶಾಶ್ವತ | 

ರುಚಿರಾಕಾರ ಜನಾರ್ದನಾ we 


ಸತ್ಯ ಪರಾಯಣ ವರದ ಜನಾರ್ದನ । 

ಸತ್ಯ ನಿಧಾನ ಜನಾರ್ದನಾ । 

ನಿತ್ಯಾನಂದ ನಿರಂಜನ ನಿರ್ಮಲ | 

ವರ್ತನ ವೀರ ಜನಾರ್ದನಾ ॥೧೦॥। 


ಮಂಗಲ ಮೂರ್ತಿ ಮುಕುಂದ ಜನಾರ್ದನ । 

ಸಂಗತ ಸಕಲ ಜನಾರ್ದನಾ | 

ಗ೦ಗಾಪಿತರುತ್ಥಾನ ಪುರೇಶ್ವರ | 

ಲಿಂಗಾರಾಧ್ಯ ಜನಾರ್ದನಾ IW ೧೧ 1 


೫೯. ದಶಾವತಾರ ಕೀರ್ತನೆ 
(ರಾಗ-ಆನಂದಭೈರವಿ ತಾಳ-ಅಷ್ಟ 


ವೈಕುಂಠ ವಾಸಾ । ಗೋವಿಂದಾ | ಹರಿ | 
ವರದ ಲಕ್ಷ್ಮೀಶಾ । ಗೋವಿಂದಾ ॥ ಪಲ್ಲ ॥ 


ವೈಕುಂಠ ವಾಸಾ । ವರದ ಲಕ್ಷ್ಮೀಶಾ । 
ಶೋಕ ವಿನಾಶಾ । ಗೋವಿಂದಾ ॥ ಅನುಪಲ್ಲ ॥ 


ಮತ್ಸ್ಯಾವತಾರೀ | ಗೋವಿಂದಾ | ಹರಿ | 

ಮಧುಕೈಟಭಾರೀ ಗೋವಿಂದಾ | 

ಮತ್ಸ್ಯಾವತಾರೀ | ಮಧುಕೈಟಭಾರೀ 

ಸತ್ಯವಿಚಾರೀ ಗೋವಿಂದಾ 2 


ಕೂರ್ಮಸ್ವರೂಪಾ | ಗೋವಿಂದಾ | ಹರಿ । 
ಕುಜನ ದುರಾಪಾ । ಗೋವಿಂದಾ । 


೨೯೨ ಯಕ್ಷಲೋಕ 


ಕೂರ್ಮಸ್ವರೂಪಾ | ಕುಜನ ದುರಾಪಾ | 
ಕರ್ಮನಿರ್ಲೇಪಾ ಗೋವಿಂದಾ ॥೨॥ 


ವಾರಾಹ ರೂಪಾ । ಗೋವಿಂದಾ | ಹರಿ । 

ವಂಶ ಪ್ರದೀಪಾ ಗೋವಿಂದಾ । 

ವಾರಾಹ ರೂಪಾ | ವಂಶ ಪುದೀಪಾ । 

ವೀರ ಪ್ರತಾಪಾ । ಗೋವಿಂದಾ IN 


ನರಸಿಂಹ ಮೂರ್ತಿ । ಗೋವಿಂದಾ | ಹರಿ । 

ನರ ನಾಟ್ಯವರ್ತಿೀ ಗೋವಿಂದಾ । 

ನರಸಿಂಹ ಮೂರ್ತಿ | ನರನಾಟ್ಯವರ್ತಿೀ | 

ಕರುಣಾ ಸಂಪೂರ್ತೀ ಗೋವಿಂದಾ Wl © 


ವಾಮನಾಕಾರಾ | ಗೋವಿಂದಾ । ಹರಿ | 

ವಾರ್ತ ಶರೀರಾ । ಗೋವಿಂದಾ । 

ವಾಮನಾಕಾರಾ | ವಾರ್ತಶರೀರಾ | 

ನಾಮ ವಿಸ್ತಾರಾ । ಗೋವಿಂದಾ uN 


ಕ್ಷತ್ರ ಸಂಹಾರೀ । ಗೋವಿಂದಾ | ಹರಿ | 

ಕ್ಷಿತಿ ಭಾರ ಹಾರೀ । ಗೋವಿಂದಾ । 

ಕತ್ರ ಸಂಹಾರೀ । ಕಿತಿ ಭಾರ ಹಾರೀ । 

pe ಬ 

ರಾತ್ರಿಂಚರಾರೀ । ಗೋವಿಂದಾ ॥೬॥ 


ರಾಮಾವತಾರೀ | ಗೋವಿಂದಾ | ಹರಿ | 

ರಾವಣ ವೈರೀ | ಗೋವಿಂದಾ । 

ರಾಮಾವತಾರೀ । ರಾವಣ ವೈರಿ 

ಸ್ವಾಮೂ ಸತ್ಕಾರೀ | ಗೋವಿಂದಾ WEN 


ನಂದಕುಮಾರಾ ಗೋವಿಂದಾ | ಹರಿ | 

ನವನೀತ ಚೋರಾ । ಗೋವಿಂದಾ । 

ನಂದಕುಮಾರಾ | ನವನೀತ ಚೋರಾ | 

ಸಿಂಧು ಗಂಭೀರಾ | ಗೋವಿಂದಾ ul 


ಬೌದ್ದಾವತಾರೀ | ಗೋವಿಂದಾ । ಹರಿ | 
ಭವ ಭೀತಿ ಹಾರೀ | ಗೋವಿಂದಾ । 


ರಸೋವೈಸಃ ೨೯೩ 


ಬೌದ್ಧಾವತಾರೀ | ಭವ ಭೀತಿ ಹಾರೀ | 
ಸದ್ದರ್ಮಚಾರೀ ಗೋವಿಂದಾ WE 


ಕಲ್ಕಿಸ್ವರೂಪಾ | ಗೋವಿಂದಾ | ಹರಿ | 
ಕಲುಷ ನಿರ್ಲೇಪಾ । ಗೋವಿಂದಾ । 
ಕಲ್ಕಿಸ್ವರೂಪಾ | ಕಲುಷ ನಿರ್ಲೇಪಾ | 


ಕರ್ಕಶ ಚಾಪಾ । ಗೋವಿಂದಾ ೧೦ ॥ 


ಸರ್ವಾವತಾರಾ । ಗೋವಿಂದಾ । ಹರಿ । 
ಸರ್ವ ಪ್ರಕಾರಾ । ಗೋವಿಂದಾ । 
ಸರ್ವಾವತಾರಾ | ಸರ್ವ ಪಕಾರಾ | 


ಸರ್ವಾಧಿಕಾರಾ । ಗೋವಿಂದಾ ॥1೧೧॥ 


ಮಾಂಗಲ್ಯ ಗಾತ್ರಾ | ಗೋವಿಂದಾ | ಹರಿ | 
ಮಂತ್ರ ಪವಿತ್ರಾ | ಗೋವಿಂದಾ । 
ಮಾಂಗಲ್ಯ ಗಾತ್ರಾ | ಮಂತ್ರ ಪವಿತ್ರಾ | 


ಲಿಂಗೇಶಮಿತ್ರಾ । ಗೋವಿಂದಾ ೧೨ ॥ 


೬೦. ಅಷ್ಟಾಕ್ಷರೀ ಕೀರ್ತನೆ 
(ರಾಗ-ಕೀರವಾಣಿ ತಾಳ-ಬಏಕ) 


ಪಾಹಿಪಾವನೆ ಮೂಕಾಂಬಿಕೇ । ಸಿಂಹ । 
ವಾಹಿನಿ ಭುವನ ಜನಾಂಬಿಕೇ ॥ ಪಲ್ಲ ॥ 


ಓಂಕಾರಾತ್ಯಿಕೆ ದೇವಿ ಶಂಕರೀ । ಚಾರು | 
ಪಂಕೇಜಮುಖಿ ಭಕ್ತಕಿ೦ಕರೀ । 
ಸತ್ಯ ಸಂಕಲ್ಪ ಕಾರಿಣಿ | ಸರ್ವ ವಿಚಾರಿಣಿ | WO 


ನವರತ್ನ ರಾಜಿವಿರಾಜಿತೇ | ದೇವಿ । 
ದಿವಿಜೇಂದ್ರ ಮುಖಸುರ ಪೂಜಿತೇ । 
ಸರ್ವ । ಭುವನೈಕನಾಯಕಿ | ಭೂತಿ ಪ್ರದಾಯಕಿ ॥೨॥ 


ಮೋಕ್ಷ ಪ್ರದೇ ಪರಮೇಶ್ವರೀ । ವೀರ | 
ದಕ್ಷಾತ್ಮಜೇ ಜಗದೀಶ್ವರೀ | 
ಲೋಕ | ರಕ್ಷೆ ದಯಾಕರಿ । ರಾಜರಾಜೇಶ್ವರಿ Il A 1 


೨೯೪ ಯಕ್ಷಲೋಕ 


ನಾಗೇಂದ್ರ ಗಮನ ವಿಲಾಸಿನೀ । ದಿವ್ಯ | 
ಭೋಗೀಂದ್ರ ವೇಣಿ ಸುವಾಸಿನೀ । 
ರೂಪೆ । ರಾಗಲೋಭಾದಿ ವಿರಹಿತೇ ಮಹಾದೇವಿ Wu © 


ರಾಜೀವ ಶೋಖೆತಲೋಚನೇ । ಶೈಲ | 
ರಾಜನಂದಿನಿ | ಪಾಪ ವಿಮೋಚನೇ ಶಕ್ತ | 
ಬೀಜಾಂತ ಕಾರಿಣಿ ಭವಭೀತಿ ಹಾರಿಣಿ 5 


ಯಜ್ಞ ಪೂಜಿತೆ ಲೋಕಪಾವನೇ । 

ಸರ್ವಸುಜ್ಞ ಸನ್ನುತೆ ವಿಶ್ವಜೀವನೇ | 

ತತ್ವ | ವಿಜ್ಞಾನ ಗೋಚರೆ | 

ವಿಮಲೆ ಸದಾಚಾರೇ ॥೬॥ 


ಣಾಚರ ಶುಂಭ ವಿನಾಶಿನೀ । ದುಷ್ಟ । 
ನೀಚ ಮರ್ದಿನಿ ಸುಪಕಾಶಿನಿ । ಚಿತ್ತ | 
ವಾಚಾತಿಗತ ಮೂರ್ತಿ । ವರದೇ ಪಾವನ ಕೀರ್ತಿ Wa 


ಯತಿ ವೀರ ಸಮುದಯ ಸೇವಿತೇ । ಪುಣ್ಯ । 
ಕಥನೇ ಲಿಂಗೇಶ್ವರ ಜೀವಿತೇ । ಸರ್ವ । 
ನುತ ಕೋಲಪುರ ವಾಸೆ । ಸೌಮಿನಿ ಜಾಭಾಸೆ uC 


೬೧. ಗೋಪಾಲಕೃಷ್ಣ ಕೀರ್ತನೆ 
(ರಾಗ-ರೇಗುಪ್ತಿ ತಾಳ-ಅಷ್ಟು 


ಗೋಪಾಲಕೃಷ್ಣ ನೀನೂ | 
ಯಾವನು ನೀನ್ನ ರೂಪವನರಿಯೆ ನಾನೂ ॥ ಪಲ್ತ ॥ 


ಗೋಪಾಲ ನಿನ್ನ ಸ್ವರೂಪವನರಿಯೆನು | 

ಗೋಪಿ ಕುಮಾರನೆ ಪಾಪವಿದೂರನೆ ॥ 

ಬೇಡಿದ್ದನೀವನೊ । ಬೇಡದೆ ಕೊಡುವನೊ | 

ಮಾಡಿ ಮಾಡಿಸದೆ ನೀ ನೋಡುತಿರ್ಪಾತನೊ । 

ನೋಡದೆ ನಲಿವವನೋ । ಸಕಲವನ್ನು ಕೂಡಿಕೊಂಡಲೆವವನೋ । 
ಸಮಸ್ತವನಾಡಿಸುವವನೊ ನೀ | ನಾಡುವಾತನೊ ಮತ್ತೆ | 

ಕೇಡನೀವನೊ ಕೇಡಿ । ಗೀಡಾಗುವಾತನೊ Wen 


ರಸೋವೈಸಃ ೨೯೫ 


ಕೊಲುವ ಮಹಾತ್ಮನೊ | ಕೊಲಿಸಿಕೊಂಬನೊ ಮತ್ತೆ | 

ಕೊಲದೆ ಕೊಲಿಸದೆ ನೀನಿಲುವಾತನೊ | 

ಬಳಲಿಸುವಾತನೊ ಬಳಲುವಾತನೊ | 

ಮತ್ತೆ ಬಳಲಿಸಿ ಬಳಲದೆ ಜ್ವಲಿಸುತ್ತಿರ್ಪಾತನೊ | 

ಒಲಿವಾತನೋ ನೀನು | ಎಂತವರಿಗೂ 

ಒಲಿಯದಿರ್ಪಾತನೇನೊ । ಏಕಾಂಗದಿ ಚಲಿಸುತ್ತಿರ್ಪಾತನೊ 
ಹಲವಂಗವನು ತಾಳಿ ಚಲಿಸುವವನೊ । 

ನಿನ್ನ ನೆಲೆಯನರಿಯೆನಯ್ಯ ೨ 


ನಿನ್ನ ಗರ್ಭದೊಳೆಲ್ಲವನ್ನಿಟ್ಟು ಕೊಂಬನೊ । 

ನಿನ್ನನೆಲ್ಲರೊಳು ನಿಲ್ಲಿಸುವಾತನೊ । ಜನ್ಮವ೦ತನೊ ಮತ್ತೆ 
ಜನ್ಮಜರಾಮೃತ್ಯುವನ್ನು ಹೊಂದದ ನಿತ್ಯ | 

ಚಿನ್ನಯಮೂರ್ತಿಯೊ ನಿನ್ನಂದವೆಲ್ಲವನು ಬೋದಿಪುದೆನ । 
ಗಿನ್ನಾದರೆಯೂ ನೀನು ಸಂತತ ಸರ್ವ । 

ಸನ್ನುತ ಕೃಷಿಪುರವನ್ನು ಪಾಲಿಸುವ 

ನಿರ್ಭಿನ್ನ ಲಿಂಗೇಶನ ಸನ್ಮಿತ್ರ ಕೃಷ್ಣನ WAN 


೬೨. ನೀತಿಶಾಸ್ತ್ರ 
ke) 
(ಭರ್ತೃಹರಿಯ ನೀತಿ ಶ್ಲೋಕಗಳಿಂದ ಭಾಮಿನೀ ಷಟ್ಪದಿ ರೂಪಕ್ಕೆ ಅನುವಾದ ಮಾಡಿದ್ದು) 


(ಭಾಮಿನೀ ಷಟ್ಟದಿ) 


ಕ್ಲಾಂತಿಸುತನವಿನಾಶಿಯಾಗಿ ನಿ । 

ತಾಂತ ರಕ್ಷಾ ದಕ್ಷತೆಯೊಳ । 

ಭ್ರಾಂತನಾಗಿರೆ ಬೇರೆ ಕವಚವದೇಕೆ ರಕ್ಷಣೆಗೇ । 

ಶಾಂತಿಯನು ಸದೆಬಡಿವುತಲೆದು । 

ಶ್ವಾಂತ ಕೋಪಜ್ವಲನವಿರಲು ಮ । 

ಹಾಂತ ಶತ್ರುಗಳೇಕೆ ನಿಜತನು ದಹನ ಕೃತಿಗೆಂದ IO 


ಸತ್ಯಮಾತ್ರಕೆ ಸಮಯಕೊದಗುತ । 
ನಿತ್ಯವಿಷ್ಟಾರ್ಥವನು ಕೊಡುತಿರ 

ಲತ್ಯಧಿಕ ದುಸ್ತರ ತಪೋವೃತ್ತಿಯಲಿ ಫಲವೇನು | 
ಸತ್ಯ ಶುಚಿ ಮಾನಸ ಪುರಾತನ 


೨೯೬ 


ಯಕ್ಷಲೋಕ 
ಉಲ 


ಕೃತ್ಯಕಲ್ಮಷಗಳನು ತೊಳೆವರೆ 


ಭೃತ್ಯನಂತಿರೆ ಮತ್ತೆ ತೀರ್ಥಸ್ನಾನವೇಕೆಂದ ॥೨॥ 


ದುಷ್ಟ ಲೋಭ ವ್ಯಾಘ್ರ ಕರ್ಮ ವಿ । 

ಶಿಷ್ಟ ಪುಣ್ಯಪಯಸ್ವಿನಿಯ ಬೆ। 

ನಟ್ಟಿ ಮುರಿವರೆ ಮನೆಯೊಳಿರೆ ದುರ್ಗುಣಗಳಿನ್ನೇಕೆ । 

ಕೆಟ್ಟು ಕೆಳಗಿಳಿವುದಕೆ ನೀತಿ 

ಭ್ರಷ್ಟ ಪೈಶುನ್ಯತ್ವ ಪಥ ಮು । 

ತ್ಕ ಮಾಗಿರಲಿತರ ಪಾತಕ ಕೋಟಿಯಾಕೆಂದ ॥೩॥ 


ಜೋರರಿಗೆ ನೀಚರಿಗೆ ಮೇಣಪ | 

ಹಾರಿಗಳಿಗದು ಗೋಚರಿಸು ಕು । 

ಬೇರನಧಿಕೃತಿಗಾಗಧಿಕ ತ್ಯಾಗ ಭೋಗದಲಿ ॥ 

ತೀರದಭಿವರ್ದಿಪುದು ನಿಧನವ । 

ಸೇರದಾ ಕಲ್ಪಾಂತಗಳಲಿ ಗ 

ಭೀರ ವಿದ್ಯಾನಾಮದಂತರ್ಧನ ಧರಿತ್ರಿಯಲಿ WS 


ಅರಿಯಲಂತರ್ಧನವದಕ್ಷಯ | 

ಸುರಮಹೇರುವಂತೆ ಮನೆಯೊಳ | 

ಗಿರಲು ಮಗುಳಿನ್ನುಳಿದ ಧನರಾಶಿಯಲಿ ಫಲವೇನು 9 
ತೆರಹುಗೊಡದಪಕೀರ್ತಿ ಕಾಮಿನಿ । 

ಕರವಿಡಿದುಕೊಂಡಿರ್ದರಾತನ 

ಮರಣಕಿನ್ನಾಮೃತ್ಯು ದೇವತೆಯೇಕೆ ಹೇಳೆಂದ ೫ 


ಇನಿಕನಾಗೀರ್ವಾಣ ಭಾಷಾಂ 

ಗನೆಯೊಳುದಿಸಿದ ನೀತಿ ವಚನಗ 

ಳೆನಿಪ ಸ೦ತತಿಗಳಲಿ ಮನ್ಮನ ಸತಿಯಪೇಕ್ಟೆಯಲೀ ॥ 

ಮನವೊಲಿದು ಕರ್ನಾಟಕದ ಭಾ 

ಮಿನಿಯ ಛಂದೋಲಂಕೃತಿಯ ಮಂ । 

ಡನವ ಮಾಡಿದೆ ಲಿ೦ಂಗಮೂರ್ತಿಯ ಸುಪ್ರಸಾದದಲೀ ॥೬॥ 


೬೩. ಮಂಗಲ ಪದಗಳು 
(ರಾಗ-ರೇಗುಪ್ತಿ ತಾಳ-ಏಕ) 
೧ 


ಮಂಗಲಂ ಜಯ | ಮಂಗಲಂ ಶುಭ | 
ಮಂಗಲಂ ಭವತು 


ಮಂಗಲಂ ಶುಭಮುತ್ತಮೋತ್ತಮ । 
ಮಂಗಲಂ ಭವತು 


ಸರ್ವಲೋಕ ವಿಕಾಶ ಪೂರಣ । 
ಸರ್ವತೋಮುಖತೇ ॥ 


ಅಂಬಿಕೇ ಸೌಭಾಗ್ಯ ಸಂಕಲಿ । 
ತಾಮಬುಜಾಂಬಕಿತೇ | 

ಕಂಬು ಕಂಧರಿ ಕಾಮ ರೂಪಿಣಿ ॥ 
ಶುಂಭ ಮರ್ದಿನಿತೇ ॥ 


ವಾರಿಜಾಸನ ಜನಕ ಜನಿಮೃತಿ | 
ದೂರ ಮಾಧವತೇ | 

ನಾರದಾದಿ ಮುನೀಂದನುತ ಪದ | 
ವಾರಿಜದ್ವಯತೇ ॥ 


ದಂತಿವದನ ಮನೋಜ್ಯ ಕಾಯ ಮ। 
ಹಾಂತ ಸದ್ಗುಣತೇ | 

ಚಿ೦ತಿತ ಪ್ರದ ಚಾರು ಮತಿ ಜಿತ । 
ಕಂತು ಸಾಯಕತೇ ॥ 


ಅಂಗಜಾಂತಕ ವರಶಿರೋಧೃತ । 
ಗಂಗ ಶಂಕರತೇ | 
ಮ೦ಗಲಾತ್ಮಕ ಲೋಚನತ್ರಯ | 
ಲಿಂಗ ನಿರ್ಮಲತೇ ॥ 


೨೯೩೬ 


॥ ಅನುಪಲ್ಲ ॥ 
ap 


WO 1 


॥೨॥ 


WA 


॥1೪॥ 


I 


೨೯೮ ಯಕ್ಷಲೋಕ 


ವಿ 
(ರಾಗ-ರೇಗುಪ್ತಿ ತಾಳ-ಅಷ್ಟು 


ಮಂಗಲಂ ಮಂಗಲಂ | ಸಂತತ ಜಯ | 
ಮಂಗಲಂ ಮಂಗಲಂ ॥ ಪಲ್ಲ ॥ 


ಕರುಣಸಾಗರ ಕಮನೀಯ ವಿಗಹನಿಗೆ । 

ಪರಮ ಪಾವನ ಪತಿತೋದ್ಧಾರಗೇ | 

ದುರಿತ ಮಹಾರಣ್ಯ ದಾವಾಗ್ನಿ ರೂಪಗೆ । 

ಪರಹಿತಕಾರಿ ಪರಾತ್ತರ ತತ್ಪಗೆ (Wen 


ಭಕುತ ಕಿಂಕರನಿಗೆ ಭವಭಯ ಹರನಿಗೆ । 

ಸಕಲದೇವಾಳಿ ಸನ್ನುತಿ ಪಾತ್ರಗೇ । 

ಪ್ರಕಟಿತ ಲೋಕ ಪ್ರಮಾಣ ಪುರುಷನಿಗೆ । 

ಮುಕುತಿದಾಯಕನಿಗೆ | 

ಮೂಜಗದೊಡೆಯಗೆ ॥1೨॥ 


ಚಿನುಮಯ ರೂಪಗೆ | ಘನಸುಪ್ರತಾಪಗೆ । 
ಜನನಜರಾಮೃತಿ ವರ್ಜಿತಗೇ | 


ಇನಕೋಟಿ ಕಿರಣಗೆ । ಮುನಿನುತ ಚರಣಗೆ । 
ಜನಿತ ಜಗತ್ರಯ ಜೀವ ಜೀವನಿಗೆ ॥೩॥ 


೩ 
(ರಾಗ-ಪೂರ್ವಿ ತಾಳ-ಮಟ್ಟಿ) 


ಮಂಗಲಂ ಮಹಾಮನೋಜ್ಞ । 

ಲಿಂಗರೂಪದೀಶಗೇ । 

ಲಿಂಗರೂಪದೀಶಗೇ | ವ । 

ರಾಂಗ ಮಾರ ನಾಶಗೆ ॥ ಪಲ್ಲ॥ 


ಸುಗತಿದಾಯಕನಿಗೆ ಸಕಲ । 

ದಿಗಧಿಪಾಲ ಪಾಲಗೆ । 

ನಿಗಮ ವಿತತಿ ವಿನುತ ಪಾದ । 

ಯುಗಲ ಕಾಲ ಕಾಲಗೆ ॥ [Wen 


ರಸೋವೈಸಃ ೨೯೯ 


ಮಿತ್ರಶೀತಕರ ಕೃಶಾನು । 

ನೇತ್ರ ದೇವ ದೇವಗೆ । 

ಮಿತ್ರಕೋಟ ಕಿರಣ ವಿಶ್ವ । 

ಸೂತ್ರ ಜೀವ ಜೀವಗೆ ॥ ॥೨॥ 


ಪರದಯಾಂಬು ನಿಧಿಗೆ ಪೂತ । 

ಚರಿತ ಚಾರು ಮೂರ್ತಿಗೆ । 

ಪರಶಿತೈಕನಿಧಿಗನಾದಿ 

ಪುರುಷ ಪುಣ್ಯ ಕೀರ್ತಿಗೆ ॥ la 


ಭಕ್ತವತ್ಸಲಂಗೆ ಸರ್ವ | 

ಶಕ್ತ ಸರ್ವ ಭದಗೆ । 

ಭಕ್ತ ವಾಂಛಿತ ಪ್ರದಂಗೆ | 

ಮುಕ್ತಿನಾಥ ರುದಗೆ ॥ 1೪॥ 


ಅಹಿಭೂಷಣಂಗೆ ಭಂಗ । 

ರಹಿತ ಸುಪಕಾಶಗೆ । 

ಅಹಿತ ದರ್ಪನಾಶಕನಿಗೆ । 

ಬಹುಲ ನಗರದೀಶಗೆ ೫ 


೪ 
(ರಾಗ-ಮೋಹನ ತಾಳ-ಅಷ್ಟ 


ಮಂಗಲಂ ಮಂಗಲಂ ಹರಿಹರರಿಗೆ | 
ಮಂಗಲಂ ಮಂಗಲಂ ॥ ಪಲ ॥ 


ಮಂಗಲ ಮಂಗಲ ಹರಿ ಹರರಿಗೆ ಜಯ । 
ಮಂಗಲ ಮಂಗಲ ಮುರಹರಗೆ ಪುರಹರಗೆ 
ಜಯ ಜಯ ॥ ಅನುಪಲ್ಲ ॥ 


ಹರುಷವನೀವ ಹಲಾಯುಧಾನುಜನಿಗೆ । 

ಪುರುಷಾರ್ಥವೀವ ಪುರಾರಾತಿಗೆ । 

ವರಗಳ ಕೊಡುವ ವಾರಿಜ ಪತ್ರ ನೇತ್ರಗೆ । 

ಸಿರಿಗಳ ಕೊಡುವ ಶ್ರೀಕರ ಸುಧಾಕರ ಕಿರಣ ಶಿರಸಿಗೆ ॥ Wen 


೩೦೦ ಯಕ್ಷಲೋಕ 


ದಮವನ್ನು ಕೊಡುವ ದಾನವ ವಂಶ ವೈರಿಗೆ | 

ಶಮವನ್ನು ಕೊಡುವ ಶಾಂತೇಶ್ವರಗೆ 

ಸುಮತಿಯನೀವ ಸುಪರ್ಣವಾಹನನಿಗೆ | 

ಸಮತೆಯನೀವ ಸಂಘಟಿತ ಗುಣಗಣ ನಿಟಲನೇತ್ರಗೆ ॥ ॥೨॥ 


ಶ್ರದ್ಧೆಯನೀವ ಶಾಂತಾಕಾರ ಶ್‌ರಿಗೆ | 

ವೃದ್ಧಿಯನೀವ ವೃಷದ್ವಜಗೆ | 

ಶುದ್ಧಿಯನೀವ ಶುಕ್ಷಾಂಬರಧರನಿಗೆ । 

ಸಿದ್ಧಿಯನೀವ ಸಿಂ | ಧುರವದನಪಿತ್ಯ । ಕರುಣಿ ಶಿವನಿಗೆ ॥ lA 


ಸ್ಥಾನವನೀವಗಸ್ಥಾಯಿ ಮುಕುಂದಗೆ । 

ಮಾನವನೀವ ಮನ್ಮಥ ವೈರಿಗೆ । 

ಜ್ಞಾನವನೀವ ಜನಾರ್ದನಸ್ವಾಮಿಗೆ । 

ಆನಂದವೀವ | ಸರ್ವಾದಿಕಾರಣನಾದ ರುದಗೆ ॥ ॥1೪॥ 


ಭಕ್ತಿಯನೀವ ಭಾಗೀರತಿ ಪಿತನಿಗೆ | 

ಶಕ್ತಿಯನೀವ ಶಂಕರ ದೇವಗೆ । 

ಯುಕ್ಷಿಯನೀವ ಯೋಗೇಶ್ವರ ಕೃಷ್ಣಗೆ | 

ಭಕ್ತಿಯನೀವ ಭು | ಜಂಗಭೂಷಣ ಲಿಂಗ ಮೂರ್ತಿಗೆ ॥ 5 


೫ 
(ರಾಗ-ಮೋಹನ ತಾಳ-ತ್ರಿಪುಟ) 


ಮಂಗಲಂ ಮಂಗಲಂ | ನೃಸಿ೦ಹಗೆ | 


ಮಂಗಲಂ ಮಂಗಲಂ ॥ ಪಲ್ಲ ॥ 
ಮಂಗಲ ಜಯ ಜಯ ನರಸಿಂಹ ಮೂರ್ತಿಗೆ । 
ಮಂಗಲ ಜಯ ಜಯ ವರಪುಣ್ಯ ಕೀರ್ತಿಗೆ ॥ ಅನುಪಲ್ಲ ॥ 


ಭಕ್ತವತ್ನಲನೆಂಬ । ಸೂಕ್ತಿಯನಿಳೆಯಲ್ಲಿ | 

ವ್ಯಕ್ತಪಡಿಸಲಾಗಿ ಪ್ರಹ್ಲಾದನ । ಭಕ್ತಿಯನರಿದನು | 

ರಕ್ತಿಯಿಂದೊಲಿದಿರ್ಪ । ಮುಕ್ತಿನಾಥಗೆ 

ಸರ್ವಶಕ್ತ ನೃಸಿ೦ಹಗೆ WOW 


ರಸೋವೈಸಃ ೩೦೧ 


ತಂದೆಯ ಹತಿಯಿಂದ । ನೊಂದೆನ್ನ ಕಾಯೋ ಗೋವಿಂದ 

ಮುಕುಂದ ನೀ । ನೆಂದಳುವ | ಕಂದಗೋಸುಗ ಕಂಬ । 

ದಿಂದ ಮೈದೋರ್ದ ಪು | ರಂದರಾರ್ಜಿತ ವಿಶ್ವ । 

ವಂದ್ಯ ನೃಸಿಂಹಗೆ ॥ ೨ 


ಮದಮುಖದೈತ್ಯಗೆ | ಪದುಮ ಸಂಭೂತನು । 

ಮೊದಲಿತ್ತವರವು ತ | ಪದತೆರದಿ । 

ಒದಗಿಪ್ರ ದೋಷ ಕಾ । ಲದಲಿದಾನವರಾಯ । 

ನುದರವನಖದಿ ಸೀ । ಳಿದ ನರಸಿಂಹಗೆ ॥೩॥ 


ದುಷ್ಪನ ಮರ್ದಿಸಿ । ಶಿಷ್ಟ ಪ್ರಹ್ಲಾದನಿ । 

ಗಿಷ್ಟಾರ್ಥವೆಲ್ಲವ । ಕೊಟ್ಟು ಮತ್ತೆ | 

ಸೃಷ್ಟಿ ಮೂರನುದಯ । ವಿಟ್ಟು ಪಾಲಿಸುತಿರ್ಪ । 

ವಿಷ್ಣಪೇಶ್ವರ ಸರ್ವಶ್ರೇಷ್ಠ ನೃಸಿ೦ಹಗೆ IY 
ಧರೆಯೊಳ್ಳೈಶಸ್ತ ವಾ । ಗಿರುತಿಹ ಬ್ರಾಹ್ಮಣ । 

ತರವೆಯೆನಿಪ ಗ್ರಾಮ । ದೊಳೆಗೆಸೆವ । 

ಕಿರುಗುಳಿಗೆಯಲಿ ಭಕ್ತರನು ಪಾಲಿಸುತಿರ್ದ । 

ವರಮಹಾಲಿಂಗ ಸುಪ್ರಿಯ ನೃಸಿಂಹಗೆ ॥೫॥ 


೬ 
(ರಾಗ-ಧನ್ಯಾಸಿ ತಾಳ-ಏಕ) 


ವಾಸುದೇವಗೆ ಮಂಗಲಂ ಗರು । 
ಡಾಸನಗೆ ಜಯ ಮಂಗಲಂ ॥ ಪಲ್ಲ ॥ 


ವಾಸುಕಿಶಾಯಿಗೆ । ವಾಂಛಿತದಾಯಿಗೆ | 
ವಾಸವನುತನಿಗೆ ಮಂಗಲಂ ॥ ಅನುಪಲ್ಲ ॥ 


ಕಾರುಣ್ಯವಾರಾಶಿಗೆ ಮಂಗಲಂ | 

ಘೋರಾಸುರಾರಾತಿಗೆ ಮಂಗಲಂ । 

ನೀರೇರುಹಾಕ್ಷಗೆ ನಿರುಪಮ ಮಹಿಮಗೆ | 

ಧಾರಾಧರ ಶ್ಯಾಮಗೆ ಮಂಗಲಂ ॥ 

ಪಾರಾವಾರಾಗಾರೋದಾರಗೆ | 

ನಾರಾಯಣನಿಗೆ ಮಂಗಲಂ ॥ WO 1 


೩೦೨ ಯಕ್ಷಲೋಕ 


ಸಾಕಲ್ಯ ಸನ್ಮೂರ್ತಿಗೆ ಮಂಗಲಂ | 

ಲೋಕೈಕ ಸತ್ಕೀರ್ತಿಗೆ ಮಂಗಲಂ | 

ಬೇಕಾದ ಬಯಕೆಯ ಭಕುತರಿಗೊದಗಿಪ । 

ವೈಕುಂಠವಾಸಂಗೆ ಸನ್ಮಂಗಲಂ 

ಲೋಕೇಶಾದ್ಯಮರಾರ್ಜಿತನಿಗೆ ಜಗ । 

ದಾಕಾರಂಗೆ ಸುಮಂಗಲಂ ॥ ॥೨॥ 


ನಂದಾತ್ಮಜಾತಂಗೆ ಸುಮಂಗಲಂ | 

ಕಂದರ್ಪತಾತಂಗೆ ಸನ್ಮಂಗಲಂ ॥ 

ವೃಂದಾವನಾಲಯ ವಸತಿವರ ಮುನಿ । 

ಸಂದೋಹ ವಂದ್ಯಗೆ ಸುಮಂಗಲಂ । 

ಮಂದರಧರನಿಗೆ ಬಹುಲಪುರೇಶ್ವರ | 

ಬಂಧು ಮುಕುಂದಗೆ ಮಂಗಲಂ ॥೩॥ 


ಫ್ರಿ 
(ರಾಗ-ಬೇಹಾಕ್‌ ತಾಳ-ಏಕ) 


ಗೋಪಾಲಕೃಷ್ಣನಿಗೆ | ಮಂಗಲ ಜಯ । 

ಗೋಪಾಲಕೃಷ್ಣನಿಗೆ ॥ ಪಲ್ತ ॥ 
ಣಿ ದ 

ಗೋಪಾಲಕೃಷ್ಣ ಸರೂಪಾದಿ ವಿಷ್ಣುವಿಗೆ ॥ ಅನುಪಲ್ಲ ॥ 
ಇವ ಸ್ತು ಹು 

ನಾಶರಹಿತಾತ್ಮಗೆ ನಿ | ರಾಶನಿಗೆ ಮಂಗಲಂ | 


ಆಶ್ರಿತ ಸಮಸ್ತ ಜಗದೀಶನಿಗೆ ಮಂಗಲಂ । 
ಕೇಶಿಪ್ರಣಾಶಂಗೆ । ಶ್ರೀಶಂಗೆ ಮಂಗಲವು WO 


ದಂತಿ ವರದಂಗೆ ಭಗ | ವಂತನಿಗೆ ಮಂಗಲಂ । 
ಜಿಂತಿತ ವಿದಾಯಿಗೆ ಮಹಾಂತನಿಗೆ ಮಂಗಲಂ | 
ಶಾಂತಂಗನಂತಂಗಚಿಂತಂಗೆ ಮಂಗಲವು ೨ 


ಮಾರಜನಕಂಗೆ ಮಧು । ವೈರಿಗೆ ಸು | ಮಂಗಲಂ 
ಶೂರಜಕುಮಾರಗೆ ಮುರಾರಿಗೆ ಸುಮಂಗಲಂ । 
ವೀರಾಧಿವೀರಂಗೆ | ಶೂರಂಗೆ ಮಂಗಲವು la 


ಪಕ್ಷಿಗಮನಂಗೆ ಕಮ । ಲಾಕ್ಷನಿಗೆ ಮಂಗಲಂ । 


ರಸೋವೈಸಃ ೩೦೩ 


ಅಕ್ಷರಗೆ ಸಾಧುಜನ । ರಕ್ಷನಿಗೆ ಮಂಗಲಂ । 
ರಕ್ಷೋಪವಿಕ್ಷಂಗೆ | ದಕ್ಷಂಗೆ ಮಂಗಲವು © 


ರಂಗನಿಗೆ ರಕ್ಷಿತವೇ । ದಾಂಗನಿಗೆ ಮಂಗಲಂ । 
ಸಂಗರ ವಿಕ್ರಾಂತಗೆ ನಿಃ | ಸಂಗನಿಗೆ ಮಂಗಲಂ | 
ಲಿಂಗಪ್ರಿಯಂಗೆ ಶುಭಾಂಗಂಗೆ ಮಂಗಲವು ೫ 


೮ 
(ರಾಗ-ಖರಹರಪ್ರಿಯ ತಾಳ-ಏಕ) 


ಶಂಕರನಾರಾಯಣಗೆ | ಶಾಂತನಿಗೆ ಮಂಗಲಂ | 
ಸಂಕ್ರಂದನ ವಂದ್ಯನಿಗೆ | ಸಂತತ ಸುಮಂಗಲವು ॥ ಪಲ್ಲಾನುಪಲ್ಲ ॥ 


ಇಂದು ಶತ ಸುಂದರ ಮು | ಕುಂದನಿಗೆ 
ಮಂಗಲಂ । ನಂದಜಗೆ ಸಿಂಧುಕೃತ । 


ಮಂದಿರಗೆ ಮಂಗಲವು WOW 

ವಾರಿಧಿಗಭೀರನಿಗೆ | ಧೀರನಿಗೆ ಮಂಗಲಂ । 

ಚಾರುಚರಿತಂಗೆ ನರಕಾರಿಗೆ ಸುಮಂಗಲವು ೨ 

ಪೂತನೆಯ ಘಾತಿಸಿದ ಮೂರ್ತಿಗೆ ಸುಮಂಗಲಂ । 

ಶ್ವೇತಹಯ | ಸೂತಗೆ ವಿ | ಖ್ಯಾತನಿಗೆ ಮಂಗಲವು la 

ಏಕನಿಗನೇಕನಿಗೆ | ಶ್ರೀಕರಗೆ ಮಂಗಲಂ । 

ಸಾಕಾರ ನಿರಾಕಾರ ಮಹಾಕಾರಗೆ ಮಂಗಲವು un 

ಗಂಗೆಯ ಪಿತಂಗೆ ವಿಮ | ಲಾಂಗನಿಗೆ ಮಂಗಲಂ । 

ಲಿಂಗಪ್ರಿಯಂಗೆ ಯದು । ಪುಂಗವಗೆ ಮಂಗಲವು !೫॥ 
೯ 


(ರಾಗ-ಬೇಹಾಕ್‌ ತಾಳ-ಏಕ) 
ಆರತಿಯನೆತ್ತಿರೇ । ಶ್ರೀ ರಾಮನಿ । ಗಾರತಿಯನೆತ್ತಿರೆ ॥ ಪಲ್ಲ ॥ 
ಆರತಿಯನೆತ್ತಿರೆ | ಗಭೀರ ನೃಪರಾಮನಿಗೆ ॥ ಅನುಪಲ್ಲ ॥ 
ಮದಖಿಲಾತ್ಮನಿಗೆ | ಭೂಮಿಭರಹಾರಿಗೆ । 


೩೦೪ ಯಕ್ಷಲೋಕ 


ಕಾಮಿತವನೀವಶುಭ | ನಾಮದನುಜಾರಿಗೆ । 
ರಾಮಂಗೆ ಲೋಕಾಭಿ | ರಾಮನಿಗೆ ನಿಸ್ಸೀಮನಿಗೆ Wen 


ದುರಿತವನದಾವನಿಗೆ | ಸರಸಿರುಹ ನೇತ್ರಗೆ । 
ಪರಮಸುಖವೀವನಿಗೆ | ಸರುವನಿತ ಪಾತ್ರಗೆ । 
ಸುರವಂದ್ಯ ಶತಕೋಟಿ । ತರಣಿ ಕಿರಣ । ಕರುಣಾಕರಗೆ 2 


ದೈತ್ಯಕುಲನಾಶನಿಗೆ | ಪಾತಕವಿದೂರಗೆ । 
ವಾತಸುತ ಸೇವ್ಯಗೆ ನೀ | ರ್ಭೀತನಿಗೆ 
ವೀರಗೆ । ಸೀತಾಸೌಮಿತ್ರಿ | ಸಮೇತ ರಘು । ನಾಥನಿಗೆ ॥೩। 


ರಾವಣ ವಿರೋಧಿಗೆ ಭ । ಕ್ತಾವಳಿಯ ಕಾವಗೆ | 
ಕೇವಲ ಪರಾತ್ಮಗೆ ಸ | ದ್ಭಾವವಿ | ಶ್ರಾವಗೆ । 
ದೇವಾಳಿ ದೇವಂಗೆ | ಜೀವಕೋಟಿ | ಜೀವನಿಂಗೆ Wu © 


ನೂತನ ಚರಿತ್ರಗೆ ನಿ । ರಾತುರ ನಿರ್ಮಾಯಗೆ | 
ಪೂತ ಪದಪದಗೆ ವಿ । ಭೂತಿ ಸುಖದಾಯಿಗೆ । 
ಭೂತೇಶಲಿಂಗ ಸು । ಪ್ರೀತಗೆ ವಿ । ಖ್ಯಾತನಿಗೆ ೫ 


ಜ್ಞ ೫% % 


ಈ” ಈ? 
ನ ತ 


ಜ್ತ ತಂತಂಾರಿಯನಿ ಗೂ. ಕೀರ್ತನೆ 
: (ರಾಗ-ಕಲ್ಯಾಣಿ ತಾಳ-ಆದಿ) 


1 "ನೀನೇ 'ಹೆಕೆಸಿವೆ'ಶ್ರೀವರನ್ನು | 
೨1 ಶಂಕರನಾರಾಯಣ ನ ನೀನೇ ಕುಣಿಸುವೆ ಜೀವರನು ॥ ಪಲ್ಲ ॥ 
ಲ ನೀನೇ: ಕುಣಿಸಿದಣಿಸಿ ಯುಣಿಸಿ ತಣಿಸುವೆ.! 
* ನೀನೆ ಬೆಳೆಸಿ ಬಳೆಸಿಯುಳಸಿ; ಅಳಸುವೆ. ॥ ಅನುಪಲ್ಲ ॥ 


4 `ಲೋಕರಾಜ ಗಸ್ಮಲವನು ಮಾಡಿ I 

`` ಅದಕನುವಾಗುವು ನಿಃ । ಶ್ರೀಕೆರಾತ್ರಿಯನು 
'ಪರಿಧೆಯೆನುತ/ಮಾಡಿ । [ 
ಲೋಕಾಕ್ಷಿಯನುರು ದೀಪವ ಮಾಡಿತ್ರಿ-। 
ಲೋಕಭ್ರಮ ನಾಟಕವನು ಪ್ರಕಟಸಿ 
ತೈಕ ತೈಕತಃತತ್ತೋಂ೦ಗ್ರಧಿಕುತಕ । 
ತಾಕು ರೋಂತರಿಕು । ತದ್ದಿಮಿ 
ತಾದಿಮಿತಕದಿಮಿ ಯೆನ್ನುತ ॥ ೧॥ 
ತತ್ವನಿಷ್ಠ ಶಾಶ್ವತ ಸ೦ತುಷ್ಣರನು । 
ಪ್ರೇಕ್ಷಕರನು ಮಾಡಿ ಮ | ಹತ್ಸವಾದ 
ಕರ್ಮೌಫವನೆಲ್ಲವನು । ವೃತ್ತೋಚಂಡ 
ಮೃದಂಗ ಲಯಂಗಳೆ । ನುತ್ತ 
ಮಾಡಿ ತದ್ದಶವರ್ತಿಗಳನು । ಧಿತ್ತ ತತ್ತ 
ಧಿಕಿಟ ತಕಿಟ ತದಿಗಿಣ । ದಿತ್ತಾಃತ್ತಾತ್ತ ತೈ । 
ತಾದಿನ ತೋದಿನ ತಕದಿನಯೆನ್ನುತ ॥ ೨ ॥ 


ಸಂದ ಜನ್ಯವಾಸನೆ ಗಾಯನವೆನುತಾ ॥ 
ಜೀವಿಗಳಾ ಗಾಯನ | ದಿಂದ 

ನರ್ತಿಸುವ ವೇಶಿಗಳೆಂದೆನುತಾ । ಹೊಂದಿಸಿ 
ನೀನಾ ಸೂತ್ರವ ಪಿಡಿದೊಲ । 

ವಿಂದ ಮಹಾಅಂಗೇಶ್ವರ ಮಿತ್ರನೆ | 

ಧೀಂದ ಧೀ೦ದ ರುಣತ ರುಣತ ರುಣ ರುಣ । 
ದಿಂದಾಂದಾಂದಕಡ್ತಕ । 

ಧಿಕ್ಕಿಟ ತಕ್ಕಿಟ ತಕತ್ಯೆಯೆನ್ನುತ॥ ೩॥ 


K 
ಕ ಕ pd 


118. ತಂಜು ಪಜ್ಚಕೇಷನ್ಸ್‌ 


